ಕಸ್ತೂರಿ 


ಡಿಸೆಂಬರ, ೧೯೬೭ 
DECEMBER 1967 


ಬೆಲೆ : ರೂ . ೧ 
PRICE : RE . ONE 


ತನಗೆ ಓದು ಬರಹ ಗೊತ್ತೇ ಇಲ್ಲದಿದ್ದರೂ 
ಮಗನುಇಲೆಕ್ಟೋನಿಕ್ 
ಇಂಜಿನಿಯರ್ 
ಆಗುವವರೆಗೆ ಓದಿಸಿದ... 


ಇದು ನಿಜವಾಗಿ ಯ ಸಾಹಸದ ಕೆಲಸ. ಅದಕ್ಕೆ ತುಂಬಾ ಹಣ ಬೇಕು. ತನ್ನ ವರವಾನ 
ಇದ್ದರೂ ಅವನು ತನ್ನ ಸಾಧನೆಯಲ್ಲಿ ಯಶಸ್ವಿ ಯಾದನು. ಹೇಗೆಗೊತ್ತೆ ? ದರದರ್ಶಿ ಯ 
ಅವನು ಅನೇಕ ವರ್ಷಗಳ ಹಿಂದೆಯೇ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಸೇವಿಂಗ್ ಖಾತೆಯ 
ತೆರೆದಿದ್ದನು . ಜಾಣ ತ ನ ದಿ೦ದ, ನಿಯಮಿತವಾಗಿ ಹಣ ಉಳಿಸುತ್ತ ಅದನ್ನು ಖಾತೆ ಯಲ್ಲಿ ಒಮ್ಮೆ 
ವಾಡುತ್ತಿದ್ದನು . ಆದ್ದರಿಂದ ಮಗ ದೊಡ್ಡವನಾದಾಗ ಅವನ ವಿದ್ಯಾಭ್ಯಾಸಕ್ಕೆ ಬೇಕಾದ ಹಣ 
ದೊರೆಯಿತು. ಇಂದು ಅವನಿಗೆ ತನ್ನ ಮಗನ ವಿಷಯದಲ್ಲಿ ಹೆಮ್ಮೆ ತಮ್ಮ ಗ್ರಾಮದ ಮೋ 
ಇಲೆಕನಿಕ್ಸ್ ಇಂಜಿನಿಯರನ ಬಗ್ಗೆ ಇಡೀ ಗ್ರಾಮದವರಿಗೆ ಅಭಿವರಾನ ! 
ನಿಮ್ಮ ಕನಸು ಕೂಡ ನನ ಸಾಗ ಬಲ್ಲುದು. ಅದಕ್ಕಾಗಿ ಹಣ ಉಳಿಸಲು ಬ್ಯಾಂಕ್ ಆಫ್ ಬರೆ 
ನಿಮಗೆ ನೆರವಾಗುವುದು. ಬ್ಯಾಂಕ್ ಆಫ್ ಬರೋಡಾದಲ್ಲಿ ಇಂದೇ ಒಂದು ಸೇವಿಂಗ್ಸ್ ಖಾತೆ - 
ಖಾತೆ ಯನ್ನು ತೆರೆಯಲು 1 ರೂಪಾಯಿ ಕೂಡ ಸಾಕಾಗುತ್ತದೆ... ಬಡ್ಡಿ ಮಾತ್ರ 4 % ಸಿಗು 
BAA ನೀವು ಸದಾ ಸವ ದಿಶಾಲಿಗಳಾಗಿರಲು ಸಹಾಯ ಮಾಡುವ 

ದಿಬ್ಯಾಂಕ್ ಆಫ್ ಬರೋಡಾಲಿಮಿಟೆಡ್ 
( ಸ್ಥಾಪನೆ : 1908 ) ರಿಜಿಸ್ಟರ್ಡ್ ಆಫೀಸು : ವಾ೦ಡ್ಡಿ , ಬರೋಡಾ, 

ಭಾರತದಲ್ಲಿ ಮತ್ತು ವಿದೇಶಗಳಲ್ಲಿ 300 ಕ್ಕಿಂತಲೂ ಹೆಚ್ಚು ಶಾ ಬೆಗ 
“ ನಿಮಗೆ ನಮ್ಮ ಸಹಾರು' ಎ೦ಬ, ಉಚಿತವಾಗಿ ಕೊಡಲಾಗುವ ನಮ್ಮ ಸಣ್ಣ ಪುಸ್ತಕವನ್ನು : 
ಹತ್ತಿರದ ಶಾಖೆ ಯಿಂದ ಕೇಳಿ ಪಡೆಯಿರಿ. ನಾವು ನೀಡುವ ಸೌಲಭ್ಯಗಳನ್ನೆಲ್ಲ ಅದ ರಲ್ಲಿ ವಿವರಿ | 

Shilpi/ bob /3 -67 


VD, 


ಲೇಖಕರಿಗೆ ಸೂಚನೆ 


ಪ್ರಕಟನೆ : 
ಪ್ರತಿ ತಿಂಗಳ ೧ನೇ ದಿನಾಂಕ 


ಸಂಪಾದಕರು : 
ರಂಗನಾಥ ದಿವಾಕರ 
ಸಹಸಂಪಾದಕರು : 
ಪಿ . ವಿ . ಆಚಾರ 


ಪ್ರಕಾಶಕರು : 


ಲೋಕಶಿಕ್ಷಣ ಟ್ರಸ್ಟ್ - ಹುಬ್ಬಳ್ಳಿ 


ಕಸ್ತೂರಿಯಲ್ಲಿ ಪ್ರಕಟನೆಗಾಗಿ ಲೇಖ, ಪ್ರಬಂಧ, 
ಕಥೆ ಮೊದಲಾದವನ್ನು ಸ್ವೀಕರಿಸಲಾಗುವದು. ಕಾಗ 
ದದ ಒಂದೇ ಮಗ್ಗಲಿಗೆ ವಿವರವಾಗಿ ಬರೆದು ಕಳಿಸ 
ಬೇಕು, ಲೇಖಕರು ತಮ್ಮ ಹೆಸರು ವಿಳಾಸಗಳನ್ನು 
ಸ್ಪಷ್ಟವಾಗಿ ತಿಳಿಸಬೇಕಲ್ಲದೆ, ಅನುವಾದ, ರೂಪಾಂ 
ತರ ಇಲ್ಲವೆ ಸಾಧಾರ ಲೇಖಗಳಾದರೆ ಅವುಗಳ 
ಮೂಲ ಲೇಖಕ ಹಾಗೂ ಪ್ರಕಾಶಕರ ಹೆಸರು 
ವಿಳಾಸಗಳನ್ನೂ ಒದಗಿಸಬೇಕು, ಮೂಲ ಲೇಖಕರ 
ಅನುನುತಿ ಹಡೆದೇ ಲೇಖನಗಳನ್ನು ಕಳಿಸಿದರೆ ಅವು 
ಗಳ ಮೇಲೆ ಬೇಗನೆ ನಿರ್ಣಯಕ್ಕೆ ಬರಲು ಸುಲಭ 
ನಾಗುವದು , ಅಕೃತ ಲೇಖಗಳು ತಿರುಗಿ ಬೇಕಾ 
ಗಿದ್ದರೆ ಲೇಖಗಳ ಸಂಗಡವೇ ತಿರುಗಿ ಕಳಿಸಲು 
ಅವಶ್ಯ ಬೀಳುವಷ್ಟು ಅಂಚೆ ಶಿಕೀಟುಗಳನ್ನೂ ಕಳಿ 
ಸಿರಬೇಕು. “ ಇದುವೆ ಜೀವ” ಮೊದಲಾದ ಚುಟುಕು 
ಗಳನ್ನು ತಿರುಗಿ ಕಳಿಸಲು ಅಥವಾ ಆ ಬಗ್ಗೆ ಪತ್ರ 
ವ್ಯವಹಾರ ಮಾಡಲು ಸಾಧ್ಯವಿಲ್ಲ . ಲೇಖ ಸ್ವೀಕೃತ 
ನಾದರೆ ಯಥಾವಕಾಶ ಪ್ರಕಟಿಸಲಾಗುವದು, 
ಲೇಖಕರು ತಮ್ಮ ಲೇಖಗಳ ಸ್ಥಳಪ್ರತಿಗಳನ್ನು 
ಕಾಯ್ದಿಟ್ಟುಕೊಳ್ಳುವದೊಳಿತು . ಲೇಖಗಳು 
ಅಕಸ್ಮಾತ್ತಾಗಿ ಕಳೆದು ಹೋದರೆ ಸಂಪಾದಕರು 
ಹೊಣೆಗಾರರಲ್ಲ. 
- ಲೇಖ ಪ್ರಕಟವಾದರೆ , “ ಕಸ್ತೂರಿ” ಯು ಆಗಿಂ 
ದಾಗ್ಗೆ ಗೊತ್ತುಪಡಿಸಿಕೊಂಡ ಕ್ರಮದಲ್ಲಿ , ಪ್ರತಿಫಲ 
ವನ್ನು ಆದಷ್ಟು ಬೇಗ ಕೊಡಲಾಗುವದು, ಲೇಖ 
ಗಳಲ್ಲಿ ಸೂಕ್ತ ಬದಲಾವಣೆ ಮಾಡಿಕೊಳ್ಳುವ ಅಧಿ 
ಕಾರ ಸಂಪಾದಕರಿಗಿದೆ , 


ಕಚೇರಿ : 
ಕಸೂರಿ ಕಾದ್ಯಾಲಯ , ಹುಬ್ಬಳ್ಳಿ 


ಕೆ . ಬಿ . ಕುಲಕರ್ಣಿ 


ಮುದ್ರಣ : 
ಸಂಯುಕ್ತ ಕರ್ನಾಟಕ ಪ್ರೆಸ್ 


ಹುಬ್ಬಳ್ಳಿ 


ಮುಖಚಿತ್ರ : 
ಎ . ಎ . ಆಲ್‌ ಮೇಲಕರ 
ಶ್ರೀ ಕೃಷ್ಣ ಕ್ಷತ್ರಿಯರ ಕೃಪೆಯಿಂದ 


ಚಂದಾ ದರ : 
4 ವರ್ಷ ( ಅಂಚೆ ಸೇರಿ) ರೂ . ೨೫ - ೦೦ 
೨ ವರ್ಷ ೨ ರೂ . ೧೮ - ೦೦ 
೧ ವರ್ಷ 

ರೂ . ೧೦ - ೦೦ 
ಅರ್ಧವರ್ಷ ೨ ರೂ . ೫ - ೫೦ 
Kasturi , December 1967 


ಈ ಸಂಚಿಕೆಯಲ್ಲಿ 


೧೯ 


១៦ 


೫೧ 


ಸಹಚಿಂತನ 
ವಿಶ್ವಮೈತ್ರಿ 

ಪಿ . ರಾಮಸ್ವಾಮಿ 
ಪ್ರಾಚೀನ ಇಜಿಪ್ತದ ಕಲೆ 
ಕವಿಕಂಡ ಒಲವು 
ಪೋರ್ತುಗಾಲ 

ರಾಧಾಕೃಷ್ಣ ರಾವ್ 
ಗಾಂಧೀಜಿ ನನಗೇನು ಮಾಡಿದರು ? ... ಕೃಷ್ಣ ಗೋಸಾವಿ 
ಬಕಾಸುರ ಹೆಬ್ಬಾವು 

ಪ್ರೊ . ವಿ . ಎ . ಕುಲಕರ್ಣಿ 
ಧೂಮಪಾನ ನಿನಗೇನು ಮಾಡುತ್ತದೆ ? 

೩೦ 
ಬುದ್ದಿವಂತರ ಪಲಾಯನ 
ಸಾವಿತ್ರಿ ದೇವಿ : ಬಿಳಿಯ ಹಿಂದೂ ಮಿಶನರಿ ಕುಲಮರ್ವ ಬಾಲಕೃಷ್ಣ ೩೯ 
ರವೀಂದ್ರರ ವಿದೇಶಿಪ್ರೇಮಿಕೆ ಲಾವಣ್ಯಪ್ರಭಾ ಅವರ ಲೇಖನದ ಆಧಾರ ೪೪ 
ಪಾಪಿಯು ಮಂದಿರ 

- ಕೃಷ್ಣ ಲಾಲ ಶ್ರೀಧರಾನಿ ೪೯ 
ರಂಜಾಳಗೋಪಾಲ ಶೆಣೈ ಅವರ ಶಿಲ್ಪ ಕೌಶಲ - ಎಂ . ರಾಮಚಂದ್ರ 
ಕೀಟದ ವಿರುದ್ದ ಮನ್ಮಥಾಸ್ಪ 

ಎಚ್ . ವಿ . ಸುಬ್ಬರಾವ್ ೫೭ 
ಇದುವೇ ಜೀವ ಇದು ಜೀವನ 
ಆ ರಾತ್ರಿ 

ಕೃಷ್ಣಮೂರ್ತಿ ಅಜಾರ್ ೬೫ 
ಸ್ವೀಡನ್ನಿನಲ್ಲಿ ಎಡದಿಂದ ಬಲಕ್ಕೆ 

ಆರ್ ಜಯಪ್ರಕಾಶ ೭೧ 
ತಿರುಪಟ್ಟಾದ ತರ್ಕ ಶಾಸ್ತ್ರ 

ಮ್ಯಾಕ್ಸ್ ಶಲವನ್ ೭೩ 
ಸೆಲಿ ಪರ್ವತ ವಿಷ ಕಾರಿದರ 

ಕೆ . ವಿ . ಭಟ್ ೮೧ 
ನಿಮ್ಮ ಶಬ್ದ ಭಂಡಾರ ಬೆಳೆಯಲಿ 

೮೭ 
ನಲ್ಲಿಯ ಕಪಟ 

ಈಶ್ವರಚಂದ್ರ 
ವಿಷಗಾಳಿ ಬೀಸಿದಾಗ 

ಜಯದೇವ ತ್ರಿವೇದಿ ೯೭ 
ಸಮರ್ಪಣ 

ರಂಗನಾಥ ದಿವಾಕರ ೧೦೫ 
ಕೃಷ್ಣಾ ಕುಮಾರಿಯ ಬಲಿದಾನ 

ಗಂಗಾಧರ ೧೦೭ 
ಮಂತ್ರಿಗಳು ಮರೆಯದಿರಲಿ ! 

೧೧೦ 
ಆಧುನಿಕ ಜಗತ್ತಿನಲ್ಲಿ ಗಾಂಧಿ 

- ಡಾ . ಕೆ . ಎಲ್ . ಎಸ್ . ರಾವ್ ೧೧೨ 
ನಗೆಮಲ್ಲಿಗೆ 

೧೧೭ 


ಆ 


ಣ 


೮೯ 


ಪುಸ್ತಕ ಸಂಗ್ರಹ 
ವಾತ್ಸಲ್ಯ ಬಂಧನ 


ಜರಾಸಂಧ ೧೧೯ 


ಯನ್ನು ಅಶುದ್ಧ ರಕ್ತನಾಳ ವಾದ ಪುಪ್ಪುಸದ್ರೋಹಿ 
ಣಿಗೆ ಸಬ್ ಕ್ಷೇವಿಯನ್ ಧಮನಿಮಲಕ ಜೋಡಿ 
ಸಿದಲ್ಲಿ ನುಗ್ಗುವ ಶುದ್ಧ ರಕ್ತವೇ ಪುಪ್ಪುಸರೋಹಿಣಿ 
ಯನ್ನು ಸೇರುವುದಿಲ್ಲವೇ ? ಅಥವಾ ಅದರ 

ಇನ್ನೊಂದು ತುದಿ ಬಲ ಹೃತ್ಕುಕ್ಷಿಗೆಜೋಡಿಸಲಾ 
ಹೃದಯದ ಶಸ್ತ್ರ ಚಿಕಿತ್ಸೆ 

ಗುವುದೇ ? ಹಾಗಾದಲ್ಲಿ ಅದಕ್ಕೆ ಕವಾಟಕ್ಕೇನು 

ಮಾಡುವರು? ಅನುಕೂಲವಿದ್ದಲ್ಲಿ ಹೃದಯ ವೈದ್ಯ 
ಅಕೊಬರ್ ೬೭ ರ ಸಂಚಿಕೆಯನ್ನು ಓದಿದೆ . 

ರಿಂದ ತಿಳಿದು ಉತ್ತರ ಬರೆದು ತಿಳಿಸುವಿರಾ ? 
ಅದರಲ್ಲಿ ಸಂತೋಷಕುಮಾರ ಗುಲ್ವಾಡಿಯವರ 

ಬೆಂಗಳೂರು - ಹರಿದಾಸ ಆಚಾರ 
ನಾನು ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡೆ?” 
ಎಂಬ ಲೇಖನ ಮನಸೆಳೆಯಿತು. ಪುಟ ೮೪ ರಲ್ಲಿ 
ಆರಂಭಿಕ ಕೆಲವು ಪರೀಕ್ಷೆಗಳು ಎಂಬುದನ್ನು ಅಕ್ಟೋಬರ ತಿಂಗಳ ' ಕಸೂರಿ' ಸಂಚಿಕೆ 
ಹೇಳುವಾಗ ಅವರು ಕಾರ್ಡಿಯೋಗ್ರಾಮರ್ ( ಹೃದ ಯಲ್ಲಿನ ಶ್ರೀ ಸಂತೋಷಕುಮಾರ ಗುಲ್ವಾಡಿ 
ಯದ ಬಡಿತಗಳನ್ನು ಗಾ ಫ್‌ನಲ್ಲಿ ಚಿತ್ರಿಸುವ ಯವರ “ ನಾನು ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿಸಿ 
ಯಂತ್ರ ಎಂದು ತಿಳಿಸಿದ್ದಾರೆ. ಆದರೆ ಫಿಸಿಯಾ- ಕೊಂಡೆ ” ಎಂಬ ಅನುಭವಲೇಖನ ಬಹಳ 
ಲಜಿ ಪ್ರಕಾರ ಕಾರ್ಡಿಯೋಗ್ರಾಫ್ ಎಂಬುದು ಮೆಚ್ಚಿಕೆಯಾಯಿತು. ಆದರೆ ೯೦ ನೆಯ ಪುಟದಲ್ಲಿ 
ಯಂತ ಹಾಗೂ ಕಾರ್ಡಿಯೋಗ್ರಾಮರ್ ಎಂಬುದು ಫೆಲಾಟ್ ಟೆಟಾಲಜಿಯನ್ನು ವಿವರಿಸುವ ಪ್ರದ 
ತೆಗೆದುಕೊಂಡ ಗ್ರಾಫ್ ಆಗಿರುತ್ತದೆ. ಯದ ನಾಲ್ಕನೆಯ ಅಜನ್ಮ ಊನ ( Conge 
ನೊಣವಿನಕೆರೆ 

-ಪೆನುನ ಥ nital Heart Defect ) “ ಎಡ ಹತ್ತು 

ಕ್ಷಿಯು ದೊಡ್ಡದಾಗುವದು ” ಎಂದು ಲೇಖದಲ್ಲಿದ್ದು 

ಚಿತ್ರದಲ್ಲಿ ಬಲ ಹೃತ್ಕುಕ್ಷಿಯನ್ನು ದೊಡ್ಡದಾಗಿ 
ಸಂತೋಷಕುಮಾರ ಗುಲ್ವಾಡಿ ಅವರ “ ನಾನು ತೋರಿಸಿದೆ. ಇದರಲ್ಲಿ ಯಾವುದು ತಪ್ಪು ? 
ಹೃದಯದ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡೆ ” ಎಂಬ ಶಿರಹ .. 

– ಎ . ಡಿ . ದೇಶಪಾಂಡೆ 
ಲೇಖನ, ಆ ವೈಜ್ಞಾನಿಕ ವಿಷಯವನ್ನು , ನಮ್ಮೆ 
ದುರು ಕುಳಿತು ಹೇಳುತ್ತಿರುವರೆ ಎಂದೆನಿಸುವ ಶ್ರೀ - ಗುಲ್ವಾಡಿಯವರು ಬರೆಯುತ್ತಾರೆ: 
ಆತ್ಮೀಯ ಶೈಲಿಯಲ್ಲಿ ಬರೆದಿದ್ದು ಬುದ್ದಿಗೆ, ೧ , ಶ್ರೀ ಪ್ರೇಮನಾಥ ನೊಣವಿನಕೆರೆ 
ಹೃದಯ , ಮನಸ್ಸಿಗೆ ರಸಕವಳ ವಾಯು , ಹೃದ ( ಪುಟ ೮೪ ) ಕಾರ್ಡಿಯೋಗಾನ 
ಯದ ಆಪರೇಶನ್ ಮಾಡಿಸಿಕೊಳ್ಳುವವರಿಗೆ ಕಾರಿ ಯೋಗಾಫ್ ಯಂತ್ರದಿಂದ ಬರುವ 
ಅದು ಧೈರ್ಯವನ್ನು ಕೊಡುತ್ತದೆ. 

ನಕಾಶೆ ( ಗ್ರಾಫ್ ) , ಲೇಖನದಲ್ಲಿ ಆವರಣ 
- ಆದರೆ ಮಹಾಅಪಧಮನಿಯ ಕವಲಾದ ( ಎಡ) ದೊಳಗೆ ನಾನು ಬರೆದುದು ವಿವರಣೆಯ 
ಸಬ್ ಕ್ಷೇವಿಯನ್ ಧಮನಿಯನ್ನು ಪುಪ್ಪುಸ ಇದೆ ಅದು ಕಾರ್ಡಿಯೋಗಾವ ಎಂಬು 
ರೋಹಿಣಿಗೆ ಜೋಡಿಸುವುದರಿಂದ, ಗುಲ್ವಾಡಿಯವ ದರ ಅರ್ಥವೇನಲ್ಲ . 
ರಿಗಿದ್ದಂತಹ ದೋಷ ಹೇಗೆ ನಿವಾರಣೆಯಾಗುವು 
ದೆಂದು ಅರ್ಥವಾಗಲಿಲ್ಲ. ಸಂಶಯವಿಷ್ಟೆ , ಪುಪ್ಪುಸ ೨ . ಶ್ರೀಹರಿದಾಸ ಆಚಾರ , ಬೆಂಗಳೂರು 
ರೋಹಿಣಿ ಶ್ವಾಸಕೋಶಕ್ಕೆ ಹೃದಯದಿಂದ ಅಶುದ್ಧ ಇದು ಕೇಳಿದ ಪ್ರಶ್ನೆಗಳಲ್ಲೆಲ್ಲ ಅತ್ಯಂತ 
ರಕ್ತವನ್ನು ಕೊಂಡೆ ಯುವ ಅಪಧಮನಿ, ಚಾಣಾಕ್ಷತನದ ( Intelligent) ಪ್ರಶ್ನೆ . 
ಅದಕ್ಕೆ ಜೋಡಿಸಲಾಗುವ ಸಬ್ ಕ್ಷೇವಿಯನ್ ಅಪ ( ಅ) ( ಪು . ೯೪ ) ಸಬ್ ಕೋವಿಯನ್ 
ಧಮನಿಯ ಇನ್ನೊಂದು ತುದಿ ಎಲ್ಲಿರುತ್ತದೆ ? ಅ ಪ ಧ ನ ನಿ ಯ ನ್ನು 
ಮಹಾಅಪಧಮನಿಯಲ್ಲೇ ಇರುವುದೊ ? ಹಾಗಿ Artery ) ಶಾಸಕೋಶದ ಅಭಿಧಮನಿಗೆ 

( Subclavan 
ದ್ದರೆ ಶುದ್ಧ ರಕ್ತನಾಳ ವಾದ ಮಹಾ ಅಪಧಮನಿ (ನೀಲೆಗೆ- Pulmonary Vein) ಜೋಡಿ 


ಕಸ್ತೂರಿ, ಡಿಸೆಂಬರ್ ೧೯೬೭ 
ಸಲಾಯಿತು ಎಂದಾಗಬೇಕು. ( ಶ್ವಾಸ, ಹೊಲಿದುಬಿಡುತ್ತಾರೆ. ಹೀಗಾದುದರಿಂದ 
ಕೋಶದ ಅಪಧಮನಿ ಎಂದು ಅವಸರ ಸಬ್ ಕೋವಿಯನ್ ಆರ್ಟರಿ ಅಥವಾ ಶಾಸ 
ದಿಂದ ನಾನು ತಪ್ಪಿ ಬರೆದಿದ್ದಿರಬೇಕು. ಕೋಶದ ಅಭಿಧಮನಿಯ ಕೊನೆಗಳು 
ಅಪಧಮನಿ- ಅಭಿಧಮನಿ ಶಬ್ದಗಳು ಸ್ವಲ್ಪ ಬೇರೆಯಾಗುವ ಅವಕಾಶವಿಲ್ಲ . ಚಿತ್ರ ೩ 
ಗಲಿಬಿಲಿಮಾಡುತ್ತವೆಯಷ್ಟೆ) . ನನ್ನ ನೋಡಿ: ಸಬ್ ಕೋವಿಯನ್ ಆರ್ಟರಿ 
ದೇಹದಲ್ಲಿರುವ ಅಭಿಧಮನಿಗಳಲ್ಲಿ ಶ್ವಾಸ ಹಾಗೂ ಶ್ವಾಸಕೋಶದ ಅಭಿಧಮನಿ 
ಕೋಶದ ಅಭಿಧಮನಿಯಲ್ಲಿ ಮಾತ್ರ ಶುದ್ಧ ಗಳೆರಡರಲ್ಲ ಶುದ್ಧ ರಕ್ತ ಹರಿಯುವುದ 
ರಕ್ತ ಹರಿಯುತ್ತಿರುತ್ತದೆ. 

ರಿಂದ ಶ್ರೀ ಆಚಾರ್ಯರು ಬರೆದಂತೆ 
( ಆ ) ಧ ನ ನಿ ಯ ನ್ನು ಅಡ್ಡಕ್ಕೆ ಶುದ್ಧಾಶುದ್ಧ ರಕ್ತ ಮಿಶ್ರವಾಗುವುದಿಲ್ಲ . 
ಕೆಯು ಅದರ ತುದಿಗಳನ್ನು ಹಾಗೆಯೇ 
ಬಿಡಲಾಗುವುದಿಲ್ಲ . ಅಥವಾ ಜೋಡಿಸ ೩ . ಶ್ರೀ ಎ . ಡಿ. ದೇಶಪಾಂಡೆ , ಶಿರಹಟ್ಟ 
ಲಾಗುವುದಿಲ್ಲ . ಚಿತ್ರ ೧ ನೋಡಿ: ಹೀಗೆ 

( ಪು. ೯೦) ಬಲ ಹೃತ್ಕುಕ್ಷಿಯೇ ದೊಡ್ಡ 
ಮಾಡಿ ದರೆ ಅವು 

ದಾಗುವುದು . Right Ventricular 
ಅಲ್ಲೇ ಕೊಳೆಯು 

Hypertrophy) ಚಿತ್ರ ಸರಿಯಾಗಿದೆ 
33 . (Necrosis 

ಎಡ ಹೃತ್ಕುಕ್ಷಿ ಎಂದು ಕನ್ನಡದಲ್ಲಿ ಬರೆದಿ 
Death of circum 
ಚಿತ್ರ ೧ 

ದ್ದುದು ಬಲ ಹೃತ್ಕುಕ್ಷಿ ಎಂದಾಗಬೇಕು. 
scribed piece of 

- ಗುಲ್ವಾಡಿ 
tissue ) ಚಿತ್ರ ೨ ರ ರೀತಿಯ ಜೋಡ 
ಣೆಯ ಸಾಧ್ಯವಿಲ್ಲ. 

ನವಂಬರ್ ೬೭ ' ಕಸೂರಿ' ಯಲ್ಲಿ ಪ್ರಕಟಿಸಿದ 
ರೈಲ್ವೆ ಹಳಿಗಳಂ 

ರಘುಸುತರ “ ವಿಶ್ವೇಶ್ವರಯ್ಯನವರು ಮತ್ತು 
ತೆಯೇ ಸಮಾನಾಂತ 

ತಾಯಿ ” ಲೇಖನ ನನಗೆ ಬಹಳ ಮೆಚ್ಚುಗೆ 
ರವಾಗಿಯೇ ಈ 

ಯಾಯಿತು. ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ 
ಜೋಡಣೆ - Ana 

ವಿಶ್ವೇಶ್ವರಯ್ಯನವರ ಮಾತೃಭಕ್ತಿ , ನಿರಾಡಂಬರ 
stomosis (Cross - 235, 9 

ತನ ಇತರರಿಗೆ ಮೇಲ್ಪಂಕ್ತಿಯಾಗಿವೆ. ಈಗಿನ 
connexion of arteries ) ಮಾಡಿ 

ಕಾಲದಲ್ಲಿ ವಿದ್ಯಾವಂತ ತರುಣರಲ್ಲಿ ಮಾತೃಭಕ್ತಿ , 

ದೈವಭಕ್ತಿ , ಗುರುಭಕ್ತಿ – ಬಹಳ ವಿರಳ . 
CE SUBCLAVIAN ARTERY 

ವಿಶ್ವೇಶ್ವರಯ್ಯನವರಂತಹ ಮೇಧಾವಿ ಮಹಾ 

ಪುರುಷರ ಬಾಳಿನಲ್ಲಿ ಎಷ್ಟೋ ಮಹತ್ವದ ಸಂಗತಿ 
E PULMONARY VEIN 

ಗಳು ನಡೆದಿರುತ್ತವೆ. ಅವರ ಸಮಕಾಲೀನ 

ರೊಡನೆ ಸಂದರ್ಶಿಸಿ ಮಾನ್ಯ ರಘುಸುತರು ವಿಶ್ವೇ 
* SUBCLAVIAN ARTERY 

ಶ್ವರಯ್ಯನವರ ಬಗ್ಗೆ ಇನ್ನೂ ಹೆಚ್ಚಿನ ಸಂಗತಿಗಳ 

ಮತ್ತೊಂದು ಲೇಖನ ಬರೆಯಬೇಕಾಗಿ ವಿನಂತಿ . 
+ PULMONARY VEIN 

ಚಿಕ್ಕಬಳ್ಳಾಪುರ 
ಚಿತ್ರ ೩ 

- ಪಿ . ಕೆ . ವೆಂಕಟಾಚಲಪತಿ ಶೆಟ್ಟಿ, 


ಪರ್ಷ : ೧೨ 


ಸಂಚಿಕೆ : ೪ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ವಿಶ್ವಮೈತ್ರಿ 


ಪಿ . ರಾಮಸ್ವಾಮಿ 


DVದೊಮ್ಮೆ ಬುದ್ದಿವಂತನಾದ ಒಬ್ಬ ರಾಜ ಒಮ್ಮೆ ಗುರುಗಳ ಆಶ್ರಮಕ್ಕೆ ಓರ್ವ ಅತಿಥಿ 
ನಿದ್ದ . ಅವನು ತನ್ನ ಮಗನನ್ನು ಉತ್ತಮ ಗಳು ಬಂದರು . ಅವರು ರಾಜವಂಶದ ಪರಂಪರಾ 
ವಿದ್ಯಾರ್ಜನೆಗಾಗಿ ಒಬ್ಬ ಗುರುಗಳ ಬಳಿಗೆ ಕಳುಹಿ ಗತ ಶತ್ರುಗಳಾಗಿದ್ದರು. ಪರಮ ಸೇವಾಪರಾಯಣ 
ಸಿದ. 

- ನಾದರೂ ರಾಜಪುತ್ರನು ಅತಿಥಿಗಳ ಸೇವೆಯನ್ನು 
ಗುರು ಶಿಷ್ಯನನ್ನು ಆದರದಿಂದ ಬರಮಾಡಿ ಪೂರ್ಣ ತತ್ಪರತೆಯಿಂದ ಮಾಡಲು ಅಸಮರ್ಥನಾ 
ಕೊಂಡು, “ ಮಗೂ , ನೀನು ಬಲಶಾಲಿಯಾಗಬಯ ದನು . ಇದನ್ನು ಗಮನಿಸಿದ ಗುರುಗಳು , 
ಸುವೆಯೋ ವೀರನಾಗಬಯಸುವೆಯೋ ? ಬಲ- “ ವ ತ್ಸಾ , ನಿನ್ನ ಸಾಧನೆ ಸಾರ್ಥಕವಾಗಬೇಕಾದರೆ 
ಶಾಲಿಯಾಗಬೇಕಾದರೆ ಕುದುರೆ ಸವಾರಿ ಮತ್ತು ಅತಿಥಿಯ ಸೇವೆಯನ್ನು ನಿರ್ಲಿಪ್ತಭಾವದಿಂದ 
ಶಸ್ತಸಂಚಾಲನೆಯಲ್ಲಿ ಪ್ರಾವೀಣ್ಯ ಗಳಿಸು . ಮಾಡು ” ಎಂದು ಶಿಷ್ಯನಿಗೆ ಆದೇಶ ನೀಡಿದರು . 
ವೀರನಾಗಬೇಕಾದರೆ ಅಹಿಂಸೆ, ಮೈತ್ರಿ, ಕರುಣೆ ಆದರೆ ಶಿಷ್ಯನ ಮನಸ್ಸು ಆ ಮಾತಿಗೊಪ್ಪಲಿಲ್ಲ. 
ಹಾಗೂ ನಮ ತೆಗಳನ್ನು ಸಾಧಿಸು, ಸೇವಾಪರಾ- ಅವನು ಆವೇಶಗೊಂಡು ತಂದೆಯ ಬಳಿಗೆ ನಡೆದು , 
ಯಣನಾಗು , ” ಎಂದರು . 

“ ಎಂತಹ ಗುರುವಿನ ಬಳಿಗೆ ನನ್ನ ನ್ನು ಕಲಿಯಲು 
ಶಿಷ್ಯ ತನ್ನ ಮನೋವಾಂಛಿತ ವಿದ್ಯೆ ಕಲಿಯ ಕಳುಹಿದ ತಂದೆ ? ಶತ್ರುಗಳು ಮಿತ್ರರು ಎಂಬ 
ತೊಡಗಿದ . 

ಭೇದವಿಲ್ಲದೆ ಎಲ್ಲರೊಡನೆ ಸ್ನೇಹ ಬೆಳೆಸುವುದರ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಹಾಗೂ ಅವರ ಸೇವೆಮಾಡುವುದರ ಅರ್ಥ ಏನಾಗು “ ಕಳೆದು ಹೋಗಿರುವುದು ಕೇವಲ ಒಂದೇ ಒಂದು 
ಇದೆ ? ” ಎಂದ. 

ಮಣಿ. ಆದರೆ ನೀನು ವೃಥಾ ಈ ಕಲ್ಲು ಮಣ್ಣ 
- ಸಂಗತಿಯನ್ನು ಊಹಿಸಿದ ರಾಜ ಮಗನನ್ನು ನೈಲ್ಲಾ ಗಂಟು ಕಟ್ಟಿರುವೆ. ಬಿಸಾಡಿ ಬಿಡು ಅದ 
ಸಮಾಧಾನಗೊಳಿಸುತ್ತಾ , “ ಈ ವರಾತಿಗುತ್ತರ ನೈಲ್ವಾ . ” 
ಈಗಲೇ ನಾನು ನೀಡಲಾರೆ , ಸಮಯ ಬಂದಾಗ ರಾಜಕುಮಾರ ಉತ್ತರಿಸಿದ : ' ತಂದೆ, ಇದೀಗ 
ಉತ್ತರ ತಾನಾಗಿ ನಿನ್ನ ಮನಸ್ಸಿಗೆ ಹೊಳೆಯು ಕತ್ತಲಿನ ವೇಳೆಯಾಗಿರುವುದರಿಂದ ಇದರಲ್ಲಿ 
ವುದು , ” ಎಂದ. 

ಯಾವುದು ಮಣಯೋ ಯಾವುದು ಕಲೆ ಗುರು 

ತಿಸುವುದು ಸಾಧ್ಯವಿಲ್ಲವಾಗಿದೆ. ಅದ್ದರಿಂದ ನೆಲದ 
ಕೆಲವು ದಿನಗಳು ಕಳೆದವು. ಒಂದು ಸಂಜೆ ಮೇಲೆ ಇದ್ದುದನ್ನೆಲ್ಲಾ ಗುಡಿಸಿ ಗಂಟುಕಟ್ಟಿದ್ದೇನೆ. 
ರಾಜ ಮಗನೊಂದಿಗೆ ವಾಯುವಿಹಾರಕ್ಕೆ ಹೊರಟ. ಬೆಳಗ್ಗೆ ಸೂರ್ಯನ ಬೆಳಕಿನಲ್ಲಿ ವಣಿಯನ್ನು ಆರಿ 
ಆ ಮಾತು ಈ ಮಾತು ಆಡುತ್ತಾ ಅವರು ಬಹು ಸಿಕೊಂಡು ಉಳಿದದ್ದನ್ನು ಎಸೆದು ಬಿಡುತ್ತೇನೆ ” 
ದೂರ ನಡೆದುಬಿಟ್ಟರು. ಹಗಲು ಕಳೆದು ಕತ್ರ ಎಂದ. 
ಲಾದುದೂ ಅವರ ಗಮನಕ್ಕೆ ಬರಲಿಲ್ಲ . ಕೊನೆ ರಾಜ ಮುಗುಳ ಕ ಮಗನನ್ನು ಸನಿಹಕ್ಕೆ 
ಗೊಮ್ಮೆ ಕಾಲಾತ್ಯಯದ ಅರಿವಾಗಿ ಲಗುಬಗೆ ಕರೆದು ಸ್ನೇಹದಿಂದ ಹೀಗೆ ನುಡಿದ, “ ಕೆಲವು 
ಯಿಂದ ಅರಮನೆಗೆ ಹಿಂತಿರುಗುತ್ತಿರಲು ರಾಜನ ದಿನಗಳ ಹಿಂದೆ ನೀನು ಕೇಳಿದ ಪ್ರಶ್ನೆಗೆ ಇದೇ 
ಕುದುರೆ ಕಣ್ಣು ಕಾಣದೆ ದಾರಿಗಡ್ಡವಾಗಿದ್ದ ಕಲ್ಲೊಂ ಉತ್ತರನೋಡು. ಜ್ಞಾನಪ್ರಾಪ್ತಿಯ ನಂತರವೇ 
ದನ್ನು ಎಡವಿ ಮುಗ್ಗರಿಸಿತು . ಅಪಘಾತದಿಂದ ಇದು ಅಪ್ಪಟ, ಇದು ಕೃತ್ರಿಮು, ಇದು ಒಳ್ಳೆ 
ಪಾರಾಗಲು ರಾಜ ಕುದುರೆಯ ಮೇಲಿಂದ ಕೆಳಕ್ಕೆ ಯದು, ಇದು ಕೆಟ್ಟದ್ದು , ಇದು ಉಪಯುಕ್ತ 
ಜಿಗಿದ . ಆ ಜಿಗಿತದಿಂದ ಅವನ ಕೊರಳಲ್ಲಿದ್ದ ಇದು ನಿರುಪಯುಕ್ತ ಎಂದು ನಿರ್ಧರಿಸಲು ಸಾಧ್ಯ 
ಅಮುಲ್ಯ ಮಣಿಯೊಂದು ನೆಲದ ಮೇಲೆ ಬಿದ್ದು ವಾಗುತ್ತದೆ. ಆದ್ದರಿಂದ ಸಮಸ್ತ ಜೀವರಾಶಿಗಳ 
ಕತ್ತಲಲ್ಲಿ ಮಾಯವಾಯಿತು. ಕೂಡಲೇ ರಾಜ ಬಗೆಗೆ ನಿರ್ವಿಕಾರ ಭಾವನೆಯಿಂದ ಆತ್ಮೀಯತೆ 
ಕುಮಾರ ಕುದುರೆಯಿಂದಿಳಿದು ಮಣಿಗಾಗಿ ಹುಡುಯನ್ನು ತೋರಬೇಕು. ನಮ್ಮ ಅಂತರ್ಯಾಮಿ 
ಕಾಡಿದ . ಅದು ಸಿಗುವಂತೆ ಕಾಣಲಿಲ್ಲ . ಕೊನೆಗೆ ಯಾವ ರೂಪದಲ್ಲಿ ವ್ಯಕ್ತವಾಗುವನೋ ಹೇಳಬಲ್ಲವ 
ಬೇರೆ ದಾರಿಗಾಣದೆ ರಾಜಕುವರಾರ ಸುತ್ತಲೂ ನೆಲದ ರಾರು ? 
ವೇಲಿದ್ದ ಕಲ್ಲು - ಮಣ್ಣು ಗುಡಿಸಿ ಗಂಟುಕಟ್ಟಿದ, “ ವಿಶ್ವಮೈತ್ರಿ ಹಾಗೂ ' ವಸುಧೈವ ಕುಟುಂಬ 

ರಾಜ ಆಶ್ಚರ್ಯದಿಂದ ಮಗನಿಗೆ ಹೇಳಿದ, ಕವರ್‌ ನ ಸಿದ್ದಿಗಿದುವೆ ದಾರಿ. ) 


d 


ಅಪಾಯ ಕಾಣಿಸಿದೊಡನೆ ಆಮೆ ತನ್ನ ಶರೀರವನ್ನು ತನ್ನ ಚಿಪ್ಪಿನೊಳಗೆ 
ಸೆಳೆದುಕೊಳ್ಳುವಂತೆ ಬಲ್ಲವನಾದ ಮನುಷ್ಯನು ಆಮಿಷತೋರಿದೊಡನೆ ನಿಕ 
ಹದ ಕವಚದೊಳಗೆ ಚಿತ್ರವನ್ನು ಸೆಳೆದುಕೊಳ್ಳುತ್ತಾನೆ. 

- ಮಹಾವೀರ 


ಪ್ರಾಚೀನ ಇಜಿಪ್ತದ ಕಲೆ 


ರಾಮಿಡ್ಡುಗಳಂಥ ಪ್ರಚಂಡ ಕಟ್ಟಡಗಳಿಂದ , ಡಲೇ ಅದು ಆ ಕಾಲದ ಉದ್ಯೋಗ, ಕೃಷಿ, ಬೇಟಿ, 
ರಾಮಸ್ ಗುಹಾಲಯಗಳ ಬಾಗಿಲಿನಲ್ಲಿರುವಂಥ ಪಶುಪಕ್ಷಿಗಳೇ ಮೊದಲಾದವುಗಳ ಅನೇಕ ವಿವರ 
ಮಹಾ ಗಾತ್ರದ ಶಿಲಾಪ್ರತಿಮೆಗಳಿಂದ ಪಾ ಚೀನ ಗಳನ್ನು ನಮಗೆ ಒದಗಿಸುತ್ತವೆ. ಅವರ ದೇವ 
ಇಜಿಪ್ಪು ಆಧುನಿಕರನ್ನು ಆಶ್ಚರಗೊಳಿಸಿರುವುದು ದೇವತೆಗಳು , ಪರಲೋಕ ಕಲ್ಪನೆಗಳು , ವಿಧಿ 
ಎಲ್ಲರಿಗೂ ಗೊತ್ತು . ಅದರ ದೇಗುಲಗಳಲ್ಲಿಯ ವಿಧಾನಗಳು ಕೂಡಪ್ರತಿಪಾದಿಸಲ್ಪಡುತ್ತವೆ. 
ಗೋರಿಗಳಲ್ಲಿ ಇರುವ ವರ್ಣ ಚಿತ್ರಗಳ ಇಜಿಪ್ತಿನ ಭಿತ್ತಿಚಿತ್ರಗಳಲ್ಲಿ ಒಂದು ಭಾಗ ಶಿಲ್ಪ 
ಸಂಗತಿ ಜನ ಸಾಮಾನ್ಯರಿಗೆ ಅಷ್ಟಾಗಿ ಪರಿಚಿತವಾ ಕಲೆಯ ಅಂಗವಾಗಿಯೇ ಇತ್ತು . ಮೊದಲು 
ಗಿಲ್ಲ. ಆದರೆ ಇಜಿಪ್ತಿನ ಈ ಚಿತ್ರ ಕಲಾಪ್ರಪಂಚ ಚಿತ್ರಗಳ ಹೊಳಹುಗಳನ್ನು ಕಲ್ಲಿನಲ್ಲಿ ಕೊರೆದು 
ಕಡಿಮೆ ಆಕರ್ಷಕವಾಗಿಲ್ಲ. ಅನೇಕ ರೀತಿಗಳಲ್ಲಿ ಆ ಮೇಲೆ ಅವುಗಳ ಪರಿಣಾಮವನ್ನು ಹೆಚ್ಚಿಸಲು 
ಅಲ್ಲಿನ ಶಿಲ್ಪ ಕಲೆಗಿಂತ ಭಿನ್ನ ವಾದ, ವೈವಿಧ್ಯಮಯ ಬಣ್ಣ ಕೊಡಲಾಗುತ್ತಿತ್ತು . ಆದರೆ ಭಿತ್ತಿಯ ಕಲ್ಲು 
ವಾದ ಕಲಾವೈಖರಿಗಳು ಚಿತ್ರ ಕಲೆಯಲ್ಲಿ ವ್ಯಕ್ತ ಹೀಗೆ ಕೆತ್ತನೆಗೆ ಅಸಾಧ್ಯವಾಗುವಷ್ಟು ಮೆತ್ತಗಾಗಿ 
ವಾಗಿವೆ . ಅಲ್ಲಿನ ವಾಸ್ತುಶಿಲ್ಪದಲ್ಲಿ ಗಾತ್ರಕ್ಕೆ , ದ್ರಾಗ ಅದರ ಮೇಲೆ ಗಾರೆ ಬಳಿದು ಸ್ವತಂತ್ರ ವಾದ 
ಮೂರ್ತಿಶಿಲ್ಪದಲ್ಲಿ ಭವ್ಯತೆಗೆ ಪ್ರಾಧಾನ್ಯವಿದೆ . ಚಿತ್ರಗಳನ್ನು ನಿರ್ಮಿಸಲಾರ೦ಭವಾಯಿತು. ಆಗ 
ಆದರೆ ಈ ವರ್ತಿಶಿಲ್ಪ ಸಾವರಾನ್ಯವಾಗಿ ವಾಸ್ತವಿ ಚಿತ್ರಕಲೆ ತನ್ನ ಪೂರ್ಣಾವಸ್ಥೆಯನ್ನು ತಲುಪಿತು . 
ಕತೆಯ ಚೌಕಟ್ಟನ್ನು ಮೀರುವುದಿಲ್ಲ. ಆದರೆ ಪ್ರಾಚೀನ ಇಜಿಪ್ತಿನ ಕಲೆಯೆಲ್ಲ ವರ್ಣಮಯ 
ಚಿತ್ರಗಳ ವಿಚಾರ ಬೇರೆ. ಅವುಗಳ ಉದ್ದೇಶಗಳು ವಾಗಿತ್ತು . ಬಡವರು ತಮ್ಮ ಗಡಿಗೆ ವಾಡಿಕೆಗಳ 
ಎರಡಾಗಿದ್ದಂತೆ ತೋರುತ್ತದೆ. ಒಂದು, ಗೋಡೆ ಮೇಲೆ ಚಿತ್ರಗಳನ್ನು ಬರೆಯುತ್ತಿದ್ದರು . ಶ್ರೀಮಂ 
ಗಳ ಅಲಂಕರಣ, ಇನ್ನೊಂದು ಮಾಂತ್ರಿಕ ಪರಿ ತರು ತಮ್ಮ ಪ್ರತಯಾತ್ರೆಯ ಬೊಂಬೆಗಳನ್ನು 
ಣಾಮ . ಆದ್ದರಿಂದ ಇಲ್ಲಿ ವಾಸ್ತವಿಕತೆಗೆ ಮಹತ್ವ ಬಹು ವರ್ಣಗಳಿಂದ ಸಿಂಗರಿಸುತ್ತಿದ್ದರು. ರಾಜರು 
ವಿಲ್ಲ. ಪುರೋಹಿತ ವರ್ಗದವರು ನಿರ್ಮಿಸಿದ ತಮ್ಮ ಗೋರಿಗಳೊಳಗಿನ ಕೋಣೆಗಳಲ್ಲಿ ದೇವ 
ಶಾಸ್ತ್ರ ವಿಧಿಗನುಸಾರವಾಗಿ ಚಿತ್ರಕಾರ ಇಕ್ಕಟ್ಟಾದ ದೇವತೆಗಳ ಚಿತ್ರಗಳೊಡನೆ ತಮ್ಮ ಚಿತ್ರಗಳ ನೂ 
ಕಲ್ಪನಾಪರಿಧಿಯಲ್ಲಿ ಕೆಲಸಮಾಡಬೇಕಾಗಿತ್ತು . ಬರೆಸುತ್ತಿದ್ದರು. ದಿನಬಳಕೆಯ ಪೀಠಾದಿ ಸಾವು 
- ಅದರೂ ಮೂರು, ನಾಲ್ಕು , ಐದು ಸಾವಿರ ಗಿಗಳಿಗೂ ವರ್ಣಾಲಂಕಾರವಿರುತ್ತಿತ್ತು , ಇಹದಲ್ಲಿ 
ವರ್ಷಗಳಾಚೆಗೆ ನಿರ್ಮಿತವಾದ ಈ ಚಿತ್ರಗಳು ಹೇಗೋ ಹಾಗೆ ಪರದಲ್ಲಿಯೂ ಬಣ್ಣವು ಸೌಖ್ಯ 
ಇನ ಬಹುತರವಾಗಿ ಸುಸಿ ತಿಯಲ್ಲಿರುವುದು , ದಾಯಿ , ಮಂಗಲಕರ ಶಾಶ್ವತ ಪದವಿಗೆ ಅಗತ್ಯ 
ಇನ್ನೂ ಲೋಹಯುಗವನ್ನು ಕಾಣದ ಈ ಜನರ ಸಾಧನವೆಂದು ಅವರ ತಿಳಿವಳಿಕೆಯಾಗಿತ್ತು . 
ತಾಂತ್ರಿಕ ಪರಿಣತಿ ಬೆರಗುಪಡಿಸುವಂತಿವೆ . ಶಾಸ ಹೀಗೆ ವರ್ಣಗಳಿಗೆ ಧಾರ್ಮಿಕ ಸಂಕೇತವಿದು ದ 
ಮರ್ಯಾದೆಯ ಕಲಾವಿದನ ಕೈಗಳನ್ನು ಕಟ್ಟಿ ರಿಂದ ಪುರೋಹಿತ ವರ್ಗದವರು ಅವುಗಳ ಉಪ 
ದ್ದರೂ ಮೂರು ಸಾವಿರ ವರ್ಷಗಳ ವ್ಯಾಪ್ತಿಯಲ್ಲಿ ಯೋಗಕ್ಕೆ ನಿಖರವಾದ ಶಾಸ ವನ್ನೇ ಬರೆದಿಟಿ 
ಕೆಲಸ ಮಾಡಿದ ಈ ಕಲಾವಿದರ ಅನೇಕ ಕೃತಿಗಳು ದ್ದರು. ಉದಾಹರಣೆಗೆ ಸ್ತ್ರೀಯರ ಮೈ ಬಣ್ಣ 
ಶ್ರೇಷ್ಟತಮ ಮಟ್ಟವನ್ನು ಮುಟ್ಟುತ್ತವೆ. ಸಂಗ ಯಾವಾಗಲೂ ನಸುಹಳದಿ ಅಥವಾ ನಸುಗೆಂಪಾಗಿರ 

- ೭ 


JAS 


VINA 


ass 


-צה 


צר 


אז . 


TITUTI 


204 


וחוסר 


SALUD 


, 


೧೦ 


ಕಸ್ತೂರಿ, ಡಿಸೆಂಬರ್ ೧೯೬೭ 
ಬೇಕು; ಪುರುಷರ ವೆ ಅಳ ಕಾವಿ ಬಣ್ಣ ವಾಗಿರ ಕರುಗಳ ಚಿತ್ರಿತವಾಗಿವೆ. ಇವೆಲ್ಲವುಗಳ ಬರವನ್ನು 
ಬೇಕು. ದೇವತೆಗಳಲ್ಲಿ ಹಠೋರ ದೇವಿಯೊಬ್ಬ ಪುರೋಹಿತ ವರ್ಗದವರು ಮೇಲ್ವಿಚಾರಣೆ ಮಾಡು 
ಳಿಗೇ ಪುರುಷ ವರ್ಣದ ಅಧಿಕಾರವಿತ್ತು . ಹಿನ್ನೆಲೆ ವುದೂ ಕಾಣಿಸುತ್ತದೆ. ಇವೆಲ್ಲ ವೂ ಉತ್ತರ 
ಯಾವಾಗಲೂ ಬಿಳಿದು , ಅಪರೂಪವಾಗಿ ಹಳದಿ ಕ್ರಿಯೆಗೆ ಆಗಬೇಕಾದ ಸನ್ನಾಹಗಳನ ದೇವತೆ 
ಆಗಿರಬೇಕು. ಮಧ್ಯದ ಅವರ್ನಾ ಕಾಲದಲ್ಲಷ್ಟೇ ಈ ಗಳಿಗೆ ಕೊಡಬೇಕಾದ ಬಲಿಗಳನ್ನೂ ಸೂಚಿಸು 
ನಿಯಮಗಳಿರಲಿಲ್ಲ. ಆಗ ಚಿತ್ರ ಕಲೆಯಲ್ಲಿ ಒಂದು ತವೆ. ಮೂತನ ಪ್ರಯಾಣದ ಸಲುವಾಗಿ ಡೋಣಿ 
ವಿಶೇಷ ಕ್ರಾಂತಿ, ಹೊಸಪ್ರಯೋಗಗಳಾದವು. ಗಳ ನಿರ್ಮಾಣವಿದೆ. ಅಕ್ಕಸಾಲಿಗರು ಆಭರಣ. 

ಹಾಗೆಯೆ ಚಿತ್ರಗಳ ರೇಖಾವಿನ್ಯಾಸಕ ನಿಯು ಗಳ ನ ಇತರ ಪದಾರ್ಥಗಳನ್ನೂ ನಿರ್ಮಿಸುತ್ತಿ 
ಮಗಳಿದ್ದವು, ಮುಖಗಳು ಯಾವಾಗಲೂ ಪಾರ್ಶ್ವ ದ್ದಾರೆ ( ಚಿತ್ರ ೧ ) , ಉತ್ತರಕ್ರಿಯಾ ಭೋಜನ 
ದಿಂದಲೇ ನೋಡಿದಂತಿರಬೇಕು, ಎದೆ ಎದುರಿಂದ ಕೂಟದಲ್ಲಿ ಮೃತನಿಗಾಗಿ ಸಂಗೀತ ನೃತ್ಯಗಳನ್ನು 
ನೋಡಿದಂತಿರಬೇಕು, ಟೊಂಕವು ನಸುವೆ ತಿರು ತರುಣಿಯರು ಪ್ರದರ್ಶಿಸುತ್ತಿದ್ದಾರೆ ( ಚಿತ್ರ ೨ ) , 
ಗಿರಬೇಕು, ಕಾಲುಗಳ ಪಾರ್ಶ್ವವತ್ತಾಗಿರಬೇಕು . ಇವೆಲ್ಲವುಗಳ ಉತ್ತರಕ್ರಿಯೆಯ ವಿವರಗಳು 
ಹೀಗೆ ಶರೀರದ ಬಹುಭಾಗವು ನೋಡುವವರಿಗೆ ಮಾತ್ರವಲ್ಲದೆ ಪರಲೋಕದಲ್ಲಿ ತತ್ಸಮಾನ ಸುಖ 
ಗೋಚರವಾಗುತ್ತದೆ. ಆದರೆ ನೈಸರ್ಗಿಕತೆಗೆ ಗಳು ಮೃತನಿಗೆ ಸಿಗುವಂತೆ ಈ ಚಿತ್ರಗಳಲ್ಲಿ 
ಮಹತ್ವವಿರಲಿಲ್ಲ, 

ಮಂತ್ರ ಶಕ್ತಿ ಇದೆಯೆಂಬ ನಂಬಿಕೆ ಇದ್ದಿರಬೇಕು. 
- ಇಜಿಪ್ತಿನ ದೇವಾಲಯಗಳ ಭಿತ್ತಿಚಿತ್ರಗಳ ಆ ಮೇಲೆ ರಾಜರು ಪರಲೋಕದಲ್ಲಿ ದೇವತ್ವ 
ಉದ್ದೇಶ ಸ್ಪಷ್ಟವೇ ಇದೆ . ದೇವತೆಗಳು , ದೇವಾ ಪ್ರಾಪ್ತಿ ಹೊಂದುವ ಮತ್ತು ದೇವತೆಗಳೊಡನೆ 
ಲಯದಲ್ಲಿ ನಡೆಯುವ ವಿಧಿವಿಧಾನಗಳು, ರಾಜರ ಸರಿಬೆರೆಯುವ ಕಲ್ಪನೆಯೂ ಇದ್ದಿರಬೇಕು. 
ದೇವತ್ವವನ್ನು ಸಾಧಿಸುವ ಕಲ್ಪನೆಗಳು ಇವುಗಳೇ ದೆ ವ  ಿ ಕ ದ ವೃಷಭ ಮತ್ತು ಏಳು 
ಪ್ರಧಾನವಾಗಿ ಅವುಗಳ ವಸ್ತು . ಆದರೆ ಗೋರಿ ಗೋವುಗಳು ( ಚಿತ್ರ ೪ ) ಆ ಲೋಕವೂ ಈ 
ಗಳೊಳಗಿನ ಚಿತ್ರಗಳ ಧೈಯದ ಬಗ್ಗೆ ಪಂಡಿತರಲ್ಲಿ ಲೋಕದ ಪ್ರತಿಬಿಂಬವೆಂದು ತೋರಿರುತ್ತದೆ. 
ಐಕಮತ್ಯವಿಲ್ಲ . ಸತ್ತವರಿಗೆ ಚಿರಜೀವನ ಪದ ಪ್ರಸಿದ್ದ ಇಜಿಪ್ಪನ್ ರಾಜನಾದ ತುತನ್ ಖೇವು 
ಸೇರವುದಕ್ಕೆ ನೆರವಾಗುವುದೇ ಅವುಗಳ ಮುಖ್ಯ ' ನ್ನ ನು ಓಸಿರಿಸ್ ದೇವತೆಯ ವೇಷಧರಿಸಿದ್ದು 
ವಾಂತಿಕ ಉದ್ದೇಶವೆಂದು ಪರಿಗಣಿಸಲಾಗಿದೆ. ( ಚಿತ ೫ ) , ಒಂದನೇ ಸೇತಿಯ ಗೋರಿಯೊಳಗೆ 
- ಇಲ್ಲಿ ಉದ್ಧರಿಸಿದ ಚಿತ್ರಗಳಲ್ಲಿ ಹೆಚ್ಚಿನವು ಬೇರೆ ಐಸಿಸ್ ದೇವತೆ ತನ್ನ ರಕ್ಷಕ ರೆಕ್ಕೆಗಳನ್ನು ಬಿಡಿಸಿ 
ಬೇರೆ ಕಾಲಗಳ ಅರಸರ ಗೋರಿಗಳೆಳಗಿನ ಭಿತ್ತಿ ರುವುದು ( ಚಿತ್ರ ೩) , ಅನುರ್‌ಖಾವಿಯ ಗೋರಿ 
ಗಳಿಂದಲೇ ಆರಿಸಿದವಾಗಿವೆ . ಅವುಗಳಲ್ಲಿ ಸಮ ಯಲ್ಲಿ ಮೃತನು ಸೂರ ಲೋಕದ ಫಿನಿಕ್ 
ಕಾಲೀನ ಇಜಿಪ್ಪನ್ ಜೀವನದ ವಿವಿಧ ರಂಗಗಳ ಪಕ್ಷಿಯ ಮುಂದೆ ನಿಂತಿರುವುದು ( ಚಿತ್ರ ೭ ). 
ಚಟುವಟಿಕೆಗಳ ಚಿತ್ರಣಗಳಿವೆ. ಇದರ ಉದ್ದೇಶ ಇವೆಲ್ಲವೂ ಪರಲೋಕದಲ್ಲಿ ರಾಜನು ಪುನರ್ಜನ್ಯ 
ಗೋರಿಯು ಅಲಂಕರಣ ಮಾತ್ರ ವೆಂದು ನಂಬಲು ಪಡೆದು ದೇವತೆಗಳಲ್ಲಿ ಒಂದಾಗುವ ಕಲ ನೆಯ 
ಸಾಧ್ಯವಿಲ್ಲ , ಜೀವನಚಿತ್ರಣವೂ ಅದರ ಧೈಯ ಪ್ರತೀಕಗಳಾಗಿವೆ . 
ವಾಗಿರಲಿಕ್ಕಿಲ್ಲ. ಅನಾದಿ ಕಾಲದ ಜನರಲ್ಲಿ ಪ್ರತಿ ಇಜಿಪ್ತಿನ ಚಿತ್ರ ಕಲೆ ೧೮ ನೇ ಮನೆತನದ ಸಾಲ 
ಯೋಂದು ಕಲಾವಿಶೇಷಕ ಮಾಂತ್ರಿಕ ಪ್ರತೀಕಾ ದಲ್ಲಿ ( ಕ್ರಿ . ಪೂ . ೧೬ ನೇ ಶತಮಾನ) ಅತ್ಯುತ್ಕರ್ಷ 
ತಕ ಅರ್ಥವಿತ್ತು . ಕಲೆಗಾಗಿ ಕಲೆಯ ಕಲ್ಪನೆ ಸ್ಥಿತಿಗೇರಿತು . ಇಲ್ಲಿನ ಚಿತ್ರ ಗಳಲ್ಲಿ ಹೆಚ್ಚಿ ಸ್ವಲ್ಪ 
ಅವರಿಗಿರಲಿಲ್ಲ , 

ಆ ಕಾಲದವುಗಳೇ . ಈ ಚಿತ್ರಗಳ ನಯ ನಾಜೂಕು, 
ಈ ಚಿತ್ರ ಗಳಲ್ಲಿ ಆ ಕಾಲದ ನಾನಾ ಕೃಷಿ ಕಾವ್ಯ ಸಂವೇದನ ಶೀಲತೆಗಳು ಇಜಿಪ್ಪನ್ ಚಿತ್ರ ಕಲೆಯ 
ಗಳ ಚಿತ್ರಣವಿದೆ, ಧಾನ್ಯವು ಉಗ್ರಾಣಗಳಿಗೆ ಬರುವ ಸ್ವತಂತ್ರ ಪರಿಣತಿಯನ್ನು ತೋರಿಸುತ . . 
ದೃಶ್ಯಗಳಿವೆ , ಬಗೆಬಗೆಯ ಪ್ರಾಣಿ ಪಕ್ಷಿಗಳ ದನ ಅನಂತರ ಅದು ಅವನತಿಯನ್ನು ಕಂಡಿತು . * 


ಕವಿ ಕಂಡ ಒಲವು 


ಮಳೆಯುಬಿಲ್ಲದು ಚೆಲುವು 
ಮಳೆಯಬಿಲ್ಲನು ಮೀರಿ 
ಮನುಜನೊಲವು 


- ಕುವೆಂಪು 


ಒಲವೆಂಬ ಹೊತ್ತಗೆಯನೆ ದಬಯಸುತ ನೀನು 

ಬೆಲೆಯೆಷ್ಟು ಎಂದು ಕೇಳುತಿಹೆ ? ಹುಚ್ಚ ! 
ಹಗಲಿರುಳು ದುಡಿದರೂ ಹಲ ಜನುನು ಕಳೆದರೂ 
ನೀ ತೆತ್ತಲಾರೆ ಬರಿ ಅಂಚೆವೆಚ್ಚ , 

- ಅ೦ಬಿಕಾತನಯದತ್ತ 


* ಇನಿಯ ಬ೦ದನು , ಬಂದ ; ಬಂದನೆ ? ) 

ಎಂದು ಕಾದಿಹ ಹೆಣ್ಣಿಗೆ 
ಅವನೆ ಚಂದಿರ , ತಾನೆ ಚಂದ್ರಿಕೆ 
ಬೇರೆ ಹುಣ್ಣಿಮೆ ಇವರಿಗೆ ! 

- ಕೆ . ಎಸ್ . ನರಸಿಂಹ ಸ್ವಾಮಿ 


ನನ್ನೊಳು ನಾ ನಿನ್ನೊಳು ನೀ 

ಒಲಿನ ಮು೦ತಿ೦ತೆ ನಾ ನೀ 
ನಿನ್ನೊಳು ನಾ ನನ್ನೊಳು ನೀ 
ಒಲಿದ ಮೇಲಿಂತೆ ನಾ ನೀ - 
ಇದೆ ಒಲವಿನ ಸರಿಗಮಪದನೀ 


- ಪುತಿನ 


ನಾವಿಬ್ಬರೂ ಕೂಡಿಇರುವಾಗ ನನ್ನ ಬೆನ್ನಿ 

ನೋವಂದರೇನ - ನಗಿಯೇನು 
ನೋವಂದರೇನನಗಿಯೇನ- ಈ ತೂಕ 

ನಿಲುಕಿದ್ದಿ ತೇನ ಮನವನ್ನ 


ಆನಂದಕಂದ 


ಎಲ್ಲರಂತೆಯೆ ದೇವ ನಿನ್ನ ಸೃಜಿಸಿದನು, ಹೆಣ್ಣೆ ! : 

ಸ್ವಪ್ನದಾಭರಣಗಳ ತಂದು ತೋಡಿಸಿದನು ಕವಿಯು 
ಎಲ್ಲರಂತೆಯೆ ಅರ್ಧ ಚೈತನ್ಯ , ಅರ್ಧ ಮಣ್ಣೆ ! 


ಅರ್ಧ, ಬಾಳಿನ ರವಿಯು , ಅರ್ಥ - ಬಾಳುವೆಯ ಗವಿಯು, 
ಕವಿವರ್ಣನೆಗೆಸೋತುನಿನ್ನೆಡೆಗೆ ಬರುವ ಗಂಡು 
ಮರಳುವನು ಅಲ್ಲಿಯ ದೇವಸೃಷ್ಟಿಯನ್ನು ಕಂಡು ! 

– ವಿನಾಯಕ 


ಗತವೈಭವದ ಭ್ರಾಂತಿಯಲ್ಲಿ ಬಾಳುತ್ತಿದೆ 


ಯುರೋಪಿನ ಮುದುಕ 
ಪೋರ್ತುಗಾಲ 


ರಾಧಾಕೃಷ್ಣ ರಾವ್ 


• ವಿಂರುನಾ ದೂ ಕಾಸ್ಟಾ 
ಒಪೊರ್ಟೊ 


ದುವರೂ ನದಿ 


ಟ್ಯಾ೦ಟಿಈಸಾಗರ 


ನ್ 


ರ್ತು*ಗಾಲ್ 


ರತ ಸರಕಾರವುಗೋವೆಯನ್ನು ಪೋರ್ತು 
ಗೀಸ್ ಆಳಿಕೆಯಿಂದ ವಿಮೋಚನೆಗೊಳಿಸಿದಾಗ 
ಪಾಶ್ಚಾತ್ಯ ದೇಶಗಳಲ್ಲಿ ಭಾರತದ ಮೇಲೆ ಉರಿದೆದ್ದ 
ಸಂತಾಪವನ್ನು ನೋಡಿ ನಾವು ಬೆರಗಾದೆವು. ಸ್ವತಃ 
ವಸಾಹತುಶಾಹಿಯ ವಿರುದ್ಧ ಹೋರಾಡಿದ ದೇಶ 
ಗಳ ಸಾಮ್ರಾಜ್ಯವನ್ನು ತೊರೆದ ದೇಶಗಳ 
ಎಂದೂ ಸಾಮ್ರಾಜ್ಯವನ್ನು ಕಟ್ಟದ ಪ್ರಜಾಸತ್ತಾ 
ತಕ ದೇಶಗಳ ಕಡಿಯೇ ಭಾರತದ ಮೇಲೆ 
ಕೋಪಕಾರಿದವು. ಇದಕ್ಕೆ ಒಂದು ಕಾರಣಪೋರ್ತು 
ಗಾಲ್ ಪಾಶ್ಚಾತ್ಯರ ನ್ಯಾಟೋ ಸೈನಿಕ ಕೂಟದ 
ಸದಸ್ಯ ರಾಷ್ಟ್ರವಾಗಿದ್ದುದು, ತಮ್ಮ ಮಿತ್ರನ 
ಸಾಮ್ರಾಜ್ಯದ ಅವಶೇಷವೊಂದು ಕೈಬಿಟ್ಟುಹೋಗು 
ವಾಗ ತಮಗೆ ಸಹಾಯ ಮಾಡಲಾರದ ಸ್ಥಿತಿ 
ಬಂದದ್ದಕ್ಕೆ ಕೆಲ ರಾಷ್ಟ್ರಗಳಿಗೆ ಕೋಪ ಬಂದಿತ್ತು . 
ಅದರೆ ಪೋರ್ತುಗಾಲಿನ ಗತೇತಿಹಾಸವೂ ಅದರ 
ಬಗ್ಗೆ ಸಹಾನುಭೂತಿಗೆ ಕಾರಣವಾಗಿತ್ತು . ಬಡವ 
ರಾಗಿಯೇ ಇದ್ದವರ ಮೇಲೆ ಜನರ ಮರುಕ ಅಷ್ಟಾ 
ಗಿರುವುದಿಲ್ಲ . ಶ್ರೀಮಂತಿಕೆಯಿಂದ ಬಡಸ್ತಿಕೆಗಿಳಿ 
ಸಲ್ಪಟ್ಟು ತಮ್ಮ ಗತವೈಭವಕ್ಕೆ ಅಂಟಿಕೊಳ್ಳಲು 
ಯಂತ್ರಿಸುತ್ತಿರುವವರ ಮೇಲೆ ಬಡವರ ಅನುಕಂಪೆ 
ಕೂಡ ಹೆಚ್ಚಾಗಿರುತ್ತದೆ, 
- ಪೋರ್ತುಗಾಲ್ ದೇಶದ ಗತವೈಭವ ಎಷ್ಟು 
ಹಿರಿದೆ ಅದರ ಇಂದಿನ ದಾರಿದ್ರ ಅಷ್ಟೇ ಅಳ 
ವಾದದ್ದು , ಒಂದು ಕಾಲದಲ್ಲಿ ಅದು ಸಾಗರಗಳ 
ರಾಣಿಯಾಗಿತ್ತು . ಅದು ಯುರೋಪಿನ ಸಾಮಾಜ 


ನಿಂತಾ , A . 


ಸೆ 


M 


ಅಸ್ಪನ್ 


ತಿಂದು 
ಎಸೋಶಿ 


ಮೋ 


* ಅಲ್ ಗಾ ರ್ವ 


ಮೊಂತ್ ಕಾರ್ದೊ 


೧೩ 


ಯುರೋಪಿನ ಮುದುಕ ಪೋರ್ತುಗಾಲ್ 
ನಿರ್ಮಾಪಕ ರಾಷ ಗಳಲ್ಲಿ ಮೊದಲನೆಯದಾಗಿತ್ತು . ಹತ್ತಿಕ್ಕುವ ವೆಚ್ಚ ತಗಿಸಲು ಪೋರ್ತುಗಾಲಿನ 
ಪೂರ್ವ- ಪಶ್ಚಿಮ ಎರಡೂ ದಿಕ್ಕುಗಳಲ್ಲಿ ಪೃಥ್ವಿಯ ಬಡವರು ಸೇಕಡಾ ೧೫ ರ ವರೆಗೂ ಮಾರಾಟ ತೆರಿ 
ಮರರಲ್ಲೊರಡು ಭಾಗದಲ್ಲಿ ಅದರ ವಸಾಹತುಗಳು ಗೆಯನ್ನು ಕೊಡಬೇಕಾಗುತ್ತಿದೆ. 
ಹಬ್ಬಿದ್ದವು. ಸಂಪತ್ತು ಧಾರೆಯಾಗಿ ಹರಿದು ಬರು ಸುಮಾರು ೯೫ ಲಕ್ಷ ಜನಸಂಖ್ಯೆಯುಳ್ಳ , 
ತಿತ್ತು . ಈಗ ಅದು ಯುರೋಪಿನ ಅತಿ ಬಡ ೩೫, ೫೦೦ ಚದರ ಮೈಲು ವಿಸ್ತಾರವಾದ ಪೋರ್ತು 
ದೇಶವಾಗಿದೆ. ಅಲ್ಲಿರುವಷ್ಟು ನಿರಕ್ಷರತೆ ಯುರೋ ಗಾಲಿನ ರಾಜಧಾನಿ ಲಿಸ್ಟ ೩ ನ ಅತ್ಯಾಧುನಿಕ ಕಟ್ಟ 
ಪಿನ ಮತ್ತಾವ ದೇಶದಲ್ಲಿ ಇಲ್ಲ. ತನ್ನ ಸಾವಾ ಡಗಳನ್ನೂ ರಾತ್ರಿ ಕ್ಲಬ್ಬುಗಳನ್ನೂ ವೈಭವ 
ಜ್ಯದ ಅಳಿದುಳಿದ ಭಾಗಗಳಿಗೆ ಅದು, ಬರಿಗೈ ವನ್ನೂ ಕಂಡು ಈ ದೇಶದ ಬಗ್ಗೆ ಭ್ರಾಮಕ ಕಲ್ಪ 
ದೇಸಾಯಿಯರು ತಮ್ಮ ಉರುಳುತಿರುವ ವಾಡೆ ನೆಯಾಗಬಹುದು. ಆದರೆ ಸ್ವಲ್ಪ ಒಳನಾಡಿಗೆ 
ಗಳಿಗೆ ಅಂಟಿಕೊಳ್ಳುವಂತೆ, ಅಂಟಿಕೊಂಡಿದೆ . ಹೋದರೂ ಪೋರ್ತುಗಾಲಿನ ಎರಡು ಸಾವಿರ 
ತನ್ನ ಸ್ವಂತ ಗಾತ್ರಕ್ಕಿಂತ ೨೭ ಪಟ್ಟು ದೊಡ್ಡ ವರ್ಷಗಳ ಇತಿಹಾಸದ ಗುರುತುಗಳು ಕಟ್ಟಡಗಳಲ್ಲಿ 
ಸಾಮ್ರಾಜ್ಯ ಮುಖ್ಯವಾಗಿ ಆಫ್ರಿಕದಲ್ಲಿ ಪೋರ್ತು ಮಾತ್ರವಲ್ಲ, ಜನಜೀವನಗಳಲ್ಲಿ ವೇಷ ಭೂಷೆಗಳಲ್ಲಿ 
ಗಾಲಿಗೆ ಇನ್ನೂ ಇದೆ. ಆದರೆ ಅದು ಬಂಡಾಯ ನಡೆ ನುಡಿಗಳಲ್ಲಿ ಜೀವ ಹಿಡಿದುಕೊಂಡಿರುವುದು 
ಗಳಿಂದ ತತ್ತರಿಸುತ್ತಿದೆ. 

ಕಾಣಿಸುತ್ತದೆ. 
ಪೋರ್ತುಗಾಲಿನ ಸಾರ್ಮಾಜ್ಯಭಾ೦ತಿ ಎಷ್ಟು ಪೋರ್ತುಗಾಲ ೧೧೪೭ ರಲ್ಲಿ ನೆರೆಯ ಸ್ಪೇನ್ 
ಬಲವಾಗಿದೆಯೆಂದು ಅರಿಯಲು ರಾಜಧಾನಿ ಲಿಸ್ಸ - ದೇಶದ ಅಳಿಕೆಯಿಂದ ಮುಕ್ತವಾಗಿ ಸ್ವತಂತ್ರ ವಾ 
ನ್‌ನಲ್ಲಿ ಒಮ್ಮೆ ತಿರುಗಾಡಿದರೆ ಸಾಕು . ಯಿತು. ಆಗ ಅದರ ಪ್ರದೇಶ ಈಗಿಗಿಂತಲೂ 
ಮೊಜಾಂಬಿಕ್ ಮತ್ತು ಅಂಗೋಲಾ - ಐದು ಚಿಕ್ಕದಾಗಿತ್ತು . ಈಗ ಅದರ ರಾಜಧಾನಿಯಾಗಿ 
ಶತವರಾನಗಳ ವರೆಗೆ ಪೋರ್ತುಗಾಲಿನದೇ , ” ರುವ ಲಿಸ್ಸನ್ ಸೇರಿ ಅದರ ದಕ್ಷಿಣ ಪ್ರಾಂತವೆಲ್ಲ 
* ಪೋರ್ತುಗಾಲ್ ಮಾರಾಟಕ್ಕಿಲ್ಲ ” ಇತ್ಯಾದಿ ಆಗ ಮುಸ್ಲಿಂ ಅಳಿಕೆಯಲ್ಲಿತ್ತು . ಎಂಟನೇ ಶತ 
ಘೋಷಣೆಗಳು ಎಲ್ಲೆಲ್ಲಿಯ ಗೋಡೆಗಳನ್ನು ಮಾನದಲ್ಲಿ ಅರಬರ ಪ್ರಚಂಡ ವಿಜಯಯಾತ್ರೆ 
ಅಂದಗೆಡಿಸುತ್ತಿವೆ. ಈ ಸಾಮ್ರಾಜ್ಯವನ್ನು ಳಿಸಿ ಉತ್ತರ ಆಫ್ರಿಕವನ್ನೆಲ್ಲ ವ್ಯಾಪಿಸಿ ಸ್ಪೇನ್ ಪೋರ್ತು 
ಕೊಳ್ಳಲು ನಾವು ಅನಂತ ಕಾಲ ಹೋರಾಡು ಗಾಲ್‌ಗಳ ದಕ್ಷಿಣ ಭಾಗಗಳನ್ನು ಕೂಡ ಗೆದ್ದಿತ್ತು . 
ವೆವು ” ಎಂಬ ಪಟಗಳನ್ನು ಹಿಡಿದುಕೊಂಡ ವರ ೧೨ - ೧೩ ನೇ ಶತಮಾನಗಳಲ್ಲಿ ಆಗ ತಾನೇ ನವೀನ 
ವಣಿಗೆಗಳನ್ನು ಆಗಾಗ್ಗೆ ಕಾಣಬಹುದು . ಅಫ್ರಿಕ ವಾಗಿ ಸ್ವತಂತ್ರವಾದ ಪೋರ್ತುಗಾಲ್ ತನ್ನ ದಕ್ಷಿಣ 
ದಲ್ಲಿರುವ ಅಂಗೋಲಾ, ಮೊಜಾಂಬಿಕೆಗಳಲ್ಲಿ ದಲ್ಲಿದ್ದ ಈ ವರ' ರನ್ನು ಹೊಡೆದೋಡಿಸಿ ಪುನಃ 
ನಿರಂತರವಾಗಿ ಏಳುತ್ತಿರುವ ಬಂಡಾಯಗಳ ನ್ನು 'ಕೈಸ್ತ ಸಾರ್ಮಾಜ್ಯವನ್ನು ಸ್ಥಾಪಿಸಿತು . ಆದರೆ 

ಇಸ್ಸಾಮಿ ಅಳಿಕೆಯ ಚಿಹ್ನೆ ಗಳು ಲಿಸ್ಸನ್ ಮೊದ 
ಲಾಗಿ ದಕ್ಷಿಣದ ಅಲ್ಗಾರ್ವ್‌ ಪ್ರಾಂತದಲ್ಲೆಲ್ಲ 
ಇಂದೂ ಉಳಿದಿವೆ . ಜನಕೆಸರಾದರೂ ಅವರ 
ಹೆಂಗಸರ ಉಡುಗೆಗಳು ಗೋಷಾ ನಾರಿಯರ 

ಉಡುಗೆಗಳನ್ನು ಹೋಲುತ್ತವೆ. ಕಟ್ಟಡಗಳಲ್ಲಿ 
ಮಕಾವೂ 

ಇಸ್ಸಾಮಿ ಶಿಲ್ಪದ ಪ್ರಭಾವ ಕಾಣಿಸುತ್ತದೆ. 
* ಕೇಸ್ = ಮೋರ್ತಗಿಸಿ 

- ತನ್ನಿಂದ ಸ್ವತಂತ್ರವಾದ ಈ ಪುಟ್ಟ ನಾಡನ್ನು 

ನೆರೆಯ ಪ್ರಬಲ ಸ್ಪೇನ್ ಎಂದೂ ಕ್ಷಮಿಸಲಿಲ್ಲ . 
ಅಂಗೋಲಾ 

ಅದರ ಆಕ್ರಮಣವನ್ನು ಪೋರ್ತುಗಾಲ್ ಪುನಃ 
ಮೊಜಾಂಬಕ್ 

ಪುನಃ ಎದುರಿಸಬೇಕಾಯಿತು. ೧೫೮೦ ರಿಂದ 
೧೬೪೦ ರ ವರೆಗೆ ಸ್ಪೇನ್ ಅದನ್ನು ಪುನಃ ಗೆದ್ದು 


ಇ೦ದಿನ ಸೂರ್ತಗೀಜ ಸಾಮ್ರಾಜ್ಯ 


ತೋರ್ತುಗಾಲ 


ವರ್ದ 
ದ್ವೀಪಗಳು 


00. 


೧೪ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ಕೊಂಡಿತ್ತು ಕೂಡ, ಆದರೆ ಪೋರ್ತುಗಾಲ್ ಅನ್ನು ಕರ್ಕ ಮೊದಲಾದ ಅನೇಕ ಹೆಸರುಗ 
ನಿರಂತರವಾಗಿ ಹೋರಾಡಿ ತನ್ನ ಸ್ವಾತಂತ್ರ ಳನ್ನು ತಮ್ಮ ವಸಾಹತುಗಳ ಜನರಿಗೆ ದ್ವೇಷಿಸಲು , 
ವನ್ನು ಮತ್ತೆ ಗಳಿಸಿಕೊಂಡಿತು . 

ಸ್ವಕೀಯರಿಗೆ ಗೌರವಿಸಲು , ಪೋರ್ತುಗಾಲ್ ರಕ್ತ 
- ೧೫ ನೇ ಶತವರಾನದಲ್ಲಿ “ ನಾವಿಕನಾದ ಹೆನಿ ” ದಲ್ಲಿ ಬರೆಯಿತು. ಅದರ ಹಡಗಗಳು ಪಾ ಜ್ಯ 
ರಾಜಕುಮಾರನ ಕಾಲದಲ್ಲಿಪೋರುಗೀಸ್ ಸಾಮಾ ದೇಶಗಳ ಮೆಣಸು , ಮಸಾಲೆ ವ್ಯಾಪಾರದ ಗುತ್ತಿಗೆ 
ಜ್ಯದ ವಿಸ್ತರಣೆಮೊದಲಾಯಿತು. ಸ್ವತಃ ಎಂದೂ ಸಂಪಾದಿಸಿದವು, ಕವಿಗಳು ನಾಡಿನ ಹಿರಿಮೆಯನ್ನು 
ತನ್ನ ಸಮುದ್ರ ದಂಡೆಯನ್ನು ಬಿಟ್ಟು ಹೋಗದಿದ್ದ ಹಾಡಿ ಮಹಾಕಾವ್ಯಗಳನ್ನು ಬರೆದರು . ( ಮಹಾ 
ಈತ ಪ್ರಸಿದ್ದ ನಾವಿಕರನ್ನು ದೇಶದೇಶಾಂತರಗಳಿಂದ ಕವಿ ಲುಯಿ ದ ಕಾವೊಂವ್ ಸ್ವತಃ ನಾವಿಕನಾ 
ಸ್ವಾಗತಿಸಿದ ; ಸಮುದ್ರ ಪರಟನದ ಸಾಹಿತ್ಯ ಗಿದ್ದ , 
ವನ್ನು ಕಲೆ ಹಾಕಿ ಪರಿಶೀಲಿಸಿದ ; ಅವುಗಳ ನೆರ ಅದರೆ ಈ ಪ್ರಚಂಡ ಪ್ರಯತ್ನ ಈ ಚಿಕ್ಕ 
ವಿನಿಂದ ದ್ವೀಪಾಂತರ ಮಾರ್ಗಗಳನ್ನು ರೇಖಿಸಿದ ; ದೇಶಕ್ಕೆ ತೀರ ಹೆಚ್ಚಾಯಿತು. ಈ ಪ್ರಯತ್ನ 
ಮತ್ತು ತನ್ನ ಧೀರ ನಾವಿಕರನ್ನು ನವೀನ ದೇಶ ದಿಂದಲೇ ಅದು ಒಂದೇ ಶತಮಾನದೊಳಗೆ ಕುಸಿ 
ಗಳ ಶೋಧಕ್ಕೆ ಅಟ್ಟಿದ. ಶತಮಾನದ ಅಂತ್ಯ ಯಿತು. ೧೫೭೮ರಲ್ಲಿ ಹುಚ್ಚು ರಾಜ ಸೆಬಾಸ್ತಿಯಾಂ 
ದೊಳಗೆ ವಾಸ್ಕೋ ಡ ಗಾಮಾ ಅಫ್ರಿಕವನ್ನು ಬಳಸಿದ ಮೊರೆ ಹೋದ ಸುಲ್ತಾನನು ಸದೆಬಡಿಯಲು 
ಭಾರತಕ್ಕೆ ಬರುವ ಮಾರ್ಗವನ್ನು ಹುಡುಕಿ ತೆಗೆ ೨೫ , ೦೦೦ ಸೈನ್ಯದೊಡನೆ ದಂಡೆತ್ತಿ ಹೋಗಿ 
ದಿದ್ದ . ಅತ್ತ ಪಶ್ಚಿಮಾಭಿಮುಖವಾಗಿ ಸಾಗಿದ ಕಸರ್ ಎಲ್ ಕಬೀರ್ ಕದನದಲ್ಲಿ ಮಣ್ಣು ಮುಕ್ಕಿ 
ಪೋರ್ತುಗೀಸ್ ನಾವಿಕರು ದಕ್ಷಿಣ ಅಮೇರಿಕದಲ್ಲಿ ದಾಗ ಪೋರ್ತುಗಾಲಿನ ಇಳಿಗಾಲ ಪ್ರಾರಂಭವಾ 
ಬೆಜಿಲ್ ಮೊದಲಾದ ಪ್ರದೇಶಗಳನ್ನು ಗೆದ್ದು ಯಿತು. ಹೆಚ್ಚು ವಿವೇಕಿಗಳಾದ ಯುರೋಪಿಯನ್ 
ಕೊಂಡರು . ಬ್ರಿಟಿಶರು ಆಫ್ರಿಕದಲ್ಲಿ ಕಾಲು ಚಾಚುವ ದೇಶಗಳು ಪೋರ್ತುಗಾಲ್ ಕಂಡುಹಿಡಿದ ಸಂಗತಿ 
ಮೂರುಶತಮಾನಗಳ ಮೊದಲು ಪೋರ್ತುಗೀಸರು ಗಳ ಪ್ರಯೋಜನ ಪಡೆದು ಅದನ್ನು ಬದಿಗೆ ಸರಿಸಿ 
ಅಫ್ರಿಕದ ಕಾಂಗೋ ಮೊದಲಾದ ದುರ್ಗಮ ಪ್ರದೇ ದವು. ಅದು ಏಶಿಯಾದ ವ್ಯಾಪಾರವನ್ನು ಕಳೆದು 
ಶಗಳನ್ನು ಹೊಕ್ಕು ಹೊರಟಿದ್ದ ರು . 

ಕೊಂಡಿತು ; ಅಮೇರಿಕದ ಅದರ ಸಾಮಾಜ್ಯ 
ವೈಭವದ ಶಿಖರದಲ್ಲಿದ್ದಾಗ ಪೋರ್ತುಗೀಸ್‌ ಕೈಬಿಟ್ಟು ಹೋಯಿತು. ಈಗ ಆ ಸಾಮ್ರಾಜ್ಯದ 
ಸಾಮಾಜ್ಯ ಅಮೇರಿಕದಲ್ಲಿ ಆಫ್ರಿಕದಲ್ಲಿ , ಏಶಿಯು ಚಿಹ್ನೆಯಾಗಿ ಉಳಿದಿರುವುದೆಂದರೆ ಜಗತ್ತಿನ ನಾನಾ 
ದಲ್ಲಿ ಕಾಲೂರಿತ್ತು . ಇಷ್ಟ ನೆಲ್ಲ ಮಾಡಿದಾಗ ಪ್ರದೇಶಗಳಲ್ಲಿರುವ ೧೦ ಕೋಟಿ ಪೋರ್ತುಗೀಸ್ 
ಪೋರ್ತುಗಾಲ್ ಜನಸಂಖ್ಯೆ ೧೫ ಲಕ್ಷಕ್ಕಿಂತ ಭಾಷೆ ಆಡುವ ಜನರು ಮತ್ತು ಆಫ್ರಿಕದ 
ಹೆಚ್ಚಾಗಿರಲಿಲ್ಲ . ಅದರ ಶೂರ-ಕರವಿಜೇತರು ದೊಡ್ಡ ಮತ್ತು ಬೇರೆಡೆ ಚಿಕ್ಕ ವಸಾಹತುಗಳು 
ತಮ್ಮ ಸಾಹಸಗಳಲ್ಲಿ ಅರದಷ್ಟು ಜನರನ್ನು ಸಾಗ ಮಾತ್ರ . 
ರಾರ್ಪಣ ಮಾಡಬೇಕಾಗುತ್ತಿತ್ತು . ಆದರೆ ಅದಾವು 
ದನ ಲೆಕ್ಕಿಸದೆ ಅವರು ಹೊಸ ನಾಡುಗಳನ್ನು ಧರ್ಮ , ಪೋರ್ತುಗೀಸರು ಬಹುತರವಾಗಿ 
ಕಂಡುಹಿಡಿಯುತ್ತಿದ್ದರು. ಅಲ್ಲಿನ ರಾಜರನ್ನು ರೋಮನ್ ಕೆಥೋಲಿಕ್ ಕ್ರೈಸ್ತರು. ಧರ್ಮವು 
ವಂಚಿಸಿ , ಅಧಿಕಾರಿಗಳಿಗೆ ಲಂಚ ಕೊಟ್ಟು, ನೆಲೆ ಅವರ ಮೇಲೆ ಗಾಢ ಪರಿಣಾಮ ಮಾಡಿದೆ. ಸ್ಪೇನಿನ 
ಸಿಕಿ ದೊಡನೆ ಕೊಲೆ ಸುಲಿಗೆಗಳಿಂದ ಅಧಿಕಾರ ರಾಜರು ಎಂದೂ ಕಿರೀಟ ಧಾರಣೆ ಮಾಡಲಿಲ್ಲ . 
ಸ್ಥಾಪಿಸುತ್ತಿದ್ದರು . ಅವರ ಬೆನ್ನಿ ಗೇ ಪಾದ್ರಿಗಳು ಅವರು ಕ್ರಿಸ್ತ ಮಾತೆ ಮೇರಿಯ ಪರವಾಗಿ ರಾಜ, 
ಬರುತ್ತಿದ್ದರು. ಬಲಾತ್ಕಾರದ ಧರ್ಮಾಂತರ ಭಾರ ಮಾಡುತ್ತೇವೆಂದೇ ಭಾವಿಸಿದ್ದರು. ಪೋರ್ತು 
ಗಳನ್ನು ಪೋರ್ತುಗೀಸರಷ್ಟು ನಿರ್ದಯವಾಗಿ ಗಾಲದಲ್ಲೆಲ್ಲ ಇರುವ ಅಸಂಖ್ಯ ಚರ್ಚುಗಳ ಅಲಂ 
ಮುಂದೊತ್ತಿದ ರಾಷ್ಟ್ರ ಯುರೋಪಿನಲ್ಲಿ ಬೇರೊಂದಿ ಕರಣವೂ ಸಂಪತ್ಯ ಈ ಬಡ ದೇಶದ ಶಕ್ತಿಗೆ 
ರಲಾರದು . ವಾಸ್ಕೋ ದ ಗಾಮಾ, ಅಂಸೊ ಮೀರಿದವಾಗಿವೆ. ಈ ಗಾಢ ಧರ್ಮಾಭಿಮಾನದಿಂ 


ಪ್ರಣಯಗೀತಗಳನ್ನು ಸಾರ್ವಜನಿಕವಾಗಿ ಹಾಡು 
ವುದು ಲಿಸ್ಸ ನಿ ನಲ್ಲಿ ಇಂದಿಗೂ ವಿವಿಧ ಜನವರ್ಗ 
ಗಳನ್ನು ಆಕರ್ಷಿಸುತ್ತದೆ. ರಾತ್ರಿ ಇಳಿದೊಡನೆ 
' ಫದೋ ” ಗೀತಗಳ ವಿಷಾದಮಯ , ಮಾದಕ 
ಗಾನ ನಗರದ ಹಳೇ ವಿಭಾಗ ವಾದ ಅಲ್‌ಫಮಾದಲ್ಲಿ 
ದನಿಗೂಡತೊಡಗುತ್ತದೆ. ' ಫದೋ ” ಎಂದರೆ 
ಅದೃಷ್ಟ , ಅದೃಷ್ಟದ ಆಟದಿಂದ ನಿರಾಶೆಗೊಂಡ 
ಪ್ರೇಮದ ಕಥೆಗಳನ್ನು ಸು ೦ ದ ರಿ ಯ ರಾ ದ 
ಗಾಯಕಿಯರು ಗಿತಾರು ಹಿಮ್ಮೇಳದೊಡನೆ 
ಹೃ ದ ಯ ವಿ ದ್ರಾ ವ ಕ ವಾ ಗಿ ನಟ್ಟಿರುಳು 
ದಾಟುವ ವರೆಗೂ ಹಾಡುತ್ತಾರೆ. ಪ್ರೇಮ, ವೇದನೆ, 
ಹೃದಯ , ಪ್ರೇಮಿಗಳ ಕೂರತನ ಇಂಥವೇ ಅವು 
ಗಳ ವಸ್ತು . ಇವುಗಳನ್ನು ಆಲಿಸಲು ಅಧಿಕಾರಿ 
ಗಳ ವ್ಯಾಪಾರಿಗಳ ಕಾರುಗಳಲ್ಲಿ ಬರುತ್ತಾರೆ ! 
ಸಂಗೀತ ಈ ಜನರ ನೆತ್ತರಲ್ಲೇ ಇದೆಯೇನೋ . 
ಕಸ ಎಲ್ ಕಬೀರ್ ಕದನದಲ್ಲಿ ಪ್ರಾಣತೆತ್ತ 
೨೫, ೦೦೦ ಪೋರ್ತುಗೀಜರ ಹೆಣಗಳ ನಡುವೆ 
ನೂರಾರು ಗಿತಾರು ವಾದ್ಯಗಳ ಇದ್ದವೆಂದು 
ಮುಸ್ಲಿಂ ದಾಖಲೆಗಳು ಹೇಳುತ್ತವೆ. ರಣರಂಗ 
ದಲ್ಲ ಹಾಡುತ್ತ ಸಾಯುವವರಿವರು . ಅದೃಷ್ಟ 
ಸರ್ವಶಕ್ತವಾದದ್ದು . ನಮ್ಮನ್ನ ದು ಕೊಂದು 

ಕೂಗುವುದು ಖಂಡಿತ , ಆದರೆ ಸಾಯುವಾಗ 
ಬಸಿಲಿಕಾ ಚರ್ಚ್ , ಲಿಸ್ಟನ್ ಹಾಡುವುದು ನಮ್ಮ ಕೈಲಿದೆ! 
ದಲೇ ಅವರು ಅನೇಕ ಅತ್ಯಾಚಾರಗಳ ಮೂಲಕ ಪೈ ಮಿ ಗಳ ನ್ನು ಒಂದುಗೂಡಿಸುವುದಕ್ಕೆ 
ಮತಾಂತರ ಸತ್ಯವನ್ನು ಮಾಡಿದರು . ಈ ಇಪ್ಪ ಎಲ್ಲರೂ ಕೊಡುಗೈಯವರೇ , ವರ್ಷಕ್ಕೊಮ್ಮೆ 
ತನೇ ಶತಮಾನದಲ್ಲಿ ಕೂಡ ಅವರ ಧಾರ್ಮಿಕತೆ ಜೂನ್ ೧೩ ರಂದು ಸಂತ ಅಂತೋಣಿಯ ಹಬ್ಬ 
ಇಳಿಮುಖವಾಗಿಲ್ಲ . ರಾಜಧಾನಿ ಲಿಗ್ನನ್ಸಿ ನಲ್ಲಿ ದಂದು ಲಿಸ್ಸ ನಿ ನಲ್ಲಿ ಸಾಮೂಹಿಕ ವಿವಾಹ ಸಮಾ 
ತೇಜಸ್ ನದಿಯ ದಕ್ಷಿಣ ದಂಡೆಯ ಮೇಲೆ ಕ್ರಿಸ್ತ ರಂಭಗಳಾಗುತ್ತವೆ. ಅಂದು ಮದುವೆಯಾಗುವ 
ರಾಜ ” ನ ಪ್ರಚಂಡ ವಿಗ್ರಹವೊಂದು ದೇಶವನ್ನು ಬಡಪ್ರೇಮಿಗಳ ವಿವಾಹದ ವೆಚ್ಚವನ್ನು ಒಂದು 
ಕಾಪಾಡಲು ನಿರ್ಮಿಸಲ್ಪಟ್ಟಿದೆ. ಇದು ಕೇವಲ ಲಿಸ್ಸನ್ ಪತ್ರಿಕೆಯ ವ್ಯಾಪಾರಿಗಳ ಸೇರಿ ವಹಿ 
ಹತ್ತು ವರ್ಷಗಳ ಕೆಳಗೆ, ದೇಶವನ್ನು ದೇವರು ಸುತ್ತಾರೆ. ದಂಪತಿಗಳಿಗೆ ಮದುವೆಯ ವಸ್ತಗಳು, 
ಎರಡನೇ ಮಹಾಯುದ್ಧದಿಂದ ರಕ್ಷಿಸಿದ್ದಕ್ಕಾಗಿ, ಉಂಗುರಗಳು , ಔತಣಗಳು , ಇವುಗಳನ್ನು ಒದಗಿ 
ನಿರ್ಮಿತವಾದದ್ದು , ಬೇರಾವ ಯುರೋಪಿಯನ್ ಸುವುದಲ್ಲದೆ ಶ್ರೀಮಂತರು ತಮ್ಮ ಕಾರುಗಳನ್ನು 
ದೇಶವೂ ಈ ಶತಮಾನದಲ್ಲಿ ಇಂಥ ದೇವವಿಗ್ರಹ ಕೂಡ ಎರವಲು ಕೊಡುತ್ತಾರೆ ! 
ವನ್ನು ನಿರ್ಮಿಸುವ ಹವ್ಯಾಸಕ್ಕೆ ಬೀಳಲಾರದು . - ಪೋರ್ತುಗಾಲಿನ ಹೋರಿಕಾಳಗಗಳು ವೈಶಿಷ್ಟ 

ಪೂರ್ಣವಾದವು. ನೆರೆಯ ಸ್ಪೇನ್‌ನಲ್ಲಿ ಅದು 
ಭಾವನಾಸರರು , ಪೋರ್ತುಗೀಸ್‌ ಜನ ಘೋರಕೌರ್ಯದ ಅಟ , ಅಲ್ಲಿ ಹೋರಿಕಾಳಗವು 
ಭಾವನಾಪರರು , ಕವಿದೃಷ್ಟಿಯುಳ್ಳವರು . ಬಹುಶಃ ಕೆರಳಿದ ಹೋರಿಯನ್ನು ಹಣ್ಣು ಮಾಡಿ ಕೊಂದು 
ಇದರಿಂದಲೇ ಅವರಿಗೆ ನೈಜ ಪ್ರಪಂಚವನ್ನು ನೇರ ಹಾಕುವುದರಲ್ಲಿ ಪರ್ಯವಸಾನ ಹೊಂದುತ್ತದೆ, 
ವಾಗಿ ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಪೋರ್ತುಗಾಲಿನ ' ಪೊರ್ಕದೊ ” (ಹೋರಿಯೊ 


೧೬ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ಡನೆ ಕಾದುವವ ) ಹೋರಿಯನ್ನು ಕೊಲ್ಲುವುದಿಲ್ಲ . ಗಳನ್ನೂ ಹಿಡಿಯುತ್ತಾರೆ. ಪೊ ರ್ತು ಗಿ ಸ್ 
ಈ ಕಾಳಗಕ್ಕಾಗಿಯೇ ಶೌರ್ಯಕ್ಕೆ ಹೆಸರಾದ ಬಾಣಸಿಗರು ತಮಗೆ ೩೬೫ ತರಹದಮೀನಿನ ಅಡಿಗೆ 
ಜಾತಿಗಳಿಂದ ಹೋರಿಗಳ ತಳಿ ಬೆಳಸಲಾಗುತ್ತಿದೆ. ಬರುತ್ತದೆಂದು ಬಡಾಯಿ ಕೊಚ್ಚುತ್ತಾರೆ. 
ಅರ್ಧ ಟನ್ನಿನ ವರೆಗೂ ತೂಕವಿರಬಹುದಾದ ಪೋರ್ತು ಗಾಲ್ ೧೯೬೪ ರಲ್ಲಿ ೧೫ ಕೋಟಿ 
ಹೋರಿಯನ್ನು ಪೊರ್ಕದೆ ಕಣದಲ್ಲಿ ನಿರಾಯುಧ ಪೌಂಡ್ ಮೀನನ್ನು ರಫ್ತು ಮಾಡಿ ೨೮ ಕೋಟಿ 
ನಾಗಿ ಎದುರಿಸುತ್ತಾನೆ. ಅದರ ಉನ್ನತ ಆಕ್ಷ ರೂಪಾಯಿ ವಿದೇಶವಿನಿಮಯ ಗಳಿಸಿತು . ಇಷ್ಟ 
ಮಣದಿಂದ ಜಿಗಿದು ಸರಿದು ತಪ್ಪಿಸಿಕೊಳ್ಳುವುದು ನೆಲ್ಲ ಗಳಿಸುವ ಬೆಸ್ತರಿಗೆ ಸಂಬಳವಿಲ್ಲ. ನೀನು 
ಅವನ ಹಿರಿಮೆ . ಇದಕ್ಕೆ ಪ್ರಚಂಡ ಧೈರ ಬೇಕು, ಸಿಕ್ಕಿದರೆ ಅದರಲ್ಲಿ ಪಾಲು. ಇಲ್ಲದಿದ್ದರೆ ಬರಿಗೈ , 
ಅಪಾರ ಶರೀರಚಾಪಲ್ಯ ಬೇಕು. ಹೋರಿಯನ್ನು ಬರಿ ಹೊಟ್ಟೆ , ಸಿಕ್ಕಿದರೆ ಆ ದಿನ ಏಳೆ ಹತ್ತೋ 
ನುಗ್ಗಿಸಿ, ಓಡಿಸಿ, ಆಯಾಸಗೊಳಿಸಿ ಕೊನೆಗೆ ಆತ ರೂಪಾಯಿ ಹುಟ್ಟಬಹುದು . ಇಷ್ಟಕ್ಕಾಗಿ ಅವರು 
ಅದರ ಕೋಡು ಹಿಡಿದು ಬಗ್ಗಿಸಿ ವಶಕ್ಕೆ ತರು ಬೋಟುಗಳಲ್ಲಿ ದೂರ ದೂರಹೋಗಿ ಬಿರುಗಾಳಿ 
ತ್ತಾನೆ. ಈ ಯಂತ್ರದಲ್ಲಿ ಅದೇ ಅವನನ್ನು ಕೆಡಹ ಗಳ ನ್ನೆದುರಿಸಿ ಬಲೆ ಬೀಸಬೇಕು. ಅವರ ಹೆಂಡಂ 
ಬಹುದು, ಮೆಟ್ಟಬಹುದು . ಆದರೆ ಪೊರ್ಕದೆ ದಿರು ಕರಾವಳಿಯಲ್ಲಿ ಶಾಲು ಹೊದೆದು ಗಂಡಂ 
ಅಂಜುವುದಿಲ್ಲ . 

ದಿರು ಮರಳಿ ಬರುವುದನ್ನೇ ಎದುರು ನೋಡುತ್ತ 

ಕೂತಿರುತ್ತಾರೆ. ಎಷ್ಟೋ ಸಲ ಅವರು ಮರಳಿ 
ಜೀವನೋಪಾಯ , ಪೊ ತು ೯ ಗಾ ೮ ಬರುವುದೇ ಇಲ್ಲ . ಆದ್ದರಿಂದಲೇ 
ನೈಸರ್ಗಿಕ ಸಂಪತ್ತಿನಲ್ಲಿ ಬಡವಾದದ್ದೇ , ಅದರ 
ಆಹಾರದ ಮುಖ್ಯ ಪ್ರೊಟೀನ್ ಅಂಶ ಸಮುದ್ರ ಓ ಉಪು ನೀರ ಕಡಲೇ 
ಗಳಿಂದ ಬರುತ್ತದೆ. ಪೋರ್ತುಗೀಸ್‌ ಬೆಸ್ತರು ನಿನ್ನುಸ್ಸಿನಲ್ಲಿ 
ಜಗತ್ತಿನ ಶ್ರೇಷ್ಠ ಬೆಸ್ತರ ಸಾಲಿನಲ್ಲಿ ಬರುತ್ತಾರೆ. ಪೋರ್ತುಗಾಲಿನಹೆಂಡರ , ತಾಯಿಯರ 
ಅವರು ಪುರಾತನ ಫಿನೀಶಿಯನ್ ವಂಶದವರೆಂದು ಅಶ್ರುಗಳ ಉಸ್ಸೆಷ್ಟು ? 
ನಂಬಲಾಗಿದೆ. ಪೋರ್ತುಗಾಲಿನ ಪಶ್ಚಿಮ ಕರಾವ 
ಳಿಯ ಉತ್ತರ ತುದಿಯ ವಿಯಾನಾ ದೊ ಕಾಸ್ತೆ - ಎಂದು ಕವಿ ಫರ್ನಂದೆ ಪೆಸೋವಾಕೇಳುತ್ತಾನೆ. 
ಲೆವಿನಿಂದ ಹಿಡಿದು ದಕ್ಷಿಣ ಕರಾವಳಿಯ ಪೂರ್ವ ಈ ಬೆಸ್ತರಿಂದಲೇ ಪೋರ್ತುಗೀಸ್ ಸಾಮಾ 
ತುದಿ ಮಾಂತ್ ಗಾರ್ದೋ ವರೆಗೆ ಎಲ್ಲ ಬಗೆ ಜ್ಯವನ್ನು ವಿಸ್ತರಿಸಿದ ಹಡಗುಗಳ ದರ್ದಾ೦ತ 
ಬಗೆಯ ಮೀನುಗಳನ್ನೂ ಏಡಿ ಮೊದಲಾದವು ನಾವಿಕಸಿಬ್ಬಂದಿ ಭರ್ತಿ ಮಾಡಿಕೊಳ್ಳಲ್ಪಟ್ಟಿತು. 


M 


KBK 


ಹೆರಿಕಾಳಗ. 


೧೭ 
ಯುರೋಪಿನ ಮುದುಕ ಪೋರ್ತುಗಾಲ್ 
ಸೇಕಡಾ ೬೦ ರಷ್ಟು ಕೃಷಿಯನ್ನೇ ಅವಲಂಬಿಣದಲ್ಲಿ ಅತ್ಯಾಧುನಿಕ ಕಟ್ಟಡಗಳ ಮಧ್ಯಯು 
ಸಿದ ಈ ದೇಶದ ಮುಖ್ಯ ಉತ್ಪತ್ತಿಗಳು ಬಚು, ಗೀನ ದೇವಾಲಯಗಳ ಇವೆ . ೧೭೫೫ ರ 
ಆಲಿವ್ ಎಣ್ಣೆ , ದ್ರಾ ಕಾಮದ್ಯ , ನಿಮ್ಮ ಬಾಟಲಿಗೆ ಭೀಕರ ಭೂಕಂಪದಲ್ಲಿ ಈ ನಗರದವರರಲ್ಲೆರಡು 
ಕಾರ್ಕಿನ ಬಹು ಇದ್ದರೆ ಅದು ಪೋರ್ತುಗಾಲಿನ ಭಾಗ ಸಂಪೂರ್ಣ ನಾಶವಾಗಿ ಹೋಯಿತು. 
ಕಾರ್ಕ್‌ವರಗಳಿಂದ ಬಂದಿರುವ ಸಂಭವ ಹೆಚ್ಚು . ೪೦, ೦೦೦ ಜನ ಸತ್ತರು. ಈ ಧ್ವಂಸ ಹೊಂದಿದ 
ಏಕೆಂದರೆ ಜಗತ್ತಿನ ಅರ್ಧ ಕಾರ್ಕ್ ಪೂರೈಕೆ ನಗರವನ್ನು ಪುನರ್ನಿಮಿ್ರಸಿದವನು ಮಾರ್ಕಿಸ್ ದಿ 
ಪೋರ್ತುಗಾಲಿನಿಂದ ಬರುತ್ತದೆ, 

ಪೊಂಬಲ್ ಎಂಬ ಸರದಾರ, ವಿಶಾಲವಾದ ಬೀದಿ 
- ಇದಕ್ಕೂ ಹೆಚ್ಚು ಪ್ರಸಿದ್ಧವಾದುದು ಪೋರ್ಟ್ ಗಳು, ಸುಂದರ ಉದ್ಯಾನಗಳು, ಸಾಲು ಮರ 
ಮದ್ಯ , ಉತ್ತರ ಪೋರ್ತುಗಾಲಿನ ಮುಖ್ಯ ಗಳಿಂದ ಸುಂದರವಾದ ಲಿಸ್ಸನ್ ನಗರದ ಮಧ್ಯ 
ಪಟ್ಟಣವಾದ ಒ ಪೋರ್ನೋವಿನಲ್ಲಿ ತಯಾರಾಗುವ ದಲ್ಲಿ ಪೊಂಬಲನ ಮೂರ್ತಿ ರಾರಾಜಿಸುತ್ತಿದೆ. 
ಈ ದ್ರಾಕ್ಷಾರಸಕ್ಕೆ ದ್ರಾ ಕೈಗಳನೆ ದಗಿಸಲು , ಪೋರ್ತುಗಾಲಿನ ವೈಭವದ ಶಿಖರ ಕಾಲದಲ್ಲಿ ನಿರಾ 
ದುವಾರೋ ನದಿಯು ಕೊರೆದು ನಿರ್ಮಿಸಿದ ೮೦ ಣವಾದ ಜೆರೋಮಿನೋ ಚರ್ಚಿನ ಮಬ್ಬುಗತ್ತಲಿನಲ್ಲಿ 
ಮೈಲುದ್ದದ ಬೆಟ್ಟದ ಕಣಿವೆಯ ಅಂಗುಲವನ್ನೂ ಆ ವೈಭವವನ್ನು ಕಲ್ಲಿನಲ್ಲಿ ಶಾಶ್ವತೀಕರಿಸಲಾಗಿದೆ . 
ಬಿಡದೆ ೨೫, ೦೦೦ ತೋಟಗಾರರು ದ್ರಾ ಕೆ ಬಳ್ಳಿ ಅದರ ಕಮಾನುಗಳಲ್ಲಿ, ಕಂಬಗಳಲ್ಲಿ ನೌಕಾಯಾ 
ಗಳನ್ನು ಬೆಳಸುತ್ತಾರೆ. ಈ ದಾಕೆಗಳು ಜಗತ್ತಿನ ತ್ರಿಕ ದೇಶವೊಂದರ ಉತ್ಸಾಹವು ಹೊರಹೊಮ್ಮು 
ಅತಿ ರುಚಿಕರವಾದ ದಾಕೆಗಳಲ್ಲಿ ಸೇರುತ್ತವೆ. ತಿದೆ. 
ಒಪೋರ್ನೋವಿನಲ್ಲಿ ಭಾರಿ ದಾ ಕಾಮದ ಕಾರ್ಖಾನೆ ಈ ನಗರದಲ್ಲಿ ವಾಸೋ ದ ಗಾಮನಗೋರಿ 
ಗಳಿವೆ . ನಿಶ್ಚಿತ ಪ್ರದೇಶದಲ್ಲಿ ಬೆಳೆದ ದಾಕೆಗಳನ್ನು ಯ ಹತ್ತಿರದಲ್ಲೇ ಮಹಾಕವಿ ಕಾವೊಂವ್‌ನ 
ಮಾತ್ರ ಇವು ಮದ್ಯ ತಯಾರಿಕೆಗೆ ಉಪಯೋಗಿಸ ಗೋರಿಯ ಇವೆ . ಕವಿಯ ಗೋರಿಯ ಮೇಲ್ಗಡೆ 
ಬಹುದು. ಭಾರತದಲ್ಲಿ ಚಹದ ರುಚಿ ನೋಡಿ ಅವನಮೂರ್ತಿಯೊಂದು ಕೈಮುಗಿದು ಮಲಗಿದೆ . 
ವಿಂಗಡಿಸಲು ಚಹಾ ತಜ್ಞರಿರುವಂತೆ ಪೋರ್ಟ್ ಲಿಸ್ಟ್ ನಿಂದ ಕೆಲವೇ ಮೈಲು ದೂರದಲ್ಲಿ 
ಮದ್ಯದ ರುಚಿನೋಡಿ ವಿಂಗಡಿಸಲು ತಜ್ಞರಿದ್ದಾರೆ. ಪ್ರಪಂಚದ ಶ್ರೀಮಂತರನ್ನು ಆಕರ್ಷಿಸುವ 
( ಇವರು ಮದ್ಯದ ರುಚಿ ನೋಡಬಹುದೇ ಹೊ - ಕೊಸ್ತಾ ದೊ ಸೊಲ್ - ಸೂರನ ಕರಾವಳಿ – 
ರತು ಒಂದು ಗುಟುಕನ ನುಂಗುವಂತಿಲ್ಲ. ) ಇದೆ , ನವಿರು ಬಿಸಿಲಿನಿಂದ ಮನೋಹರವಾಗಿರುವ 
ಮದ್ಯವನ್ನು ಭಟ್ಟಿ ಇಳಿಸಿ , ರುಚಿ ನೋಡಿ, ಬೆರಸಿ, ಈ ಕರಾವಳಿಗುಂಟ ಎಸೋರಿಲ್ ಮತ್ತು ಕಾಶಿ 
ಪೀಪುಗಳಲ್ಲಿ ತುಂಬಿ ಹಳೆಯದಾಗಲು ನೆಲವನೆ ಯಸ್ ನ ವಿಶಾವ ಧಾಮಗಳಿವೆ. ಏಸೊರಿಲ್ 
ಗಳಲ್ಲಿ ಇಳಿಸಲಾಗುತ್ತದೆ. ಪ್ರತಿ ವರ್ಷ ಸಾವಿರ ಯುರೋಪಿನ ಪದಚ್ಚುತ ರಾಜರ ರಾಜಕುಲ 
ಗಟ್ಟಳೆ ಪೀಪು ಪೋರ್ಟ್ ಮದ್ಯ ಜಗತ್ತಿನಲ್ಲೆಲ್ಲ ಗಳ ವಾಸ ಮಾಡುವ ಸ್ಥಾನ. ಇಲ್ಲಿನ ಕ್ಯಾಸಿನೊ 
ಮಾರಾಟವಾಗುತ್ತದೆ. ಅದು ಬಹಳ ತುಟಿ ಗಳಲ್ಲಿ ಸಿಂಹಾಸನವಿಲ್ಲದ ರಾಜರು ಹೊತ್ತು ಕಳೆ 
ಮದ್ಯವೂ ಹೌದು. 

ಮಹಾಕವಿ ಕಾಮೋಂ ಗೋರಿ 
ಸ್ಥಳ ಪುರಾಣ, ರಾಜಧಾನಿ ಲಿಸ್ಸನ್ ಬಹಳ 
ಪುರಾತನವಾದದ್ದು. ಅದನ್ನು ಗ್ರೀಕ್ ವೀರ ಯುಲಿ 
ಸಿಸ್ ಸ್ಥಾಪಿಸಿದನೆಂದು ಪ್ರತೀತಿ. ಶತಮಾನಗಳ 
ಕಾಲ ಅದು ಮುಸ್ಲಿಮರ ವಶದಲ್ಲಿದ್ದು ಇಂದಿಗೂ 
ಅದರ ಬಡವರ ಕೇರಿಯಾದ ಅಲ್‌ಫಮಾದ ಇಕ್ಕೆ 
ಟ್ನಾದ ಬೀದಿಗಳು ಉತ್ತರ ಆಫ್ರಿಕದ ವರ್ 

RA SERUIR -UOS BRAVO AS ARMAS E EQDO BA 
ಪಟ್ಟಣಗಳನ್ನು ನೆನಪಿಗೆ ತರುತ್ತವೆ. ಇದೇ ಪಟ, ಕೃಷಿ 
136 -3 


“ಸರಿ, ಡಿಸೆಂಬರ್ ೧೯೬೭ 
ಯಲು ಜೂಜಾಡುತ್ತಾ ತಮ್ಮ ಕುಲೀನತ್ವ : ಸಾಮರಾಜ್ಯವನ್ನು ಬಿಟ್ಟು ಒಳ್ಳೆ ವರಾತಿನಿಂದ ತೆ 
ವನ್ನು ಮೆರೆಯುತ್ತಾರೆ, ತಮ್ಮ ತಮ್ಮೊಳಗೆ ಲಗಿ ಹೋಗಿದ್ದರೆ ಅದು ಇನ್ನೂ ಲಾಭ ಹೊಂದಬ 
ಲಗ್ನ ವಾಗುತ್ತಾರೆ. ಏಳು ಮೈಲು. ಒಳಗಡೆ ಬೈ , ಹುದಿತ್ತು . ಬದಲಿಗೆ ಸಾವಿರಾರು ಮೈಲುದೂರವಿ 
ರನ್ ಕವಿ ಭೂತಲ ನಂದನವೆಂದು ಹೊಗಳಿದ ರುವ ವಸಾಹತುಗಳು ವಸಾಹತುಗಳಲ್ಲ , ಮಾತೃ 
ಸಸ್ಯಶ್ಯಾಮಲವಾದ ಮರಗಿಡಗಳಿಂದ ಮನೋ ಭೂಮಿಯು ಭಾಗಗಳೇ ಎಂಬ ಕಾನೂನಿನ ಕಟ್ಟು 
ಹರವಾದ, ಬಂಡೆಗಲ್ಲುಗಳಿಂದ ಧುಮ್ಮಿಕ್ಕುವನೀರ ಕಥೆಯನ್ನ ದು ನಿರ್ಮಿಸಿಕೊಂಡಿದೆ . ಅದನ್ನು 
ಬುಗ್ಗೆಗಳಿಂದ ಕೂಡಿದ ಸಿಂತಾ ಇದೆ . ಅದು ಕಾಲ ಪೋರ್ತುಗಾಲ್ ಹೊರತು ಬೇರಾರೂ ನಂಬು 
ದೇಶಾತೀತವಾದ ಸೌಂದಯ್ಯ ಸ್ನಾನ, 

ತಿಲ್ಲ. ಗೋವಾವನ್ನು ಭಾರತ ಶಸ್ತಬಲದಿಂದ 
ರಾಜಧಾನಿಯಲ್ಲಿ ಸಮುದ್ರ ಸೇರುವ ತೇಜಸ್ ವಿಮೋಚಿಸಿದಾಗ ಈ ಕಟ್ಟು ಕಥೆಯ ಬುಡ ಅಲು 
ನದಿಯ ದಕ್ಷಿಣಕ್ಕೆ ಬಂದರೆ ಇಸ್ಲಾಮಿ ಪ್ರಭಾವದ ಗಿತು . ಈಚೆಗೆ ಚೀನದ ಕರಾವಳಿಯಲ್ಲಿರುವ ವಕಾ 
ಅಚ್ಚು ಹೆಚ್ಚು ಹೆಚ್ಚು ಆಳವಾಗಿ ಗೋಚರಕ್ಕೆ ವೋವಿನಲ್ಲಿ ಮಾವೋ ಪಕ್ಷಪಾತಿಗಳು ಎಬ್ಬಿಸಿದ 
ಬರುತ್ತದೆ. ದಕ್ಷಿಣತವು ಪ್ರಾ೦ತವಾದ ಅಲ್ - ದಂಗೆ ಇನ್ನೂ ಅವಮಾನಕರವಾಗಿತ್ತು . ಆಗ 
ಗಾರ್ವ್‌ ಪ್ರಾಂತಕ್ಕೆ ಬರುವಷ್ಟರಲ್ಲಿ ನಿಮಗೆ ನೀವು ಪೋರ್ತುಗೀಸ್ ಗವರ್ನರ್ ನಿಜವಾಗಿ ಕಪನಿ 
ಯಾವುದೋ ಮುಸ್ಲಿಂ ದೇಶದಲ್ಲಿರುವಂತೆ ಭಾಸವಾ ಸ್ವರು ಹೇಳಿದ್ದಕ್ಕೆ ಅಸ್ತು ಎಂದು ಮಕಾವೋ 
ಗುತ್ತದೆ. ಅಲ್ಗಾರ್ಟ್ವನ್ನಾಳಿದ ಕೊನೆಯ ವನ್ನು ಹೆಸರಿಗಷ್ಟೇ ತಮ್ಮದಾಗಿ ಉಳಿಸಿಕೊಳ್ಳಬೇ . 
ಮುಸ್ಲಿಂ ರಾಜ ಅಬೆನ್ ಅಫನನನ್ನು ಪೋರ್ಕು ಕಾಯಿತು. 
ಗೀಸ್ ವೀರರು ಓಡಿಸಿ ಏಳು ಶತಮಾನಗಳು ಆದರೆ ಪೋರ್ತುಗಾಲ್ ಎಷ್ಟೇ ತನ್ನ ಚಿಪ್ಪಿನೊ 
ದಾಟಿದ್ದರೂ ಇಲ್ಲಿಯ ಮನೆಗಳು ಅರಬರ ಮನೆಗ ಳಗೆ ಹುದುಗಿಕೊಳ್ಳಲಿ, ಅದನ್ನು ಅಧುನಿಕ 
ಳಂತಿವೆ. ಅನೇಕ ಸ್ಥಳಗಳು ಅರಬ ಹೆಸರು ಯುಗದ ವಾಸ್ತವತೆಗಳು ಇಪ್ಪತ್ತನೇ ಶತಮಾನಕ್ಕೆ 
ಹೊತ್ತಿವೆ. ಇಲ್ಲಿನ ಸಮೃದ್ದ ಫಲೋದ್ಯಾನಗಳ ಎಳೆದುತರುತ್ತಿವೆ. ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾ 
ನೆರಳಲ್ಲಿ ಅರಬ ಪ್ರೇಮ ಕಥೆಗಳು ಪ್ರಚಲಿತವಾ ರ್ಥಿ ಗಳು ಬಂಡೇಳುತ್ತಿದ್ದಾರೆ ಅನಿವಾರ್ಯವಾಗಿ 
ಗಿವೆ . ಜನರ ವ್ಯವಹಾರದಲ್ಲಿಯ ಆ ಯುಗದ ತಲೆಯೆತ್ತುತ್ತಿರುವ ಕಾರಖಾನೆಗಳು ಔದ್ಯೋಗಿಕ 
ಮುದ್ರೆ ಒತ್ತಿದೆ. 

ಕಾರ್ಮಿಕ ವರ್ಗವನ್ನು ಹೆಚ್ಚಿಸುತ್ತಿವೆ. ಅದು 
ಈ ಹಿನ್ನೆಲೆಯಲ್ಲಿನೋಡಿದರೆ ಪೋರ್ತುಗಾಲ್ ಮಾರ್ಕ್ಸ್‌ವಾದದತ್ತ ಒಲಿಯುತ್ತಿದೆ. ಕಾಲು 
ತನ್ನ ಸಾಮ್ರಾಜ್ಯಕ್ಕೆ ಅಂಟಿಕೊಂಡಿರುವುದು ಶತಮಾನಕ್ಕಿಂತಲೂ ಹೆಚ್ಚು ಕಾಲ ಸರ್ವಾಧಿಕಾರಿ 
ಸೋಜಿಗವೆನಿಸುವುದಿಲ್ಲ . ವಸ್ತುಸ್ಥಿತಿಯನ್ನು ಹಾಗೆ ಯಾಗಿ ಅಳುತ್ತಿರುವ ಸಾಲಾಜಾರರು ಕಣ್ಮರೆಯಾ 
ಗ್ರಹಿಸಲು ಅದರ ಮನೋವೃತ್ತಿ ಸಿದ್ಧವಿಲ್ಲ. ಅದು ದೊಡನೆ ದೇಶವು ಒಮ್ಮೆಲೇ ಇಪ್ಪತ್ತನೇ ಶತಮಾ 
ಭ್ರಮೆಗಳಲ್ಲಿ ಬಾಳುತ್ತಿದೆ. ಬ್ರಿಟನ್‌ ಮಾಡಿದಂತೆ ನದ ಬಿರುಬಿಸಿಲನ್ನೆ ದುರಿಸಬೇಕಾದೀತು. 


* ಶ್ರದ್ದೆ ಜೀವನದಲ್ಲಿ ಅತಿ ಪ್ರಬಲ ಶಕ್ತಿಯಾಗಿದೆ. ಜೀವನವೃಕ್ಷವು ಫಲ 
ವೀಯಬೇಕಾದರೆ ಅದರ ಬೇರುಗಳು ಮಾನವಶ್ರದ್ದೆಯ ಜೀವಂತ ಜಲದಿಂದ 
ಪೋಷಿತವಾಗಬೇಕು. 

– ಚಿತ್ರಭಾನು 


ಸಾಮಾನ್ಯ ವ್ಯಕ್ತಿಯಾಗಿದ್ದರೂ 
ಮಹಾತ್ಮಾ ಗಾಂಧಿಯವರ ನಿಕಟ ಸಂಪರ್ಕ ಬಂದ 
ಅಪರೂಪ ಭಾಗ್ಯಶಾಲಿಗಳಲ್ಲಿ ನಾನೊಬ್ಬ , ಗಾಂಧೀ 
ಜಿಯನ್ನು ನಾನು ಬಹಳ ಹತ್ತಿರದಿಂದ ನೋಡಿ 
ದೇನೆ. ಅವರ ತಿಳಿನೀರಿನಂಥ ಪಾರದರ್ಶಕ 
ಜೀವನವನ್ನು ಕಂಡಿದ್ದೇನೆ. ಇಡೀ ದೇಶದ ಕಡಿ 
ವಾಣವನ್ನು ಹಿಡಿದಿದ್ದರೂ ಅವಿಚಲಿತಚಿತ್ತರಾಗಿದ್ದ 
ಅವರನ್ನು ಕಂಡು ಬೆರಗಾಗಿದ್ದೇನೆ. ಅಸಂಖ್ಯ 
ಸದ್ಗುಣಗಳ ಆಗರ ಅವರು , ನಾವು ಹೆಚ್ಚಿನವರು 
ಚಿಕ್ಕ ಬೊಗಸೆಗಳುಳ್ಳ ಸಾಮಾನ್ಯರು. ಅವರ 
ಭಂಡಾರದಲ್ಲಿ ಎಷ್ಟಿದ್ದರೂ ನಮ್ಮ ಬೊಗಸೆ 
ಹಿಡಿಸುವಷ್ಟು ರತ್ನ ಗಳ ನ್ನು ಮಾತ್ರ ನಾವು ತೆಗೆದು 
ಕೊಳ್ಳಬಲ್ಲೆವು ಎಂಬುದನ್ನೂ ಮನಗಂಡಿದ್ದೇನೆ. 
ನಾನು, ನನ್ನ ಬೆಗಸೆಯಲ್ಲಿ ಹಿಡಿಸುವಷ್ಟು ಮಾತ್ರ 
ಭಾಜಿ ಕೊಂಡೆ. 

ಗಾ೦ಧಿ ಜಿ ಯ ನ್ನು ಮೊದಲು ನಾನು 
ಕಂಡದ್ದು ಗದುಗಿನಲ್ಲಿ - ೧೯೨೧ರಲ್ಲಿ ಎಂದು 
ತೋರುತ್ತದೆ. ನಾನಾಗ ನವ ಗುಂದದಲ್ಲಿದ್ದೆ . 
ಎರಡು ಮೂರು ವರ್ಷಗಳಿಂದ ಅವರ ಹೆಸರು 
ಕೇಳುತ್ತಿದ್ದೆ . ದಕ್ಷಿಣ ಆಫ್ರಿಕದಲ್ಲಿ ಅವರೇನೋ 
ಮಹತ್ಕಾರ್ಯ ಸಾಧಿಸಿದ್ದಾರೆಂದ `ನಮ್ಮ ವರಾಸ್ತ್ರ 
ರುಗಳು ಹೇಳುತ್ತಿದ್ದರು. ಅದರೆ ಅವರೊಬ್ಬ 
ಮಹಾ ತಪಸ್ವಿ ಎಂದಷ್ಟೇ ನನ್ನ ಮನಸ್ಸಿನಲ್ಲಿ 
ಮಡಿದ ಮುದ್ರೆ , ನಮ್ಮ ಮನೆತನದಲ್ಲಿ ಮೊದ 

ಲಿಂದ ವಿರಕ್ತಿಯು ಪರಂಪರೆ ಇದ್ದುದರಿಂದ ಅವರು 
ನೆನಪಿನ ನಿಧಿಯಿಂದ 

ತಪಸ್ವಿಯೆಂಬ ಅಂಶವೇ ನನಗೆ ಹೆಚ್ಚಾಗಿ ಗವು 
ನಕ್ಕೆ ಬಂದಿರಬೇಕು. ಇಂಥವರ ಗದಗಿಗೆ ಬರು 
ತಿದ್ದಾರೆಂದು ಕೇಳಿದ ನಾನು ಈ ಸಂದರ್ಭ 
ಕಳೆದುಕೊಳ್ಳಬಾರದೆಂದು ಕೆಲ ಮಿತ್ರರೊಂದಿಗೆ 
ಹೊರಟೆ, ಕುದುರೆಗಾಡಿಯನ್ನು ನಂಬಲು ಸಾಧ್ಯ 
ವಿಲ್ಲೆಂದು ನಡೆದೇ ಹೋದೆವು. ಗದಗು ತಲುಪಿ 
ದಾಗ ಅವರ ಭಾಷಣ ವಂತಿಗಿದು ವಿಜಾಪುರಕ್ಕೆ 
ಹೋಗಲು ಗಾಡಿ ಹತ್ತಿದ್ದರು. ನಾವು ನಿಲ್ದಾಣಕ್ಕೆ 
ಧಾವಿಸಿದೆವು. ಗಾಂಧೀಜಿ ಕುಳಿತ ಡಬ್ಬಿಯಲ್ಲಿ 

ನುಗ್ಗಿದೆವು. ಮೊಣಕಾಲ ವರೆಗೆ ಮಾತ್ರ ಬರುವ 
ಶ್ರೀ ಕೃಷ್ಣ ಗೋಸಾವಿ ಖಾದಿಪಂಚೆ, ಮೇಲೊಂದು ಖಾದಿ ಉತ್ತರೀಯ 


- 


ಚಿ | 


ಗಾಂಧೀಜಿ 
ನನಗೇನು ಮಾಡಿದರು ? 


೨೦. 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಇಷ್ಟನ್ನು ಮಾತ್ರ ಧರಿಸಿದ್ದರು ಅವರು . ಆಗ ಎದುರಿಸಿ ಅಹಮದಾಬಾದಕ್ಕೆ ತಲುಪಿಯೇ ಉಸಿರು 
ಪತ್ರಿಕೆಗಳಲ್ಲಿ ಬರುತ್ತಿದ್ದ ಗಾಂಧೀಜಿಯ ಚಿತ್ರ ಬಿಟ್ಟೆ , ಕಾಂಗ್ರೆಸ್ಸಿನಲ್ಲಿ ಗಾಂಧೀಜಿಯ ಪ್ರಾರ್ಥನಾ 
ಖಾದಿ ಜುಬ್ಬ , ಖಾದಿ ಟೋಪಿ ಧರಿಸಿದಂತೆ ಇರು ಸಭೆಗಳಲ್ಲಿ ಅವರನ್ನು ಆಗಾಗ್ಗೆ ಕಾಣುತ್ತಿದ್ದೆ . 
ತಿತ್ತು . ಅದಕ್ಕಿಂತ ಭಿನ್ನ ವಾದ ಅವರ ಪ್ರತ್ಯಕ್ಷ ಅಧಿವೇಶನ ಮುಗಿದ ನಂತರ ಒಂದನ್ನೂ ಎಣಿಸದೆ 
ವೇಷವು ನನಗೆ ಇನ್ನಷ್ಟು ಹಿಡಿಸಿತು . ಮಹಾಪುರು ಸಾಬರಮತಿಗೆ ಬಂದು ಗಾಂಧೀಜಿಯ ಸತ್ಯಾಗ್ರಹಾ 
ಷರೆಂದು ನೋಡಿದೊಡನೆ ಹೇಳುತ್ತಿದ್ದ ಅವರ ಶ್ರಮ ಸೇರಿದೆ. 
ತೇಜಸ್ಸಿನಿಂದ ಅಭಿಭೂತನಾಗಿ ಎಷ್ಟೋ ಹೊತ್ತು - ಸಾಬರಮತಿ ಆಶ್ರಮದಲ್ಲಿ ನಾನು ಕಲಿತದ್ದೇ 
ಎವೆಯಿಕ್ಕದೆ ನೋಡುತ್ತ ನಿಂತೆ, ಆ ಮೇಲೆ ನನ್ನ ಜೀವಮಾನದ ಬುತ್ತಿಯಾಗಿದೆ , ಪರಲೋಕ 
ನೆನೆದುಕೊಂಡು ನಮಸ್ಕಾರ ಮಾಡಿದೆ . ಬಳಿಕ ದಲ್ಲಿ ವಿಶ್ವಾಸವುಳ್ಳ ನಾನು ಅದು ಇನ್ನೊಂದು 
ಕೆಳಗಿಳಿದು ಅವರಿದ್ದ ಕಿಡಕಿಯ ಹತ್ತಿರ ನಿಂತು ಲೋಕದಲ್ಲಿಯೂ ನನಗೆ ಪಾಥೇಯವಾಗುವುದೆಂದು 
ರೈಲು ಹೊರಡುವ ವರೆಗೂ ಅವರನ್ನೇ ನೋಡು ನಂಬಿದ್ದೇನೆ. ಅದಂತಿರಲಿ. 
ತಿದ್ದೆ. ಅಹಾ ! ಮನೆ ಯಾಕೆ, ಶಾಲೆ ಯಾಕೆ, ಈ ಗಾಂಧೀಜಿಯ ಒಂದು ಮಹಾ ಪ್ರಭಾವವೆಂದರೆ 
ಮಹಾತ್ಮನೊಡನೆ ಹೋಗಿ ಆತನ ಆಶ್ರಮ ಸೇರಿ ಅವರು ಹೃದಯವನ್ನು ಮಥಿಸಿ ಅದರಲ್ಲಿದ್ದ 
ಬಿಡಬೇಕು ಎನಿಸಿಬಿಟ್ಟಿತು. 

ಉತ್ತಮ ಗುಣವನ್ನು ಮೇಲೆ ತರಬಲ್ಲವರಾಗಿದ್ದರು. 
ಶಾಲೆ, ಕಾಲೇಜುಗಳ ಬಹಿಷ್ಕಾರದ ಚಳವಳಿ ಅವರ ಸಾನಿಧ್ಯದಲ್ಲಿ ಮನುಷ್ಯ ತ್ಯಾಗಕ್ಕೆ ಏನೂ 
ಸುರುವಾಯಿತು. ಧಾರವಾಡದಲ್ಲಿ . ಹೈಸ್ಕೂಲು ಹಿಂಜರಿಯುತ್ತಿರಲಿಲ್ಲ . ಆಶ್ರಮದಲ್ಲಿ ಮೊದಲು 
ಕಲಿಯುತ್ತಿದ್ದ ನಾನು ಒಂದು ದಿನ ಶ್ರೀ ದಿವಾಕರ ನಾನು ಛಾತ್ರಾಲಯದಲ್ಲಿರಬೇಕಾಯಿತು. ಅಲ್ಲಿ 
ರಂಗರಾಯರ ಭಾಷಣ ಕೇಳಿದವನು ಶಾಲೆಗೆ ಶರಣು ನೂಲುವುದು ನೇಯುವುದೇ ಮೊದಲಾದ ಗ್ರಾವೆ 
ಹೊಡೆದು ವಿಕ್ಟೋರಿಯ ಹೈಸ್ಕೂಲಿನ ಎದುರು ದ್ರೋಗಗಳನ್ನು ಕಲಿತು ಮುಂದೆ ದೇಶಕ್ಕಾಗಿ 
* ಪಿಕೆಟಿಂಗನ್ನೂ ಮಾಡಿದೆ. ಆಗಲೇ ಪ್ರಾರಂಭವಾದ ಆ ವೃತ್ತಿಗಳನ್ನು ನಡೆಸುವುದು , ಕಲಿಸುವುದು 
ರಾಷ್ಟ್ರೀಯ ಶಾಲೆಯನ್ನು ಸೇರಿ ವ್ಯಾಸಂಗ ಮುಂ - ನನ್ನ ಉದ್ದೇಶವಾಗಿತ್ತು . ಆದರೆ ಈ ವಿದ್ಯೆಗಳನ್ನು 
ದುವರಿಸಿದೆ . ಆದರೆ ಪುಸ್ತಕೀ ಶಿಕ್ಷಣದ ಯೋಗ ಕಲಿಯಬಯಸುವವರು ತಮ್ಮ ವೆಚ್ಚಕ್ಕಾಗಿ ತಿಂಗ 
ನನಗಿರಲಿಲ್ಲ, ಅಸಕ್ತಿಯೂ ಇರಲಿಲ್ಲ. ನನ್ನ ಳಿಗೆ ಹದಿನೈದು ರೂಪಾಯಿ ಕೊಡಬೇಕಾಗುವು 
ಜೀವ ಸತ್ಸಂಗಕ್ಕಾಗಿ ಹಾತೊರೆಯುತ್ತಿತ್ತು . ದೆಂದು ಕಾಕಾ ಕಾಲೇಲಕರರು ಹೇಳಿದರು . ನನ್ನ 
ಸತ್ಸಂಗವನ್ನೇ ನೆಚ್ಚುವುದಾದರೆ ಗಾಂಧೀಜಿಗಿಂತ ಹತ್ತಿರವೋ ಕಾಸಿಲ್ಲ. ಆದ್ದರಿಂದ ನಾನು ಕೈಲಿದ್ದ 
ಉತ್ತಮ ಗುರು ಯಾರಿದ್ದಾರು ? ಇದಕ್ಕೆ ಸರಿ ಚಿನ್ನದ ಉಂಗುರವನ್ನೂ ಟೊಂಕದಲ್ಲಿದ್ದ ಬೆಳ್ಳಿ 
ಯಾಗಿ ನಮ್ಮ ತಂದೆ ತೀರಿಕೊಂಡರು , ಬಂಧುಗಳ ಉಡಿದಾರವನ ಬಂಗಾರದ ಗುಂಡಿಗಳನ್ನೂ 
ಸ್ವಾರ್ಥದಿಂದ ಜುಗುಪ್ಪೆಗೊಂಡ ನಾನು ಗಾಂಧೀ ಅವರ ಕೈಲಿ ಹಾಕಿ ಇಷ್ಟರಿಂದ ಸಾಗಿಸಿಕೊಳ್ಳಿ 
ಆಶ್ರಮಕ್ಕೆ ಹೋಗುವ ಸಂಕಲ್ಪ ಮಾಡಿಬಿಟ್ಟೆ , ಎಂದೆ. ಕಾಲೇಲಕರರು ಇಷ್ಟರಿಂದ ತರಬೇತಿಯ 

ಅಹಮದಾಬಾದದಲ್ಲಿ ಕಾಂಗ್ರೆಸ್ ಅಧಿವೇಶನ ಅವಧಿಯ ಪಥ ಸಾಗುವುದು ಕಷ್ಟವೆಂದರು. 
ಸೇರಲಿದೆಯೆಂದು ಕೇಳಿ ನಾನು ನನ್ನೊ ಬ್ಬ ನಾನಿನ್ನೂ ಹುಡುಗ, ನನ್ನ ಅಸ್ತಿಯ ಪಾಲು ಕೈಗೆ 
ಗೆಳೆಯನೊಡನೆ ಅಲ್ಲಿಗೆ ಹೊರಟೆ. ಎಂದೂ ದೂರ ಬಂದಿಲ್ಲ. ಬಂದ ಮೇಲೆ ಬಾಕಿ ತೀರಿಸುತ್ತೇನೆ. 
ಪ್ರವಾಸ ಮಾಡಿದವನಲ್ಲ . ಕೈಯಲ್ಲಿ ಬೇಕಷ್ಟು ಇಲ್ಲವೇ ದುಡಿದು ಮುಟ್ಟಿಸುತ್ತೇನೆ ಎಂದು ಅಂಗ 
ಹಣವೂ ಇರಲಿಲ್ಲ. ಆದರೆ ಗಾಂಧೀಜಿಯ ಆಕರ್ಷಣೆ ಲಾಚಿದೆ. ಅವರು ನಕ್ಕು ಸ್ಪಷ್ಟ ವಾದಿ, ಪರವಾ 
ದುರ್ನಿವಾರ ವಾಗಿತ್ತು . ಎಷ್ಟೋ ಕಷ್ಟಗಳನ್ನು ಇಲ್ಲ' ಎಂದು ಹೇಳಿ ನನ್ನನ್ನು ಸೇರಿಸಿಕೊಂಡರು . 


ಗಾಂಧೀಜಿ ನನಗೇನು ಮಾಡಿದರು ? 
ಗಾಂಧೀ ಆಶ್ರಮವಲ್ಲದೆ ಬೇರೆ ಎಲ್ಲಾದರೂ ಆದರೆ ಗಿತು. ಆದರೆ ಇಲ್ಲಿನ ನಿಯಮಗಳು ಇನ್ನೂ ಬಿಗಿ 
ನನ್ನಲ್ಲಿದ್ದ ಈ ಅಪದ್ಧನವನ್ನು ಕೈಬಿಡಲು ಯರಾಗಿದ್ದವು. ನಮ್ಮ ನಲುವ ನೇಯುವ ನಿರಿಷ್ಟ 
ನಾನೆಂದೂ ಸಿದ್ಧನಾಗುತ್ತಿರಲಿಲ್ಲ . ತ್ಯಾಗದ ಈ ಕೆಲಸವಲ್ಲದೆ ಬೀಸುವುದರಿಂದ ಹಿಡಿದು ಕಕ್ಕಸ 
ಮೊದಲ ಪಾಠ ನನ್ನನ್ನು ಹಣದ ದಾಸ್ಯದಿಂದ ಸ್ವಚ್ಛ ಮಾಡುವ ವರೆಗೆ ಸಕಲ ವಿಧ ಕೆಲಸಗಳನ್ನು 
ಮುಕ್ತಗೊಳಿಸಿತು . 

ಮಾಡಬೇಕಾಗುತ್ತಿತ್ತು . ಇದು ನನ್ನ ನ್ನು ಪರಾವ 
ನನ್ನಲ್ಲಿದ್ದದ್ದು ಖಾದಿ ಪಂಚೆ ಒಂದು, ಜುಬ್ಬ ಲಂಬನೆಯು ದಾಸ್ಯದಿಂದ ವಿಮೋಚನೆಗೊಳಿಸಿತು . 
ಒಂದು ಮತ್ತು ಒಂದು ಕಂಬಳಿ , ಸಾಬರಮತಿಯಲ್ಲಿ ಸಂಗಡಲೇ ಜಾತಿಯ ಅಹಂಕಾರದಿಂದಲೂ ನನಗೆ 
ಚಳಿ ಬಹಳ , ಆದರೆ ನಾನು ಅಷ್ಟರಿಂದಲೇ ಚಳಿ ಮುಕ್ತಿಯಾಯಿತು. 
ಗಾಲವನ್ನು ಹಲ್ಲು ಕಚ್ಚಿ ಕಳೆದೆ . ಸ್ವತಃನೂಲು ಗಾಂಧೀ ಆಶ್ರಮದಲ್ಲಿ ಪಂಚವ್ರತಗಳನ್ನು 
ತೆಗೆದು ನೇಯುವುದನ್ನು ಕಲಿತ ಮೇಲೆಯೇ ನನಗೆ ಪಾಲಿಸಬೇಕಾಗಿತ್ತು . ಸತ್ಯ , ಅಹಿಂಸೆ, ಬ್ರಹ್ಮ 
ಈ ಏಕವಸ್ತವ್ರತದಿಂದ ಬಿಡುಗಡೆಯಾದದ್ದು , ಚಕ್ಕೆ , ಅಸ್ತೇಯ ಮತ್ತು ಅಪರಿಗ್ರಹ, ಮುಂದೆ 
ಅದು ಕಷ್ಟಕರವೇನೋ ಆಗಿತ್ತು . ಆದರೆ ಅದು ಇದಕ್ಕೆ ಶರೀರಶ್ರಮ , ಅಸ್ವಾದ, ಸರ್ವಧರ್ಮ 
ನನಗೆ ನೆಮ್ಮದಿಯ ದಾಸ್ಯದಿಂದ ಮುಕ್ತಿ ಸಮತ್ವ , ಅಭಯ - ನಿರ್ಭಯ , ಸ್ವದೇಶಿ, ಅಪ್ಪ , 
ಕೊಟ್ಟಿತು. ಮುಂದೆ ನಾನು ಹಿಮಾಲಯದಲ್ಲಿ ಶ್ಯತಾ ನಿವಾರಣೆ ಮೊದಲಾದವುಗಳ ಸೇರಿದವು. 
ಬಹಳ ಕಾಲ ಕಳೆದಾಗ ಅಲ್ಲಿಯ ಚಳಿಗೆ ಅಂಜದಿ ಈ ವಿಷಯವಾಗಿ ಆಗಾಗ್ಗೆ ಬಾಪೂಜಿ, ವಿನೋಬಾ, 
ರಲು ಇದು ಮೊದಲ ತರಬೇತಿಯಾಯಿತು. ಕಾಲೇಲಕರ ಮೊದಲಾದವರು ಉಪದೇಶಗಳನ್ನು 

ಆಶ್ರಮದಲ್ಲಿ ಛಾತ್ರನಾಗಿದ್ದಾಗಲ ಶ್ರಮ ಕೊಡುತ್ತಿದ್ದರು. ಈ ವ್ರತಗಳನ್ನು ಸ್ವತಃ 
ಬಹಳ ವಾಗಿ ಬೀಳುತ್ತಿತ್ತು . ಹಿಂಜುವುದು, ಚಾಚೂ ತಪ್ಪದೆ ಪಾಲಿಸುವ ಮಹಾತ್ಮರ ಸಾನ್ನಿಧ್ಯ 
ನೂಲುವುದು, ನೇಯುವುದು ಎಂದು ದಿನಕ್ಕೆ ದಲ್ಲಿ ಈ ಉಪದೇಶಗಳು ನನ್ನ ಹೃದಯದಲ್ಲಿ 
ಎಂಟು ಹತ್ತು ತಾಸು ಎಲ್ಲರಿಗೂ ಕೆಲಸ ಬೀಳು ಶಾಶ್ವತವಾಗಿ ನೆಲೆಯೂರಿಬಿಟ್ಟವು. 
ತಿತ್ತು . ನಾನು ಹಣ ಕೊಡಲಾರದವನಾದ್ದರಿಂದ ಸಾಬರಮತಿ ಆಶ್ರಮದಲ್ಲಿ ಒಟ್ಟು ಸುಮಾರು 
ನನಗೆ ಹೆಚ್ಚು ಹಿಂಜುವ ಕೆಲಸ ಕೊಟ್ಟು ನನ್ನ ಎರಡು ವರ್ಷ ಕಾಲ ಇದ್ದೆ . ಮಹಾತ್ಮರ ದರ್ಶ 
ಖರ್ಚಿನ ಅಂಶ ಹುಟ್ಟಿಸಬೇಕೆಂದು ಕಾಲೇಲಕರರು ನಕ್ಕೆ ಬರುತ್ತಿದ್ದ ದೇಶಿ ವಿದೇಶಿ ಜನರ ನಿರಂತರ 
ನನ್ನ ಶಿಕ್ಷಕನಿಗೆ ಅಪ್ಪಣೆ ಮಾಡಿದ್ದರು. ಈ ನಿರಂ ಧಾರೆಯನ್ನು ನೋಡಿದೆ . ಜಗಳ ವಾಡಲು ಬಂದ 
ತರ ದುಡಿತದ ಫಲವಾಗಿ ಎಣಿಸಿದ್ದಕ್ಕಿಂತಲೂ ವರು ಸ್ವರಾಜ್ಯ ದೀಕ್ಷೆ ಹೊಂದಿ ಮರಳುವುದನ್ನು 
ಬೇಗನೆ ನಾನು ಕೆಲಸದಲ್ಲಿ ಪ್ರಾವೀಣ್ಯ ಪಡೆದೆ. ಕಂಡೆ, ದೇಶದ ಭವಿಷ್ಯವು ಅಳಿಸಿ ಪುನಃ ಬರೆಯ 
ಹಿಂಜುವುದು , ನೂಲುವುದು , ಖಾದಿ ಬಟ್ಟೆ ಮಾತ್ರ ಲ್ಪಡುತ್ತಿರುವುದನ್ನು ಕಂಡೆ, ರವೀಂದ್ರರು 
ವಲ್ಲ, ಟವೆಲ್ ಮತ್ತು ಜಮಖಾನೆಗಳನ್ನು ನೇಯು (“ ಏ ಕೃಪಾ ಕಠೋರ ಸಂಚಿತ ವೆರ ಜೀವನ 
ವುದು ಕೂಡ ನನಗೆ ಕರತಲಾಮಲಕವಾಗಿ ಭರೇ ” – ಈ ಕಠೋರ ಕೃಪೆ ನನ್ನ ಜೀವನ 
ಹೋಯಿತು. ನನ್ನ ನ್ನು ಛಾತ್ರಾಲಯದಿಂದ ವನ್ನೇ ತುಂಬಿದೆ - ಎಂದು ಗೀತಾಂಜಲಿಯಲ್ಲಿ 
ಬಿಡುಗಡೆ ಮಾಡಿ ಅಶ್ರಮವಾಸಿಯಾಗಿ ಮಾಡಿ ಹೇಳಿದ ಕಠೋರ ಕರುಣೆ ಎಂದರೇನೆಂದು ಮಹಾ 
ಕೊಂಡರು . ನನಗೆ ಹೆಚ್ಚಿನ ತರಬೇತಿ ಕೊಡುವ ತ್ಯರು ತಮ್ಮ ಆಶ್ರವಾಸಿಗಳನ್ನು ನಡೆಸಿಕೊಳ್ಳುವ 
ವ್ಯವಸ್ಥೆಯಾಯಿತು, 

ರೀತಿಯಿಂದ ನೋಡಿದೆ. 
ನಾನೀಗ ಆಶ್ರಮವಾಸಿಯಾದುದರಿಂದ ನನ್ನ ಸತ್ಯವನ್ನು ನಿರ್ಭಯವಾಗಿ ಹೇಳುವಂತೆ ಅವರು 
ವೆಚ್ಚದ ಹೊಣೆಯನ್ನು ಆಶ್ರಮವೇ ಹೊರತೊಡ ನಮ್ಮನ್ನು ತರಬೇತು ಮಾಡಿದರು . ಚರ್ಯೆ ಸ೦ 


ಕಸೂತಿ, ಡಿಸೆಂಬರ್ ೧೯ ೬೭ 


ಯಾಗಿಲ್ಲದ ವಿದ್ಯಾರ್ಥಿಗಳ ಹೆಸರುಗಳನ್ನು ನಾವು ಆಯಿತು. 
ತಿಳಿಸಬೇಕಾಗಿತ್ತು . ಗಾಂಧೀಜಿ ಅವರನ್ನು ಮುಂದೆ ಗಾಂಧೀಜಿಯನ್ನು ಕುರಿತು ಹೇಳತೊಡಗಿದರೆ 
ಕರೆದು ವಿಚಾರಿಸಿ ಬುದ್ದಿ ಹೇಳುತಿದ್ದರು. ಆ ನೆನಪುಗಳು ಪುಂಖಾನುಪುಂಖವಾಗಿ ಬಂದ 
ಮೇಲೆ ' ಈತ ನಾವು ಎಣಿಸಿದಷ್ಟು ಕೆಟ್ಟವನಲ್ಲ ” ಮುತ್ತುತ್ತವೆ. ಅವನ್ನೆಲ್ಲ ವಿಂಗಡಿಸಿ ವ್ಯವಸ್ಥಿತ 
ಎಂದು ಸಮಾಧಾನ ಹೇಳಿ ಅವನನ್ನು ಸದ್ವರ್ತ ಗೊಳಿಸಿ ವಿವರಿಸುವುದೇ ಕಷ್ಟವಾಗಿಬಿಡುತ್ತದೆ. 
ನೆಯ ಕಡೆಗೆ ಹೊರಳಿಸುತ್ತಿದ್ದರು. ದೇವರ ಗಾಂಧೀಜಿಯಿಂದ ನಾನೇನಾದೆ ಎಂದು ಕೇಳುವುದು 
ಮೇಲಿನ ನಂಬಿಕೆಯೆಂದರೇನು, ಧ್ಯಾನವೆಂದರೆ ಕ್ಕಿಂತ ನಾನು ಏನಾಗಲಿಲ್ಲ ಎಂದು ಕೇಳುವುದೇ 
ಹೇಗಿರುತ್ತದೆ ಎಂದೂ ನಾನು ಗಾಂಧೀಜಿಯ ಸಮಂಜಸವಾಗಿ ಕಾಣುತ್ತದೆ. 
ಪ್ರತ್ಯಕ್ಷ ಉದಾಹರಣೆಯಿಂದ ಕಂಡೆ , ಅವರ ಗಾಂಧೀಜಿಯ ಪ್ರಭಾವದಲ್ಲಿ ಬಿದ್ದಿರದಿದ್ದರೆ ನಾನು 
ಪಾರ್ಥನಾಸಭೆಗಳು ಕೇವಲ ಉಪದೇಶ ಕೂಟಗಳಾ ಏನಾಗುತ್ತಿದೆ ? ಎಂದು ಒಮ್ಮೊಮ್ಮೆ ಯೋಚಿಸು 
ಗಿರಲಿಲ್ಲ. ವಾಜ್ಯ ಪ್ರಾರ್ಥನೆ ಮುಗಿದ ಬಳಿಕ ಅವರು ಕ್ಷೇನೆ. ನಮ್ಮ ಮನೆತನದ ಒಲವು ವೈರಾಗ್ಯ 
ಕೆಲ ನಿಮಿಷ ಮಾನಸ ಧ್ಯಾನಕ್ಕಾಗಿ ಕಣ್ಣು ಮುಚ್ಚಿದ ದತ್ತ ಇತ್ತೆಂದು ಮೊದಲೇ ಹೇಳಿದ್ದೇನೆ. ಬೇಗನೇ 
ರೆಂದರೆ ಅವರಿಗೆ ಇತ್ತಣ ಪ್ರಪಂಚದ ಧ್ಯಾಸವೇ ತಾಯಿಯನ್ನು ಕಳೆದುಕೊಂಡು , ಪ್ರಾಯ ಬರ 
ಇರುತ್ತಿರಲಿಲ್ಲ. ಒಮ್ಮೆ ಒಂದು ನಾಯಿ ಬಂದು ಬರುವಷ್ಟರಲ್ಲಿ ತಂದೆಯನ್ನೂ ಕಳೆದುಕೊಂಡು , 
ಅವರ ಹೆಗಲ ಮೇಲೆ ಕಾಲಿಟ್ಟರೂ ಅವರಿಗೆ ತಿಳಿಯ ಬಂಧುಗಳ ಉಪಟಳಕ್ಕೆ ಸಿಕ್ಕಿದ್ದರಿಂದ ಈ 
ಲಿಲ್ಲ . ಮುಂದೆ ಎಷ್ಟೋ ವರ್ಷ ನಾನು ಹಿಮಾ- ವೈರಾಗ್ಯ ವೃತ್ತಿ ಬಲವಾಯಿತು. ಗಾಂಧೀಜಿಯಂ 
ಲಯದ ' ಗಿರಿಗುಹೆಗಳಲ್ಲಿ ಅಧ್ಯಾತ್ಮದ ಅನ್ವೇಷಣೆ ಪ್ರಭಾವದ ಸುಳಿಗೆ ಸಿಕ್ಕದಿದ್ದರೆ ನಾನು ಬಹುಶಃ 
ಯಲ್ಲಿ ಸುತ್ತಾಡಿದೆ . ಎಷ್ಟೋ ಯೋಗಿಬೈರಾಗಿ ಅತ್ಯಾನ್ವೇಷಣೆಗಾಗಿ ಹೆಣಗುತ್ತ ಬೈರಾಗಿಯೊ 
ಗಳನ್ನು ಕಂಡೆ, ನಾನೂ ಅಷ್ಟಿಷ್ಟು ಯೋಗಾ- ಸಂನ್ಯಾಸಿಯೊ ಆಗಬಹುದಿತ್ತೋ ಎನೋ , 
ಭ್ಯಾಸ ಮಾಡಿದೆ. ಆದರೆ ಗಾಂಧೀಜಿಯಂತೆ, ಕ್ಷಣ ಗಾಂಧೀ ಪ್ರವಾಹದ ಅಳವಿನಲ್ಲಿ ಬಂದರೂ ನಾನು 
ಮಾತ್ರದಲ್ಲಿ ಗುಂಪು ಗದ್ದಲದ ನಡುವೆ, ಯೋಗಾ ವಿರಕ್ತಿ ಮಾರ್ಗದಲ್ಲೇ ಸಾಗಿದೆನೆನ್ನ ಬೇಕು. ಆದರೆ 
ರೂಢರಾಗುವ ಶಕ್ತಿಯುಳ್ಳ ಯೋಗಿಗಳು ನನಗೆ ಅದಕ್ಕೆ ರಾಷ್ಟ್ರೀಯತೆಯೊಂದು ಎರಕವಾಯಿತು, 
ಕ್ವಚಿತ್ತಾಗಿಯೇ ಕಾಣಸಿಕ್ಕಿದರು . ಪರಮಾತ್ಮನಿಗೆ ರಾಷ್ಟ್ರೀಯ ಸ್ವಾತಂತ್ರ್ಯ ಕ್ಕಾಗಿ ಗಾಂಧೀಜಿ ಹೇಳಿದ 
ಅರ್ಪಿಸಿಕೊಂಡವನು ಹೇಗಿರುತ್ತಾನೆ ಎಂಬುದನ್ನು ದಾರಿಯಲ್ಲಿ ದುಡಿಯುವುದು ಅತ್ಮಿಕ ಸ್ವಾತಂತ್ರ್ಯ 
ಕಂಡ ನಾನು ಅದೇ ಅರ್ಪಣಭಾವದಿಂದ ಜೀವಿಸಲು ಕೊಂದು ಸಾಧನವೆಂದು ಮನವರಿಕೆಯಾಯಿತು. 
ಯಥಾಶಕ್ತಿ ಪ್ರಯತ್ನ ಮಾಡಿದೆ. 

ರಾಜಕಾರಣದಲ್ಲಿ ನನಗೇನೂ ಆಸಕ್ತಿ ಇರದಿದ್ದರೂ 
ಆಶ್ರಮವಾಸವನ್ನು ಬಿಟ್ಟ ಮೇಲೂ ನಾನು ಪ್ರತಿ ದೇಶಕ್ಕಾಗಿ ಕೆಲಸ ಮಾಡಿ ಎರಡು ಸಲ ಸೆರೆಮನೆ 
ವರ್ಷವೆಂಬಂತೆ ಗಾಂಧೀಜಿಯನ್ನು ಕಾಣುತ್ತಿದ್ದೆ , ಕಂಡೆ, ಇದೊಂದು ದೇಶಕ್ಕಾಗಿ ನನ್ನ ಅಳಿಲು 
ಪ್ರತಿ ವರ್ಷವೆಂಬಂತೆ ಕಾಂಗ್ರೆಸ್ ಅಧಿವೇಶನಗಳಿಗೆ ಸೇವೆ ಗಾಂಧೀಜಿಯಿಂದಾಗಿ ಸಂದಿತು . 
ಹೋಗುತ್ತಿದ್ದುದರಿಂದ ಅವರ ದರ್ಶನಲಾಭ ಆಗು - ಆದರೆ ಅದಕ್ಕಿಂತ ಸಾರ್ಥಕತರವಾದದ್ದೆಂ 
ತಲೇ ಇತ್ತು . ಮುಂದೆ ಜೇನಿನ ವ್ಯವಸಾಯ ದರೆ ನಾನು ಗಾಂಧೀ ಸೇವಾ ಸಂಘ ಮತ್ತು 
ವನ್ನು ಆರಂಭಿಸಿ ದೇಶವನ್ನೆಲ್ಲ ಸುತ್ತುವಾಗ್ಗೆ ಅಲ್ಲಲ್ಲಿ ಗ್ರಾಮೋದ್ಯೋಗಸಂಘದ ಸದಸ್ಯನಾಗಿ ಮಾಡಿದ 
ಗಾಂಧೀಜಿಗೆ ಅರ್ಪಿಸಲು ಜನರು ನೀಡುತ್ತಿದ್ದ ಸೇವೆ. ನಲಂವುದರಲ್ಲಿ ನೇಯುವುದರಲ್ಲಿ ಮಾತ್ರ 
ಜೇನನ್ನು ಗಾಂಧೀಜಿಗೆ ಒಪ್ಪಿಸುತ್ತ ಅವರಿಂದ ವಲ್ಲ, ಆಟಿಕೆಗಳ ನಿರ್ಮಾಣದಲ್ಲಿಯ ತಜ್ಞ ನಾದದ 
* ಶಹದ್ ವಾಲಾ' ಎಂಬ ಅಡ್ಡ ಹೆಸರನ್ನೇ ಪಡೆದದ್ದ ರಿಂದ ಗ್ರಾಮೋದ್ಯೋಗಶಿಕ್ಷಕನಾಗಿ ನಾನು ದೇಶ 


ಗಾಂಧೀಜಿ ನನಗೇನು ಮಾಡಿದರು ? 


೨೩ 


ದಲ್ಲೆಲ್ಲ ಸುತ್ತಾಡಿ ಕೇಂದ್ರಗಳನ್ನು ತೆರೆಯಲು - ನೇಯುವುದು : ಮುಂತಾಗಿ ಸಮಸ್ತ ಜೀವನ 
ನೆರವಾದೆ . ಸಿಮ್ಯಾ ಮುಂತಾದ ಹಿಮಾಲಯದ ನಿರ್ವಾಹಕ ಕಾವ್ಯಗಳಲ್ಲಿ ತರಬೇತಿಯಾಯಿತು. 
ತಪ್ಪಲು ಪ್ರದೇಶಗಳಿಂದಾರಂಭಿಸಿ ಕರ್ನಾಟಕದ ಭಂಗಿಯ ಕೆಲಸವಂತೂ ದುರ್ಲಭವಾದ ಗೌರವಾ 
ವರೆಗೆ ಈ ಕೇಂದ್ರಗಳ ವ್ಯಾಪ್ತಿ ಇತ್ತು . ಸ್ವಂತ ನೈತ ಶ್ರಮವೆನಿಸಿತ್ತು . 
ಊರಾದ ನವಲಗುಂದದಲ್ಲಿ ನಮ್ಮ ಮನೆಯಲ್ಲಿ ಆಶ್ರಮದಲ್ಲಿ ನಮಗೆ ಕಡ್ಡಾಯವಾಗಿದ್ದ ವ್ರತ 
ನಾವು ಅಣ್ಣ ತಮ್ಮಂದಿರು ಕೂಡಿ ಸ್ಥಾಪಿಸಿದ ಖಾದಿ ಗಳಲ್ಲಿ ಬ್ರಹ್ಮಚಯ್ಯ ಅಸ್ವಾದ , ಅಪರಿಗ್ರಹ, 
ನೇಯ್ದ ಕೇಂದ್ರ ಮೊನ್ನೆಮೊನ್ನಿನ ವರೆಗೆ ನಡೆ ಅಸಂಗ್ರಹ ಮತ್ತು ಅಸ್ತೇಯ ಇವು ಮಹತ್ವದ 
ಯಿತು. ಮುಂದೆ ಜೇನಿನ ವ್ಯವಸಾಯದಲ್ಲಿ ತರ ವೆಂದು ನಾನೆಣಿಸಿದ್ದೇನೆ. ಬ್ರಹ್ಮಚಯ್ಯವನ್ನು ವಿವ 
ಬೇತಿಗಾಗಿ ಕೇರಳಕ್ಕೆ ಹೋಗಿಬಂದು ಆ ವ್ಯವ ' ರಿಸುವ ಅಗತ್ಯವಿಲ್ಲ ; ಬಾಯಿ ರುಚಿಗೆ ಕಟ್ಟುಬೀ - 
ಸಾಯ ಕೇಂದ್ರಗಳ ಸ್ಥಾಪನೆಗೂ ಕೈಲಾದಷ್ಟು ಇದೆ ಅತ್ಯಂತ ಸರಳ ಸಾತ್ವಿಕ ಆಹಾರವನ್ನು ಜೀವ 
ನೆರವಾದೆ . ಈ ವ್ಯಾಜ್ಯದಿಂದ ರಾಜಕುಮಾರಿ ಅಮ್ಮ ಧಾರಣೆಗೆ ಬೇಕಷ್ಟೇ ಸೇವಿಸುವುದು ಅಸ್ವಾದ; 
ತಕ್ರರಂಥ ಅನೇಕಾನೇಕ ಪ್ರಸಿದ್ದ ವ್ಯಕ್ತಿಗಳ ಏನನ್ನೂ ದಾನವಾಗಿ ಪಡೆಯದಿರುವುದು ಅಪರಿ 
ಪರಿಚಯವಾದರೂ ಅವರಲ್ಲಿ ನನಗೆ ಸದಾ ಸ್ವಾಗ ಗ್ರಹ ; ಸದ್ಯದ ಅಗತ್ಯಕ್ಕೆ ವಿಕ್ಕಿ ಯಾವುದನ್ನೂ 
ತವಿರುವಂತಾದುದೂ ಒಂದು ಉಪ- ಲಾಭವಾದರೆ ಸಂಗ್ರಹಿಸಿಡಬಾರದೆಂಬುದು ಅಸಂಗ್ರಹ ಕದಿಯಂ 
ಭಾರತದ ಸಂದಿಗೊಂದಿಗಳನ್ನೆಲ್ಲ ಕಂಡು ಅನೇಕ ದಿರುವುದು ಅಸ್ತೇಯ - ಅನಾವಶ್ಯಕವಾಗಿ ಸಂಗ್ರಹಿ 
ಭಾಷೆಗಳನ್ನು ಕಲಿತು, ಭಾಷೆ ಹಲವಾದರೂ ಆತ್ಮ ಸಿಡುವ ಪ್ರವೃತ್ತಿಯಿಂದ ಅದನ್ನು ಸಂಗ್ರಹಿಸಿಡುವ 
ಒಂದಾದ ಭಾರತದ ಸಾಕ್ಷಾತ್ಕಾರವನ್ನು ಹೊಂದಿದ್ದು ಶಕ್ತಿ ಇಲ್ಲದ ಇತರರಿಗೆ ಕಷ್ಟವಾಗುವುದರಿಂದ 
ಇನ್ನೊಂದು ಉಪ ಲಾಭ , ಖಾದಿ ಗ್ರಾಮೋದ್ಯೋ ಸಂಗ್ರಹಿಸುವುದೂ ಒಂದು ತರದ - ಸ್ತ್ರೀಯ 
ಗಗಳು ಮಹಾತ್ಮರ ಹೃದಯಕ್ಕೆ ಹತ್ತಿರವಾದ ( ಕಳವು) ಎಂದೇ ಗಾಂಧೀಜಿ ಭಾವಿಸಿದ್ದರು. 
ಕಾರ ಕ್ರಮಗಳು , ಅವುಗಳ ವಿಸ್ತರಣೆಗಾಗಿ ನನ್ನಿಂ ಈ ಎಲ್ಲ ತರಬೇತಿ ವ್ರತಗಳಿಂದ ನನಗಾದ ಪ್ರ 
ದಾದ ಕೆಲಸವು ನನಗೆ ಮತ್ತಾವುದಕ್ಕಿಂತಲೂ ಯೋಜನ ಅಷ್ಟಿಷ್ಟಲ್ಲ. ಜೀವನಕ್ಕಾಗಿ ಉಪಯುಕ್ತ 
ಹೆಚ್ಚು ತೃಪ್ತಿಯನ್ನು ಕೊಟ್ಟಿದೆ. ಗಾಂಧೀಜಿಯ ವೃತ್ತಿಗಳಲ್ಲಿ ತರಬೇತಿಯಾದುದರಿಂದ ನನಗೆ 
ಮತ್ತು ದೇಶದ ಋಣವನ್ನು ಸ್ವಲ್ಪವಾದರೂ ತೀರಿ ಅರ್ಥಿಕ ಸ್ವಾತಂತ್ರ ಬಂತು . ದೇಶದ ಯಾವ 
ಸಂವುದು ಸಾಧ್ಯವಾಯಿತಲ್ಲ ಎಂದು ಭಾವಿಸಿದ್ದೇನೆ. ಮೂಲೆಯಲ್ಲಿದ್ದರೂ ನನ್ನ ಉಪಜೀವನಕ್ಕಾಗಿ 

ಅದರೆ ಗಾಂಧೀಜಿಯ ಋಣವನ್ನು ಎಂದೂ ಪರರ ಮುಖ ನೋಡುವ ಅಗತ್ಯ ನನಗೆ ಬಿದ್ದಿಲ್ಲ. 
ತೀರಿಸಲು ಸಾಧ್ಯವಿಲ್ಲವೆಂದೇ ನನ್ನೆಣಿಕೆ , ಏಕೆಂ ನತು, ನೇಯು , ಜಮಖಾನೆ ಹೆಣೆದು, 
ದರೆ ಗಾಂಧೀ ಆಶ್ರಮದಲ್ಲಿ, ಅವರ ಸಾನ್ನಿಧ್ಯದಲ್ಲಿ ಆಟದ ಸಾಮಾನುಗಳನ್ನು ತಯಾರಿಸಿ ನಾನು 
ನನ್ನ ಆತ್ಮಕ್ಕೆ ವಿಮೋಚನೆಯಾಯಿತು. ಅಧ್ಯಾತ್ಮ ಎಲ್ಲಿಯ ದಿನಕ್ಕೆ ಹತ್ತೋ ಹದಿನೈದೆ 
ಸಾಧನೆಯ ಮಹಾ ವೈರಿಯೆಂದರೆ ಪರಾವಲಂಬನೆ. ರೂಪಾಯಿ ಸಹಜವಾಗಿ ಗಳಿಸಬಲ್ಲೆ : ಗಳಿಸಿದ್ದೇನೆ. 
ಅನೇಕ ಅಧ್ಯಾತ್ಮವಾದಿಗಳು ತಮ್ಮ ದೇಹಧಾರ ಅದಕ್ಕೂ ಹೆಚ್ಚಿನದೆಂದರೆ ನನ್ನ ಸ್ವಂತ ಭೆ 
ಣೆಗೆ ಪರರನ್ನು ಅವಲಂಬಿಸುವುದರಿಂದ ಅವರಿಗೆ ಜನ, ಅಚ್ಛಾದನಗಳ ವಿಷಯದಲ್ಲಿ ಅತಿ ಕಡಿಮೆ 
ನಿಜವಾದ ಸ್ವಾತಂತ್ರ್ಯ ವಿರುವುದಿಲ್ಲ , ಆಶ್ರಮದಲ್ಲಿ ಪರಾವಲಂಬಿಯಾಗಿದ್ದೇನೆ. ಬಟ್ಟೆ ತಯಾರಿಸಬಲ್ಲೆ 
ನಮಗೆ ಹಿಟ್ಟು ಬೀಸುವುದು, ಅಡಿಗೆ ಮಾಡುವುದು ನಾದ್ದರಿಂದ ಆ ವಿಷಯದಲ್ಲಿ ನಾನು ಸ್ವತಂತ್ರ . ಅಡಿಗೆ 
ನೀರು ಹೊರುವುದು, ಬಡಿಸುವುದು, ಪಾತ್ರೆ ಮೊದಲಾದ ಎಲ್ಲ ಕೆಲಸ ಬಲ್ಲೆನಾದ್ದರಿಂದ ಅದಕ್ಕೂ 
ತಿಕ್ಕುವುದು , ಆಹಾರ ಬೆಳಸುವುದು , ಬಟ್ಟೆ ಪರಾವಲಂಬನೆ ಇಲ್ಲ. ಬೇಸರಿಯದೆ ದುಡಿಯಲು 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಅಭ್ಯಾಸವಾದ್ದರಿಂದ ಎಲ್ಲಿ ಹೋದರೂ ನನ್ನ ಗಂಟು ಧರರಾವ ದೇಶಪಾಂಡೆಯವರೊಡನಿರಲಿ, ನನಗೆ 
ಗದಡಿ ಹೊರುವುದಕ್ಕೆ ನಾನೆಂದೂ ಕಲಿಯುವ ಸತ್ಯವಾಗಿ ಕಂಡದ್ದನ್ನು ನಿರ್ವಂಚನೆ, ನಿರ್ದಾಕ್ಷಿಣ್ಯ 
ರನ್ನು ಕರೆಯುವುದಿಲ್ಲ . 

ದಿಂದ ಹೇಳಲು ಸಮರ್ಥನಾಗಿದ್ದೇನೆ. ನನ್ನ 
ಅಸ್ವಾದ ವ್ರತವು ನನಗೆ ನಾಲಿಗೆಯ ದಾಸನಾಗ ಪ್ರಾಮಾಣಿಕತೆ, ನಿಃಸ್ವಾರ್ಥ ಸ್ಪಷ್ಟವಾಗಿರುವುದ 
ದಿರಲು ಕಲಿಸಿತು . ಅದು ಸರಳ ಜೀವನದ ಮೊದಲ ರಿಂದ ಯಾರೂ ನನ್ನನ್ನು ತಪ್ಪು ತಿಳಿದುಕೊಳ್ಳುವು 
ಹೆಜ್ಜೆಯಾಗಿದೆ . ಇದರೊಡನೆ ಬಗೆಬಗೆಯ ' ಜೈನಿ ದಿಲ್ಲ . ನನ್ನ ಅವಶ್ಯಕತೆಗಳ ಬೇಡಿಕೆಗಳ 
ಗಳ ಸೆಳವಿನಿಂದಲೂ ನಾನು ಪಾರಾದೆ. ಹೀಗಾಗಿ ಕಡಿಮೆ ಇರುವುದರಿಂದ ನನ್ನನ್ನು ಕೆಲಸಕ್ಕಿಟ್ಟು 
ನನ್ನ ಅವಶ್ಯಕತೆಗಳು; ಕಡಿಮೆಯಾದವು. ತಿಂಗಳಿಗೆ ಕೊಳ್ಳಲು ಯಾವ ಸಂಘ ಸಂಸ್ಥೆಗಳ ಸಂತೋಷ 
ಹತ್ತು ಹನ್ನೆರಡು ರೂಪಾಯಿಗಳಿಂದ ನನ್ನ ಜೀವನ ದಿಂದಲೇ ಸಿದ್ದವಾಗುತ್ತಿದ್ದವು. 
ಸಾಗುತ್ತಿತ್ತು . ಆದ್ದರಿಂದಲೇ ಆಶ್ರಮದವರು 
ಶಿಕ್ಷಕನಾಗಿ ನೇಮಿಸಿಕೊಂಡು ನನಗೆ ತಿಂಗಳಿಗೆ ಗಾಂಧೀಜಿಯ ಸತ್ಸಂಗವು ನನ್ನ ಆಧ್ಯಾತ್ಮಿಕ 
ರೂ . ೪೫ ಸಂಬಳ ಕೊಡಲು ಸಿದ್ದರಾದರೂ ನಾನು ಸಾಧನೆಯಲ್ಲಿ ಬಹಳ ಸಹಾಯ ಮಾಡಿತು . ಪರ 
೧೦ ರೂಪಾಯಿ ಮಾತ್ರ ತೆಗೆದುಕೊಳ್ಳುತ್ತಿದೆ . ಮಾತ್ಮನಲ್ಲಿ ವಿಶ್ವಾಸವಿಟ್ಟು ನಡೆದರೆ ನಮ್ಮ ಸತ್ಯ 
ಹಿಮಾಲಯದಲ್ಲಿ ಅಧ್ಯಾತ್ಮ ಸಾಧನೆಗಾಗಿ ವಾಸ ಸಂಕಲ್ಪ ಸಾಧಿಸುವುದೆಂಬ ನಂಬಿಕೆಗೆ ಬಲವಾದ 
ಮಾಡಿದಾಗ ಬರಿ ಮೂರುವರುವರೆ ರೂಪಾಯಿ ತಳಹದಿ ಬಿದ್ದು ನಾನು ಅದರ ಬಲದಿಂದಲೇ ಸಾಗಿ 
ಮೇಲೆ ಸಾಗಿಸಿದ್ದುಂಟು. ಅಸಂಗ್ರಹವೂ ಮೈ - ದ್ದೇನೆ. 
ಗೂಡಿದ್ದರಿಂದ ನನಗೆ ಹಣದ ಆಕರ್ಷಣೆಯೇ ಗಾಂಧೀಜಿಯ ಪ್ರಭಾವದಿಂದ ನೀನೇನಾದ 
ಇರಲಿಲ್ಲ. ಇವೆಲ್ಲ ಸಾಧನೆಗಳಿಂದ ಬ್ರಹ್ಮಚಯ್ಯ ಬಹು ಹಾಗಾಯಿತು? ಸಂಘ ಸಂಸ್ಥೆ ಕಟ್ಟಲಿಲ್ಲ, ನಾಯಕ 
ಸುಲಭವಾಯಿತು. ೪೦ ವಯಸ್ಸಿನ ವರೆಗೆ ನಾನು ನಾಗಲಿಲ್ಲ. ಗಾಂಧೀಜಿ ಅಲ್ಲದಿದ್ದರೆ ಬೈರಾಗಿಯಾಗ 
ಬ್ರಹ್ಮಚರ್ಯ ಪಾಲಿಸಿದೆ. ಎಷ್ಟೋ ಸಲ ಲೈಂಗಿಕ ಬಹುದಿತ್ತೆಂದು ಹೇಳುತ್ತಿ - ಈಗಾದರೂ ಹೆಚ್ಚು 
ಆಮಿಷಗಳು ನನ್ನ ಮುಂದೆ ಆಕರ್ಷಕವಾಗಿ ಸುಳಿ ಕಡಿಮೆ ಬೈರಾಗಿಯೇ ಅದಿ , ಹೌದು, ನಾನು 
ದಾಡಿದವು. ಆದರೆ ನಾನು ಆ ಗಾಳದಲ್ಲಿ ಸಿಲುಕ ಗೋಸಾವಿ. ಗೋಸಾವಿ ಆದೆ . ನಿಂತಲ್ಲಿ 
ಲಿಲ್ಲ . ಇದಕ್ಕೆ ನಾನು ಗಾಂಧೀಜಿಗೇ ಋಣಿ, ನಿಲ್ಲದೆ ತಿರುಗಿದೆ . ಆದರೆ ನಾನು ನಿಜವಾದ ಸ್ವತಂತ್ರ 

ಇವುಗಳಿಂದ ದೊರೆಯುವ ಸುಖವನ್ನು ಬಲ್ಲ ಬೈರಾಗಿಯಾದೆ : ಸ್ವಾವಲಂಬಿ ಗೋಸಾವಿಯರಾದೆ ; 
ವನೇ ಬಲ್ಲ. ನನಗೆ ಸ್ವಾಭಿಮಾನವನ್ನು ಬಲಿ ದೇಶಕ್ಕೆ ಭಾರವಾಗದ, ಭಿಕ್ಷೆಗೆ ಕೈಯೊಡ್ಡದ ವಿರಕ್ತ 
ಕೊಡುವ ಅಗತ್ಯ ಎಂದೂ ಬಿದ್ದಿಲ್ಲ. ಯಾರ ನಾದೆ, ಅಪರಿಗ್ರಹಿ ಸಂನ್ಯಾಸಿಯಾದೆ. ಹುಟ್ಟು 
ಹಂಗಿಗೂ ಬೀಳುವ ಅವಶ್ಯಕತೆ ಇಲ್ಲದವರಿಗೆ ಹೆದ ಬೈರಾಗಿಯನ್ನು ಸಂಸ್ಕರಿಸಿ ಗಾಂಧೀಜಿ ಇಷ್ಟು 
ರಿಕೆ ಎಲ್ಲಿ ? ಲಾಭದಾಶೆ, ಪರಾವಲಂಬನೆ ಇವೆರಡು ಮಾಡಿದರು . ಹಿಂದುವು ಹೆಚ್ಚು ಒಳ್ಳೇ ಹಿಂದುವಾ 
ಸತ್ಯದ ಮಹಾ ವೈರಿಗಳು . ಇವೆರಡೂ ಇಲ್ಲದ ಗಲಿ, ಮುಸ್ಲಿಮನು ಹೆಚ್ಚು ಒಳ್ಳೆ ಮುಸ್ಲಿಮ 
ರಿಂದ ನನಗೆ ತೋಚಿದ ಸತ್ಯವನ್ನು ಆಡಿತೋರಿ ನಾಗಲಿ,ಕ್ರಿಸ್ತನು ಹೆಚ್ಚು ಒಳ್ಳೆ ಕೈಸ್ತನಾಗಲಿ 
ಸಲು ಹಿಂದೆಗೆಯುವ ಪ್ರಸಂಗ ನನಗೆಂದೂ ಎಂದು ಗಾಂಧೀಜಿ ಹರಸುತ್ತಿದ್ದರು. ಹೆಚ್ಚು ಒಳ್ಳೆ 
ಬಂದಿಲ್ಲ . ಡಾ . ರಾಧಾಕೃಷ್ಣನರೆಡನಿರಲಿ , ಬೈರಾಗಿಯಾಗು ಎಂದು ನನ್ನನ್ನು ಅವರು ಹರಿಸಿ 
ರಾಜಕುಮಾರಿ ಅಮ್ಮ ತಕ್ರರೊಡನಿರಲಿ, ಗಂಗಾ ದಂತಾಯಿತು. 


ಇದೂ ನಿರ್ನಾಮವಾದೀತೇ ? 


ಬಕಾಸುರ ಹೆಬ್ಬಾವು 


ಪ್ರೊ . ವಿ . ಎ . ಕುಲಕರ್ಣಿ 


ರಿ ಮಿರಿ ಮಿಂಚುವ ಮೈ , ಬಣ್ಣ ಬಣ್ಣದ ' ಪಾಪಿಗಳಿದ್ದಲ್ಲಿ ರೂಪುಳ್ಳ ವಸ್ತುವತೋರಬಾರದು? 
ನಕ್ಷೆಗಳಂಥ ಹುರುಪೆಗಳು, ನಯವಾದ ಸ್ನಾಯು ಎಂದೇನೋ ಅದು ಬಯಲಿಗಿಳಿಯದೆದೂರ ದಟ್ಟ - 
ಗಳು, ಮೊಂಡ ಮಗಿನ ತಲೆ, ಅಜಾನುಬಾಹು ಡವಿಯ ಕಲ್ಲುಬಂಡೆಗಳ ಆದ್ರ್ರ ಬಿರುಕುಗಳಲ್ಲಿ 
ದೇಹದಿಂದೊಡಗೂಡಿ ಮೆಲ್ಲನೆ, ಮೆತ್ತಗೆ, ಮನೆ ಮನೆ ಮಾಡಿ ಕೊಂಡಿರುತ್ತದೆ. 
ಹರವಾಗಿ , ನಿರಾಯಾಸವಾಗಿ ನಾಗಮರಿಗೆಯಾಕಾರ ಆದರೆ ಮಾನವನ ಅತೃಪ್ತಿ , ಅಶೆ, ಎಂದಿಗೂ 
ದಲ್ಲಿ ಹರಿಯುತ್ತ ಸಾಗುವ ಹೆಬ್ಬಾವುಕಣ್ಣಿಗೊಂದು ಬರಿದಾಗಿರುವ ಅವನ ಹೊಟ್ಟೆ, ಯಾವ ಪ್ರಾಣಿಯ 
ಹಬ್ಬ , 

ನ್ನಾದರೂ ಸ್ವತಂತ್ರವಾಗಿರಲು ಕೊಟ್ಟಿವೆಯೇ ? 
ಹೆಬ್ಬಾವು ನಿರುಪದ್ರವಿ, ನಿರ್ವಿಷಕಾರಿ. ಮಾನ ಅವನಿಗೆ ಹೆಬ್ಬಾವಿನ ಚರದ ಮೇಲೆ ಕಣ ; ಅದರ 
ವನನ್ನು ಕಂಡರೆ ಅಂಜುವ ಮುಗ್ಧ ಪ್ರಾಣಿ ಅದು. ಮಾಂಸದ ಮೇಲೆ ಆಶೆ , ಮಾಂಸದ ಸಾರನ್ನು ನೆನೆ 
ಕೆಣಕದಿದ್ದರೆ ಮನುಷ್ಯನ ಸನಿಹಕ್ಕೂ ಬಾರದ ' ಧರ ದಾಗಲಂತೂ ಅವನ ಬಾಯಲ್ಲಿ ನೀರು. ಇದಕ್ಕೆ 
ರಾಜ ” ಅದು , ಅದರಿಂದ ದೂರವಿರಲು ಮಾನವ ಪ್ರತಿ ವರುಷವೂ ಸಾವಿರಾರು ಹೆಬ್ಬಾವುಗಳು ಬಲಿ 
ಬಯಸಿದರೆ ಮಾನವನಿಂದ ದೂರವಿರಲು ಸರ್ಪ ಯಾಗುತ್ತಿವೆ. ಕೆಲವೇ ವರುಷಗಳ ಹಿಂದೆ ಇನ್ನೂ 
ಜಗತ್ತಿನ ಈ ದೈತ್ಯ ಹಾವಿಗೆ ಇನ್ಸಿ ಷ್ಟು ಸಂತೋಷ, ಕಾಣಿಸುತ್ತಿದ್ದ ಅನಾಕೊಂಡಾ ಎಂಬ ಸಿಂಹಳದ 
136 - 4 

೨೫ 


೨೬ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಹೆಬ್ಬಾವು ಈಗ ನಿರ್ವಂಶವಾಗಿದೆ. ಆ ಜಾತಿ ಭಾರತದ ಮಾಂಸಕ್ಕಾಗಿ ಅದರ ಕೊಲೆಯಾಗುತ್ತಿದೆ. ಅದನ್ನು 
ಹೆಬ್ಬಾವಿಗಿಂತಲೂ ದೊಡ್ಡದಿತ್ತು . ಸದ್ಯ ಅದನ್ನು ಕೊಲ್ಲದಿರಲು ನಿಷೇಧಾಜ್ಞೆಯೊಂದನ್ನು ಸರಕಾರ 
ಕಾಣುವುದು ಚಿತ್ರಗಳಲ್ಲಿ, ಚಕ್ರಬಂಧ ಸ್ಪರ್ಧೆಗಳಲ್ಲಿ ಹೊರಡಿಸಿದರೆ ಸಾಲದು. ಇಂಥ ಸುಂದರ ಹಾವನ್ನು 
ಮಾತ್ರ . 

ಕಾಪಾಡಿ ನಿರ್ವಂಶ ಮಾಡಗೊಡದಿರಲು ಇನ್ನೂ 
ಭಾರತದ ಬೇಟೆಗಳ್ಳರೇ ವಾಸಿ . ಯಾಕಂದರೆ ಕಟ್ಟುನಿಟ್ಟಾದಕ್ರಮಗಳು ಅವಶ್ಯ . 
ನಮ್ಮ ದೇಶದ ಹೆಬ್ಬಾವು ಇನ್ನೂ ನಿರ್ವಂಶವಾಗದೆ ಹೆಬ್ಬಾವು ಉರಗಪ್ರಪಂಚದ ಅತಿ ದಪ್ಪ , ಅತಿ 
ಉಳಿದಿದೆ . ಆಸಾಮ , ರಾಜಸ್ಥಾನ, ಮಧ್ಯಪ್ರದೇಶ ಉದ್ದ ಹಾವು, ನ್ಯೂಝಿಲಂಡ್ ಒಂದನ್ನು ಹೊರ 
ಗಳ ಗುಡ್ಡಗಾಡು ಜನರನ್ನು ಹೊರತಾಗಿ ಇನ್ನಿತರ ತುಪಡಿಸಿ ಜಗತ್ತಿನ ಎಲ್ಲ ದೇಶಗಳ ಗುಡ್ಡಗಾಡು 
ರಿಗೆ ಅದರ ಸಾರಿನ ರುಚಿ ಹತ್ತದಿದ್ದುದು ಹೆಬ್ಬಾವಿನ ಪ್ರದೇಶಗಳಲ್ಲಿ ಇದರ ಅನೇಕ ಜಾತಿ ಪ್ರಭೇದಗಳು 
ಸುದೈವ! ಒಂದು ಕಾಲಕ್ಕೆ ಸರೀಸೃಪಗಳ ಜರಕ್ಕೆ ಕಾಣಸಿಗುತ್ತವೆ. ಹೆಸರೇ ಹೇಳುವಂತೆ ಗಾತ್ರದಲ್ಲಿ 
ಬೇಡಿಕೆ ಬಹಳ ಇತ್ತು . ಹೆಬ್ಬಾವು ಮೊದಲ್ಗೊಂಡು ಅವು ಭೀಮಕಾಯ , ಅವುಗಳ ಸರಾಸರಿ ತೂಕ 
ಮೊಸಳೆ , ಉಡ ಹಾಗೂ ಇನ್ನಿತರ ಹಾವುಗಳ ಚರ ೨೫೦ ರಿಂದ ೩೦೦ ಪೌಂಡು. ಸರಾಸರಿ ಭಾರತೀ 
ಭಾರತದ ಪೇಟೆಗಳಲ್ಲಿ ಮಾರಲ್ಪಡುತ್ತಿತ್ತಲ್ಲದೆ ಯನ ಇಮ್ಮಡಿ, ಮೈಯ ಸುತ್ತಳತೆ ೩ ಅಡಿ , 
ಬಹುಸಂಖ್ಯೆಯಲ್ಲಿ ಪರದೇಶಗಳಿಗೂ ರವಾನೆಯಾ- ಉದ್ದಳತೆಯಲ್ಲಿ ೩೦ ಅಡಿಗಳಷ್ಟ ಕ್ಕೂ ಬೆಳೆದ 
ಗುತ್ತಿತ್ತು . ಸುಮಾರು ನಾಲ್ವತ್ತು ವರುಷಗಳ ಹೆಬ್ಬಾವನ್ನು ನಮ್ಮ ದೇಶದಲ್ಲಿ ಕಂಡ ದಾಖಲೆಗ 
ಪೂರ್ವದಲ್ಲಿ ಪ್ರತಿ ವರುಷವೂ ಹತ್ತು ಲಕ್ಷ ಸರೀ - ಳಿವೆ. ಪೈಥಾನ್ ರೆಟಿಕ್ಯುಲೇಟಸ್ ಎಂಬ ಮಲಯಾ 
ಸೃಪ ಚರ್ಮಗಳು ಪರದೇಶಗಳಿಗೆ ರಫ್ತು ಆಗುತ್ತಿ - ದೇಶದ ರಾಜ ಹೆಬ್ಬಾವು ೨೯ ಅಡಿ , ಭಾರತದ 
ದ್ದವು. ೧೯೩೨ ರಲ್ಲಿ ಇದು ಸಮಾರು ೨೫ ಲಕ್ಷ- ಪೈಥಾನ್ ವೆಲ್ಲೂರಸ್ ಎಂಬ ಹೆಬ್ಬಾವು ೨೫ 
ಕ್ಕೇರಿತು . ಮರುವರುಷವೇ ೨೮ ಲಕ್ಷ ಚರ್ಮ ಅಡಿ , ದಕ್ಷಿಣ ಅಮೇರಿಕದ ನೆಕ್ಕಿ ಹೆಬ್ಬಾವು 
ಗಳು ರಫ್ತು ಆದವು. 

೩೩ ಅಡಿ ಉದ್ದವಾಗಿವೆ . ಇವುಗಳ ಜಾತಿಗೇ 
ಹೆಬ್ಬಾವು ಹಾಗೂ ಇತರ ಸರೀಸೃಪಗಳ ಚರ್ಮ ಸೇರಿದ, ಕೆಲಿಫೋಲ್ಪಿ ಯಾದ ಚಾರಿನಾ ಎಂಬ ರಬ್ಬರ್ 
ದಿಂದ ಕಂಠವಸ್ತ್ರ , ಬೆಕ್ಕು , ಪರ್ಸು , ಕೈಚೀಲ, ಹೆಬ್ಬಾವಿನ ಉದ್ದಳತೆ ೨೦ ಅಂಗುಲ ಮಾತ್ರ ! 
ಹಣಿಗೆ ಸಿಗರೇಟುಗಳ ಚಿಕ್ಕ ಪೆಟ್ಟಿಗೆಗಳು, ಆಟಗಾ ತಲೆಯ ಮೇಲೆ ಸ್ಪುಟವಾಗಿ ಕಾಣುವ ದೊಡ್ಡ 
ರನ ಜಾಕೀಟು, ಟೊಪ್ಪಿಗೆ, ಚಪ್ಪಲಿ, ಬೂಟು ಆಕಾರದ ಹುರುಪೆಗಳು, ಬೆನ್ನಿನ ಸಣ್ಣ ಹುರುಪೆ 
ಮುಂತಾದ ವಿವಿಧ ವಸ್ತುಗಳನ್ನು ತಯಾರಿಸ ಗಳ ಮೇಲೆ ಬಣ್ಣ ಬಣ್ಣದ ನಕ್ಷೆಗಳು, ಮೇಲ್ಕಾಗ 
ಬಹುದು. ಆದರೆ ಇಂದು ಪ್ಲಾಸ್ಟಿಕ್ , ಬೆಕೆಲೈಟ್ , ದಲ್ಲಿ ಕಂದು ಹೊಟ್ಟೆಯ ಮೇಲೆಬಿಳಿದಾದ ಹುರುಪೆ 
ನೈಲಾನ್‌ದಂಥ ಕೃತಕ ರಾಸಾಯನಿಕ ಪದಾರ್ಥ ಗಳು, ಮೊಂಡುಮಗು, ಚೂಪುಬಾಲ, ತಲೆಯ 
ಗಳ ನಿರ್ಮಾಣದಿಂದ ಆ ಪ್ರಾಣಿ ಪ್ರಪಂಚಕ್ಕೆ ಉಸಿ ಎಡಬಲಗಳಲ್ಲಿ ಎರಡು ಕಿರಿ ತಗ್ಗುಗಳು, ಗುದ 
ರಾಡಲು ಅನುವಾಗಿದೆ . ಯಾಕೆಂದರೆ ಪ್ಲಾಸ್ಟಿಕ್ , ದ್ವಾರದ ಎರಡೂ ಬದಿಗಳಲ್ಲಿ ಕಾಣುವ ಎರಡು 
ನೈಲಾನ್‌ಗಳ ಬೆನ್ನು , ಚೀಲ ಮುಂತಾದವುಗಳು ಹಿಮ್ಮಡಿ ಮುಳ್ಳುಗಳು ಇವು ಹೆಬ್ಬಾವಿನ ಲಕ್ಷಣ 
ಕಡಿಮೆ ಬೆಲೆಗೆ ದೊರೆಯುತ್ತವಲ್ಲದೆ ಬಾಳಿಕೆ, ಗಳು , ನೋಬೆಲ್ ಹಾಗೂ ಸಿವಿಡ್ ಎಂಬ ಪ್ರಾಣಿ 
ತಾಳಿಕೆ, ನಯ , ನಾಜೂಕುಗಳಿಗಾಗಿಯ ಹೆಸರು ಶಾಸ್ತ್ರಜ್ಞರು ತಮ್ಮ ಪ್ರಯೋಗಗಳಿಂದ ಹೆಬ್ಬಾವಿನ 
ಗಳಿಸಿವೆ . 

ತಲೆಯ ಮೇಲಿನ ತಗ್ಗುಗಳನ್ನು ಉಷ್ಟಗ್ರಾಹೀ 
ಅದಾಗೂ ಭಾರತದ ಹೆಬ್ಬಾವು ಅಪಾಯದಿಂದ ಅಂಗಗಳೆಂದು ಸಿದ್ಧ ಮಾಡಿದ್ದಾರೆ. ಸುತ್ತಲಿನ 
ಮಕವಾಗಿಲ್ಲ. ಅದರ ಚರ್ಮಕ್ಕಲ್ಲದಿದ್ದರೂ ವಾತಾವರಣದಲ್ಲಾಗುವ ಉಷ್ಣ ತಾವರಾನದ ಸ್ಥಿತ್ಯಂತ 


೨೭ 


ಬಕಾಸುರ ಹೆಬ್ಬಾವು 
ರಗಳನ್ನು ಅವು ಗ್ರಹಿಸುತ್ತವೆ. ಹಿಮ್ಮಡಿ ಮುಳು, ಡೊಣ್ಣೆ ಪೆಟ್ಟು ! ಬೇಟೆಮರ್ಧೆಹೋದ ಕ್ಷಣವೇ 
ಗಳು ಬೇರೇನೂ ಅಲ್ಲದೆ ಪೂರಿ ಬೆಳೆಯದಮಲಾ ಉಕ್ಕಿನ ಹಗ್ಗದಂತಿರುವ ತನ್ನ ಬಲವಾದ , ನೀಳ 
ವಸ್ಥೆಯ ಹಿಂಗಾಲುಗಳು . ಅವು ಒಂದೂವರೆ ವಾದ ದೇಹವನ್ನು ಬೇಟೆಯ ದೇಹಕ್ಕೆ ಸುತ್ತಿ , 
ಎರಡು ಅಂಗುಲ ಉದ್ದವಿದ್ದು ನಖಗಳಂತೆ ಕಾಣು ಅದನ್ನು ಹೆಡಮುರಿಗೆ ಬಿಗಿದು ನಿಧಾನವಾಗಿ ಅದು 
ಇವೆ. ಸರ್ಪಜಗತ್ತಿನಲ್ಲಿ ಹೆಬ್ಬಾವುಗಳಷ್ಟೇ ತಮ್ಮ ಮಲು ಆರಂಭಿಸುತ್ತದೆ. 
ಹಿಂಗಾಲುಗಳನ್ನು ಉಳಿಸಿಕೊಂಡಿವೆ. ಅವು ಚಲಿ ಎಷ್ಟೇ ಒದ್ದಾಡಿದರೂ ಅದರಿಂದ ನಿವೃತ್ತಿ ಇಲ್ಲ 
ಸಲು ಸಹಾಯಕವಾಗದ ಶೇಷ ಅವಯವಗಳಾದರೂ ಬೇಟೆಯನ್ನು ತನ್ನ ತೋಳ ತೆಕ್ಕೆಯಲ್ಲಿ ಹಿಚುಕಿ 
ಬೇಟೆಯನ್ನು ಕಸುವಿನಿಂದ ಪರಚಿ ತೀವ್ರ ಗಾಯವ ಹಿಡಿಯುವಲ್ಲಿ ಹೆಬ್ಬಾವಿಗೆ ಎರಡು ಉದ್ದೇಶಗಳು : 
ನ್ನು  ಂಟುಮಾಡುವಷ್ಟು ಚೂಪಾಗಿವೆ . 

ಒಂದು - ಬೇಟೆ ಉಸಿರುಗಟ್ಟಿ ಸಾಯುತ್ತದೆ. 
- ಹೆಬ್ಬಾವು ಕಲ್ಲು ಬಂಡೆಗಳ ಸಂದುಗಳಲ್ಲಿ ಇನ್ನೊಂದು - ಬೇಟೆಯ ಪೂರ್ವಾಕಾರ ಎಷ್ಟೇ ವಕ್ರ , 
ಎಷ್ಟೊಂದು ಸಲೀಲವಾಗಿ ಹರಿದಾಡಬಲ್ಲುದೋ ವಿಷಮ , ಅಗಲವಾಗಿದ್ದರೂ ಅದು ಅದುಮುವ 
ಅಷ್ಟೇ ನಿರಾಯಾಸವಾಗಿ ನೀರಿನಲ್ಲಿ ಈಜಬಲ್ಲದು. ಕ್ರಿಯೆಯಿಂದ ಸ್ವಲ್ಪ ಮಟ್ಟಿಗಾದರೂ ಉದ್ದವಾ 
ಆದರೆ ವೇಗವಾಗಿ ಹರಿಯುವ ನೀರಿನಲ್ಲಿ ಪ್ರವೇಶಿ ಗುತ್ತದೆ. ಬೇಟೆ ಹಿಗ್ಗಿ ನೀಳ ವಾದಷ್ಟೂ ನುಂಗುವ 
ಸುವ ಧಾಷ್ಟ್ರ ೯ ಅದಕ್ಕಿಲ್ಲ. ತನ್ನ ದೇಹ ಭಾರದ ಕಾರ್ಯ ಸುಲಭ . ಸದ್ದಿಲ್ಲದೆ, ಗುದ್ದಿಲ್ಲದೆ ಹೆಬ್ಬಾವು 
ಅರಿವೇ ಇಲ್ಲದಂತೆ ವರವನೂ ಸುಲಭವಾಗಿ ಏರ ಬೇಟೆಯ ಮುಖವನು ತನ್ನ ಹಲ್ಲುಗಳಿಂದ ಕಚ್ಚಿ 
ಬಲ್ಲುದು . ನೆಲದ ಮೇಲಿನಂತೆ ಉಸುಬಿನ ಮೇಲೆ ಹಿಡಿದು ನುಂಗುವ ಕ್ರಿಯೆಯನ್ನು ಒಂದು ತುದಿ 
ಸರಾಗವಾಗಿ ಚಲಿಸಬಲ್ಲುದು. ಮರದ ಟೊಂಗೆ ಯಿಂದ ಆರಂಭಿಸುತ್ತದೆ, 
ಯೊಂದು ನೆಲಕ್ಕೆ ಸಮೀಪವಾಗಿ ಬಾಗಿದರೆ ಹಾವಿನ ಹಲ್ಲುಗಳು ಬೇಟೆಯನ್ನು ಕಚ್ಚಿ 
ಟೊಂಗೆಗುಂಟ ಮರವನೆ ರುವ ಮರ್ಕಟ ಹಿಡಿದು ಅದು ಪಾರಾಗದಂತೆ ಸಹಾಯ ಮಾಡ 
ಬಂದ್ದಿಯು ಇದಕ್ಕುಂಟು . 

- ಬಲ್ಲವೇ ವಿನಾ ಆಹಾರವನ್ನು ತುಂಡರಿಸಿ ತುಣುಕು 
ಸ್ವಭಾವತಃ ಕುಂಭಕರ್ಣನ ಆಲಸ್ಯ ಇದಕ್ಕಿರು ಮಾಡುವ ಸಾಮರ್ಥ್ಯ ಅವುಗಳಿಗಿಲ್ಲ. ಅದರಿಂದ 
ವುದು ನಿಜ , ಆದರೆ ಬೇಟೆ ಕಂಡಾಕ್ಷಣ ಸಾಕ್ಷಾತ್ ಹಾವು ಬೇಟೆಯನ್ನು ಇಡಿಯಾಗಿ ನುಂಗದೆ ಅನ್ಯ 
ಬಕಾಸುರ ಅವತಾರವನ್ನೇ ತೋರುತ್ತದೆ. ವೃಕ್ಷ ಮಾರ್ಗವಿಲ್ಲ. ಬೇಟೆಯ ಬಾಲವನ್ನು ಬಿಟ್ಟು ತಲೆ 
ವಾಸೀ ಪಕ್ಷಿಗಳು, ಅವುಗಳ ತತ್ತಿ ಮರಿಗಳು , ಯನ್ನು ಮೊದಲು ಕಚ್ಚಿ ಹಿಡಿಯುವ ವಿಧಾನ 
ತನಗಿಂತ ಚಿಕ್ಕ ಸರೀಸೃಪಗಳು, ಅಳಿಲು, ಮಂಗ ಹೆಬ್ಬಾವಿನ ನುಂಗುವ ಕೌಶಲವನ್ನು ತೋರಿಸು 
ಮುಂತಾದವು, ಭೂಚರಗಳಾದ ಚಿಗರಿ , ಚರ್ಚು, ತದೆ. ತಲೆಯ ತುದಿಯಿಂದ ನುಂಗುವಾಗ 
ನಾಯಿ , ಹಂದಿ , ಆಡು , ಕುರಿ ಮುಂತಾದವುಗಳು ಬೇಟೆಯ ಕೂದಲುಗಳಾಗಲೀ , ಗದಿಗಳಾಗಲೀ 
ಹೆಬ್ಬಾವಿನ ಆಹಾರ. ಇಂಥ ಚಪಲ ಸಸ್ತನಿಗಳನ್ನು ಅತಂಕವಾಗಲಾರವು. ಆದ್ದರಿಂದಲೇ ಮುಳು 
ಬೇಟೆಯಾಡಲು ಬೇಕಾದ ಹೆಚ್ಚಿನ ಚಪಲತೆ ಜಡ ಹಂದಿಗಳನ್ನು ಕೂಡ ಅದು ನುಂಗಬಲ್ಲದು . 
ದೇಹದ ಶುಂಭನಂತಿರುವ ಹೆಬ್ಬಾವಿಗಿರುವುದು ಆದರೆ ಒಮ್ಮೊಮ್ಮೆ ಮುಳ್ಳುಹಂದಿಯ ಈಣೆ 
ಅಶ್ಚರವೇ , ಬೇಟೆ ಸನಿಹದಲ್ಲಿ ಬಂದಾಗ ಹೆಬ್ಬಾವು ಗಳು ಹಾವಿಗೆ ಮಾರಕವಾಗುವುದುಂಟು. ೧೮ಅಡಿ 
ನಿಶ್ಚಲವಾಗಿ. ಆದರೆ ದೇಹವೇ ಕಣ್ಣಾಗಿ ಬಿದ್ದು ಕೊ - ಉದ್ದದ ಭಾರತೀಯ ಹೆಬ್ಬಾವೊಂದರ ಹೊಟ್ಟೆಯಲ್ಲಿ 
ಳ್ಳುತ್ತದೆ. ಬೇಟೆ ತನ್ನಳತೆಯಲ್ಲಿ ಬಂದಿತೋ - ಇತರ ಅನೇಕ ಚಿಕ್ಕ ಪ್ರಾಣಿಗಳೊಡನೆ ಒಂದು 
ತನ್ನ ಜಡವಾದ ತಲೆಯನ್ನು ಬಿರುಸಾಗಿ ಬೀಸಿ ಚಿರ್ಚ ಸಿಕ್ಕಿತ್ತು . ಕೊಡುಳ್ಳ ಪ್ರಾಣಿಗಳನ್ನು 
ಬೇಟೆಯನ್ನು ಕೆಡಹುತ್ತದೆ. ಅದು ಕಬ್ಬಿಣ ಹಾರೆಯ ನುಂಗಿದರೆ ಕಾಲಾಂತರದಲ್ಲಿ ಹೆಬ್ಬಾವು ಕೊಡು 


೨೮ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಗಳನ್ನು ಕಾರಿ ಬಿಡುವುದುಂಟು. 

ಇದೆ. ಬೇಟೆಯ ಎಲುವುಗಳನ್ನು ಪುಡಿ ಪುಡಿ 
- ಚಿರು , ಚಿಗರಿಗಳಂಥ ದೊಡ್ಡ ಗಾತ್ರದ ಪ್ರಾಣಿಗ ಮಾಡುವ ವಿಧಾನ ಅದಿರಬೇಕು. ತರುವಾಯ ಕಲ್ಲು 
ಳನ್ನು ಇಡಿಯಾಗಿ ಹೆಬ್ಬಾವು ಹೇಗೆ ನುಂಗಬಲ್ಲದು? ಸಂದುಗಳಲ್ಲಿ ತಾಸುಗಟ್ಟೆ ಬಿದ್ದು ಕೊಂಡು ಆಹಾರ 
ನಮ್ಮ ದವಡೆಗೂ ಹಾವಿನ ದವಡೆಗೂ ವ್ಯತ್ಯಾಸವಿದೆ . ವನ್ನು ಜೀರ್ಣಿಸಿಕೊಳ್ಳುತ್ತದೆ. 
ನಾವು ಕೆಳ ದವಡೆಯನ್ನು ಎಷ್ಟು ಕೆಳಕ್ಕೆ ಚಲಿಸ - ಈ ರೀತಿ ತನ್ನ ಮೈಯ ಸುತ್ತಳತೆಗಿಂತಲೂ 
ಬಲ್ಲವು ? ೪೫° ಕೊನವಾಗುತ್ತಲೇ ಸ್ವಯಂ ಎಷ್ಟೋ ಪಟ್ಟು ದೊಡ್ಡವಿರುವ ಆಡು , ಕುರಿ, 
ಚಾಲಿತ ಬೀಗ ಬಿದ್ದು ಬಿಡುತ್ತದೆ, ಆದರೆ ಹಾವಿನ ಗಂಡು ಹಂದಿ ಮುಂತಾದ ಪ್ರಾಣಿಗಳನ್ನು ಅನಾ 
ಕೆಳದವಡೆ ಸರಿಯುತ್ತ , ಸರಿಯುತ್ತ ೧೮೦° ಯಾಸವಾಗಿ ನುಂಗುವ ಹೆಬ್ಬಾವುಗಳನ್ನು ಕಂಡವ 
ಕೋನದಷ್ಟು ಬಾಯ್ದೆರೆದು ನರಕದ ಹೆಬ್ಬಾಗಿ ರಿದ್ದಾರೆ. ಬೇಟೆ ಅಷ್ಟಾವಕ್ರವಾಗಿದ್ದರೆ ಹಾವಿಗೆ 
ಲನ್ನು ಅಗಲವಾಗಿ ತೆರೆದಿಡುತ್ತದೆ ! ಅಲ್ಲದೆ ತೊಂದರೆ, ಚಿಗರಿಯಂತೆ ನಿ ಳ ವಾ ಗಿ ದ್ದ ರೆ 
ನಮ್ಮದರಂತೆ ಅದರ ಕೆಳದವಡೆ ಒಂದೇ ಎಲುವಿ ನುಂಗಲು ಹಗುರ , ಹೆಬ್ಬಾವು ೮೦ ಪೌಂಡು 
ನಿಂದ ಮಾಡಿದ್ದಲ್ಲ. ಎರಡು ಎಲುವುಗಳು ರಬ್ಬ . ಭಾರದ ಚಿಗರೆಯನ್ನು ನುಂಗಿದ ದಾಖಲೆಗಳುಂಟು. 
ದಿನಂಥ ಅಸ್ತಿ ಬಂಧನದಿಂದ ದವಡೆಯ ಮುಂಭಾ- ಹಾವಿನ ಸುತ್ತ ಹೊಂದಿಕೊಂಡಿರುವಷ್ಟು 
ಗದಲ್ಲಿ ಹೊಂದಿಕೊಂಡಿರುತ್ತವೆ. ಆ ಎರಡೂ ದಂತಕಥೆಗಳು ಇನ್ನಾವ ಪ್ರಾಣಿಯ ಬಗೆಗೂ ಇರಲಿ 
ಎಲುಬುಗಳು ಎಡಬಲಕ್ಕೆ ಸರಿದು ಒಳ ಸೇರುವ ಕ್ಕಿಲ್ಲ. ಹೆಬ್ಬಾವು ತನ್ನ ಉಸಿರಿನಿಂದಲೇ ಬೇಟೆಯ 
ಬೇಟೆಗೆ ಅವಕಾಶ ಮಾಡಿಕೊಡುತ್ತವೆ. ತುದಿ ನ್ನು ಒಳಕ್ಕೆಳೆದುಕೊಳ್ಳುತ್ತದಂತೆ - ಹವೆಯನ್ನು 
ಎರಡಾಗಿ ಸೀಳಿದ ನಾಲಿಗೆ ಅಂಟಿನಂಥ ದ್ರವ ಹೀರುವ ಪಂಪಿನಂತೆ , ಒಂದು ಹೆಬ್ಬಾವು ಜೀವಂತ 
ಪದಾರ್ಥವನ್ನು ಹುಟ್ಟಿಸಿ ಬೇಟೆಯ ಹೊರಮೈ ಶಿಶುವನ್ನು ನುಂಗಿತ್ತಂತೆ. ಹಾವಿನ ದೇಹವನ್ನು 
ಯನ್ನು ಅಂಟಿಸಿ ಹಿಡಿಯಲು ನೆರವಾಗುತ್ತದೆ. ಸೀಳಿನೋಡಿದಾಗ ಶಿಶು ಇನ್ನೂ ಜೀವಂತವಿತ್ತಂತೆ . 

ದವಡೆಗಳಂತೆ ಹೆಬ್ಬಾವಿನ ಕುತ್ತಿಗೆ, ಅದರಾಚೆ ಇವು ಪೂರ್ತಿ ಸುಳ್ಳು ಎಂದು ಹೇಳಲಾಗದಿದ್ದರೂ 
ಗಿನ ದೇಹ ಕೂಡ ಹಿಗ್ಗಬಲ್ಲವು. ನಮ್ಮ ದೇಹ ಉ ಶೈಕ್ಷೆ ಕಲ್ಪನೆಗಳಿಂದ ಕೂಡಿದ ಕತೆಗಳು , ಅನೆ 
ದಲ್ಲಿ ಪಕ್ಕೆಲುವುಗಳು ಎದೆಮೂಳೆಗೆ ಪೂರ್ತಿ ತಗಲಿ ಹೆಬ್ಬಾವುಗಳ ಮಧ್ಯೆ ನಡೆದ ಘೋರ ಕಾಳಗದಲ್ಲಿ 
ಕೊಂಡಿವೆ. ಆದರೆ ಹಾವಿನ ಪಕ್ಕೆಲುವುಗಳ ಹೆಬ್ಬಾವು ಯಶಸ್ವಿಯಾಗಿ ಪಾರಾದ ಕತೆಯೊಂದನ್ನು 
ಒಳ ತುದಿಗಳು ಎದೆಮಳೆಗೆ ತಗಲಿಕೊಳ್ಳದೆ ಉತ್ತರ ಭಾರತದ ಒಂದು ಪತ್ರಿಕೆ ಕೆಲದಿನಗಳ 
ಬದಿಯ ಸ್ನಾಯುಗಳಲ್ಲಿ ನಟ್ಟಿರುತ್ತವೆ. ಇಂಥ ಹಿಂದೆ ಪ್ರಕಟಿಸಿತ್ತು . ನಳ ರಾಜ ತನ್ನ ಪತ್ನಿ 
ರಚನೆಯಿಂದ ಪಕ್ಕೆಲುವುಗಳು ಎಡಕ ದಮಯಂತಿಯನ್ನು ಏಕಾಕಿಯಾಗಿ ಅರಣ್ಯ ಮಧ್ಯ 
ಬಲಕ್ಕೂ ಚಲಿಸಿ ವಕ್ಷಸ್ಥಲದ ಅವಕಾಶವನ್ನು ದಲ್ಲಿ ಬಿಟ್ಟು ಹೋದಾಗ ಹೆಬ್ಬಾವೊಂದು ಅವಳನ್ನು 
ಹೆಚ್ಚಿಸುತ್ತವೆ. ಈ ಕಾರಣಗಳಿಂದ ಬೇಟೆ ಇಡಿ ಸುತ್ತಿಕೊಂಡಿತ್ತಂತೆ , ನಮ್ಮ ಪ್ರಾಚೀನ ಸಾಹಿತ್ಯ 
ಯಾಗಿ ಒಳ ಸಾಗುತ್ತದೆ ಹೆಬ್ಬಾವಿನ ನುಂಗುವ ದಲ್ಲಿ ಇಂಥ ಕತೆಗಳು ಅನೇಕ. 
ಕ್ರಿಯೆ ಹೂರಣ ಮುದ್ದೆಯನ್ನು ಒಳಸರಿಸುತ್ತ ಕಡುಚಳಿ ಹೆಬ್ಬಾವಿಗೆ, ಇತರ ಹಾವುಗಳಿಗೆ 
ಹೊರಹೊಚ್ಚುವ ಕಣಕದ ಪದರಿನ ಕ್ರಿಯೆಯನ್ನು ಬಾಧಕ, ಆಗ ಅದು ಭೂಮಿಯ ತೀರ ಒಳ ಕೈ 
ಹೋಲುತ್ತದೆ. ನುಂಗಿದ ಮೇಲೆ ಹೆಬ್ಬಾವು ಮಂದ ಬಿಲಗಳನ್ನು ತೋಡಿಕೊಂಡು ಶಿಶಿರ ನಿದ್ರೆಯನ್ನು 
ವಾಗುತ್ತದೆ. ಕಸಿವಿಸಿಯಿಂದ ತೇಕುತ್ತ ಹೇಗೋ ಕಳೆಯುತ್ತದೆ. ಗ್ರೀಷ್ಮೆ ಸರಿಯುತ್ತಲೇ ಹೆಬ್ಬಾವು 
ಸನಿಹದ ಮರವನ್ನು ಸಮೀಪಿಸಿ ಬೇಟೆಯನ್ನು ಹೊರಬಂದು ೧೦೦ಕ್ಕೆ ಮೇಲ್ಪಟ್ಟು ತತ್ತಿಗಳ 
ಸುತ್ತಿದಂತೆ ವರವನ್ನು ಬಳಸಿ ಬಿಗಿದುಕೊಳ್ಳು ೩ ಡುತ್ತದೆ. ಹೆಣ್ಣು ಹೆಬ್ಬಾವು ತತ್ತಿಗಳನ್ನು 


೨೯ 


ಬಕಾಸುರ ಹೆಬ್ಬಾವು 
ಸುತ್ತಿ , ಗೋಲಾಕಾರದಲ್ಲಿ ಕುಳಿತು ಕಾವು ಪೌಂಡು ತೂಕಕ್ಕೆ ಬೆಳೆಯಲು ಅದಕ್ಕೆ ಅರ್ಧ 
ಕೊಡುತ್ತದೆ. ೬೦ ದಿನಗಳ ನಂತರ ತತ್ತಿಗಳೆ ಶತವರಾನ ಬೇಕೆಂದು ಅಂದಾಜು ಇದೆ, 
ಡೆದು ಮರಿಗಳು ಹೊರಬರುತ್ತವೆ. ತಾಯಿ ಹಾವು ಎರಡನೇ ಮಹಾಯುದ್ದದಲ್ಲಿ ಬರ್ಮಾದ ದಟ್ಟ 
ಹಸಿದರೆ ಸ್ವಜಾತಿ ಭಕ್ಷಕವಾಗುತ್ತದೆ. ಮಾತೃ ಡವಿಗಳಲ್ಲಿ ಹಾದು ಹೋದ ಸೈನಿಕರಿಗೆ 
ವಾತ್ಸಲ್ಯಕ್ಕಿಂತಲೂ ಹೊಟ್ಟೆಯ ಹಸಿವು ಹಿರಿ ಹೆಬ್ಬಾವುಗಳ ಮಾಂಸವೇ ಜೀವನಾಧಾರವಾಗಿತ್ತಂತೆ. 
ದಲ್ಲವೇ ? 

ಅನೇಕ ಪಾಶ್ಚಾತ್ಯ ದೇಶಗಳಲ್ಲಿ, ಹೆಚ್ಚಾಗಿ ಅವೇ 
ಒಟ್ಟಿಗೆ ಸೆರೆಯಲ್ಲಿಟ್ಟ ಹೆಬ್ಬಾವುಗಳು ಒಂದ ರಿಕೆಯಲ್ಲಿ ಕಪ್ಪೆಯ ಹಿಂಗಾಲುಗಳ ಮಾಂಸದ 
ನೆ೦ದು ನುಂಗಿದ ಉದಾಹರಣೆಗಳೂ ಉಂಟು. ತುಂಡುಗಳಂತೆ ಹೆಬ್ಬಾವಿನ ಮಾಂಸದ ತುಂಡು 
ಹೆಬ್ಬಾವುಗಳ ಬಕಾಸುರ ವೃತ್ತಿಯಂತೆ ಉಪವಾಸ ಗಳ ನ ಕರಿದು ಹೋ ಟೆ ಲ್ಲು ಗ ಳಲ್ಲಿ 
ಶಕ್ತಿಯ ಅಗಾಧವೆ. ಒಂದು ವರ್ಷ ಉಪವಾಸ ಮಾರುತ್ತಾರೆ . ನಮ್ಮ ದೇಶದಲ್ಲಿ ನೆ ಫಾ ದ 
ಮಾಡಿದ ಹೆಬ್ಬಾವಿನ ದಾಖಲೆಗಳು ಧಾರಾಳವಾಗಿವೆ . ಗಿರಿಜನರು , ಮಧ್ಯಪ್ರದೇಶದ ಕಾಡು ಜನಾಂಗ 
- ಹೆಬ್ಬಾವಿನ ಆಯುಷ್ಯದ ಬಗ್ಗೆ ಖಚಿತವಾಗಿ ದವರು ಹೆಬ್ಬಾವನ್ನು ನಿತ್ಯದ ಆಹಾರವಾಗಿ ಬಳ 
ಹೇಳುವುದು ಕಷ್ಟ , ಪ್ರಯೋಗಶಾಲೆಗಳಲ್ಲಿ ಅದು ಸುತ್ತಿದ್ದಾರೆ. ಅದರ ಸಾರಿನ ರುಚಿ ಇನ್ನಿತರ 
೧೦ ವರ್ಷಕ್ಕಿಂತ ಹೆಚ್ಚು ಬದುಕುವುದು ವಿರಳ . ಮಾಂಸಾಹಾರಿಗಳಿಗೆ ಗೊತ್ತಾಗಿ ನಮ್ಮ ಹೊಟೆಲ್ಲು 
ಆದರೂ ನೈಸರ್ಗಿಕ ಸ್ಥಿತಿಯಲ್ಲಿ ಅದು ಇದಕ್ಕಿಂತ ಗಳ ಮೇನು' ದಲ್ಲಿ ಅದರ 'ಸೂಪ್ ಹೆಸರು 
ಅನೇಕ ಪಟ್ಟು ಹೆಚ್ಚು ಬದುಕುತ್ತಿರಬೇಕು. ಅದು ಸೇರಿ ಕೊಂಡಿದ್ದಾದರೆ ಭಾರತದ ಹೆಬ್ಬಾವಿನ ಇತಿ 
ಸಾವಕಾಶವಾಗಿ ಬೆಳೆಯುವ ಪ್ರಾಣಿ, ೨೦೦ ಶ್ರೀಯೇ ಆಯಿತೆಂದು ತಿಳಿಯಬೇಕು. 


ಒಮ್ಮೆ ಪ್ರಸಿದ್ಧ ಅರ್ಥಶಾಸ್ತ್ರಜ್ಞರೊಬ್ಬರು ಗಾಂಧೀಜಿಯನ್ನು ಬೆಟ್ಟಿ ಯಾ 
ದರು . ಗಾಂಧೀಜಿ ಮಲಗುವ ಸಮಯವದು. ಮಲಗುವ ಮುನ್ನ ಆಡಿನ 
ಹಾಲನ್ನು ಕುಡಿಯುವುದು ಅವರ ಅಭ್ಯಾಸ. ಗಾಂಧೀಜಿ ಹಾಲು ಕುಡಿಯುತ್ತಾ 
ಸಂಭಾಷಣೆಯಲ್ಲಿತೊಡಗಿದ್ದರು. ಮಾತಿನ ಮಧ್ಯೆ ಅರ್ಥಶಾಸ್ತ್ರಜ್ಞರು ಗಾಂಧೀ 
ಜಿಯ ಗಮನವನ್ನು ಹಾಲಿನ ಕಡೆಗೆ ಸೆಳೆದು - “ ಬಾಪೂಜಿ, ಮೇಕೆ ಹಾಲು 
ಮನುಷ್ಯನಿಗೆ ಅಷ್ಟು ಒಳ್ಳೆಯದಲ್ಲ . ಪಶುಗಳ ಹಾಲನ್ನು ಕುಡಿಯುವುದರಿಂದ 
ಮನುಷ್ಯತ್ವಲ್ಲಿ ಪಶುತ್ವ ಉಂಟಾಗುತ್ತದೆ ” ಎಂದರು . 

ಬಾಪೂಜಿ ಹಾಲಿನ ಬಟ್ಟಲನ್ನು ಕೆಳಗಿಟ್ಟು , ಹಾಸಿಗೆಯಲ್ಲಿ ಮೈ ಚೆಲ್ಲುತ್ತಾ 
ಹೇಳಿದರು - “ನಿಜ, ಮೇಕೆ ಹಾಲು ಕುಡಿದದ್ದರಿಂದ ನನಗೀಗ ಕೊಂಬುಗಳು 
ಬರುತ್ತಿವೆ. ತಕ್ಷಣ ನೀವಿಲ್ಲಿ೦ದ ಕ೦ಬಿ ಕೀಳದಿದ್ದರೆ ನಿಮ್ಮನ್ನು ಹಾಯು ಬಿಡು 
ತೇನೆ. ” 
ಪೆಚ್ಚಾದ ಅರ್ಥಶಾಸ್ತ್ರಜ್ಞ ಕಡಲೇ ಅಲ್ಲಿಂದ ಮಾಯವಾದ. 

ಸಂಗ ಹ … ಪಿ , ರಾಮಸ್ವಾಮಿ 


00 


ಕ್ಯಾನ್ಸರ್ ಒಂದೇ ಅಲ್ಲ, 
ಹಲವು ಜಾಡ್ಯಗಳಿಗೆ 
ಅದು ಕಾರಣವಾಗಬಲ್ಲದು 


ಧೂಮಪಾನ 

ನಿನಗೇನು 
ಮಾಡುತ್ತದೆ ? 


* ಹೆರಾಲ್ಡ್‌ ಆಫ್‌ ಹೆಲ್ ” ಆಧಾರದಿಂದ 


ಸಿಗರೇಟಿಗೂ ಪುಪ್ಪುಸ ಕ್ಯಾನ್ಸರಿಗೂ ಚಗೊಳುವಾಗ ಚಿಕ್ಕ ವಾಯುನಾಳಗಳ ಒಳ 
ಇರುವ ಸಂಬಂಧದ ಬಗ್ಗೆ ಬಹಳ ಭಿತ್ತಿಗಳು ಒಂದಕ್ಕೊಂದು ಹತ್ತಿಕೊಂಡು ಬಿಡು 
ಕೇಳುತ್ತೇವೆ. ಸಿಗರೇಟಿನಿಂದ 

ವವು. ಆಗ ಈ ಹತ್ತಿಕೊಂಡ ಸ್ಥಳದಾಚೆಗಿರುವ 
ಇತರ ಅಪಾಯಗಳಿಲ್ಲವೇ ? 

ಗಾಳಿ ಒಳ ಗೇ ಸಿಕ್ಕಿ ಕೊಂಡುಬಿಡುತ್ತದೆ. ಈ 
ಇವೆ . ಸಿಗರೇಟು ಸೇದುವುದರಿಂದ ಬರುವ ಅಶುದ್ದ ವಾಯು ಒಳಗೆ ಸಿಕ್ಕಿ ಬೀಳುವುದರಿಂದ 
ತೊಂದರೆಗಳಲ್ಲಿ ಎಂಫಿಸೀಮಾ ಅಥವಾ ವಾಯು ಮನುಷ್ಯ ಏದತೊಡಗುತ್ತಾನೆ. ಈ ಬದಲಾವಣೆಗೆ 
ಬಂಧನ ಮುಖ್ಯವಾದದು , ಬಹಳ ಸಿಗರೇಟು ಸಿಗರೇಟಿನ ಹೊಗೆ ಕಾರಣವಾಗುತ್ತದೆ. ಎಂಫಿ 
ಸೇದುವವರಲ್ಲಿ ಶೇಕಡಾ ೧೦ ಜನರಿಗೆ ಕ್ಯಾನ್ಸರ್‌ 

ಸೇವಾ ವಿಕೋಪಾವಸ್ತೆಯನ್ನು ತಲುಪಿದವರು 
ಅದರೆ ಹೆಚ್ಚು ಕಡಿಮೆ ಸೇಕಡಾ ೧೦೦ ಜನ ವಾಯು 

ವೇಣಬತ್ತಿಯನ್ನು ಊದಿ ನಂದಿಸಲಾರದಷ್ಟು 
ಬಂಧನದಿಂದ ಪೀಡಿತರಾಗುತ್ತಾರೆ. 

ಅವರ ನಿಃಶ್ವಾಸಶಕ್ತಿ ಕುಂಠಿತವಾಗಿರುತ್ತದೆ. 


ಎಂಫಿಸೀಮಾ ಎಂದರೇನು ? 

ಸಿಗರೇಟು ಸೇದುವವರಿಗೆಲ್ಲ 
ಎಂಫಿಸೀಮಾ ಎಂದರೆ ಪುಪುಸಗಳಿಂದ ಗಾಳಿ ಎಂಫಿಸೀಮಾ ಆಗುತ್ತದೆಯೆ ? 
ಯನ್ನು ಹೊರತಳ್ಳುವುದಕ್ಕೆ ಆತಂಕವಾಗುವುದು. ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಆಗುತ್ತದೆ. 
ಪುಪ್ಪುಸದೊಳಗಿನ ಸೂಕ್ಷ ವಾಯುನಳಿಕೆಗಳು ಹೆಚ್ಚು ಸಿಗರೇಟುಗಳನ್ನು ಹೆಚ್ಚು ಕಾಲ ಸೇದಿ 
ರಾಸಾಯನಿಕ ಪ್ರಕೋಪದಿಂದ ಊದಿಕೊಂಡು ದಷ್ಟೂ ಎಂಫಿಸೀವಾದ ತೀವ್ರತೆ ಹೆಚ್ಚು . ಮೊದಲು 
ಅವುಗಳ ಒಳಗಿನ ನಾಳಗಳು ಇಕ್ಕಟ್ಟಾಗುತ್ತ ರಾಸಾಯನಿಕ ಬ್ರಾಂಕೈಟಿಸ್ - ಅಂದರೆ ವಾಯು 
ಹೋಗುತ್ತವೆ. ನಾಳಗಳು ತಮ್ಮ ಸ್ಥಿತಿಸ್ಥಾಪಕತೆ ನಲಿಕೆಗಳ ಊತ ಆ ಮೇಲೆ ಪುಪ್ಪುಸಕ್ಕೆ ಶಾಶ್ವತ 
ಯನ್ನು ಕಳೆದುಕೊಳ್ಳುತ್ತವೆ. ಹೀಗಾದಾಗ ವಾದ ಧಕ್ಕೆ , ಒಳಗೆ ಸಿಕ್ಕಿ ಕೊಂಡ ಗಾಳಿಯನ್ನು 
ಗಾಳಿಯನ್ನು ಪ್ರಯತ್ನದಿಂದ ಪುಪ್ಪುಸಗಳಲ್ಲಿ ಹೊರತಳ್ಳುವ ಯತ್ನದಲ್ಲಿ ವಾಯುನಾಳಗಳು 
ತುಂಬಿಕೊಳ್ಳುವುದು ಅಷ್ಟು ಕಷ್ಟವಾಗುವುದಿಲ್ಲ. ಉಬ್ಬಿ ಚೆಂಡಿನಂತಾಗುವವು. ಕೆಲವೊಮ್ಮೆ ಅವು 
ಆದರೆ ಅದನ್ನು ಹೊರತಳ್ಳಲು ಪುಪ್ಪುಸ ಸಂಕೋ ಒಡೆದುಹೋಗಲೂಬಹುದು. ಸಿಗರೇಟನ್ನು ತ್ಯಜಿ 


ಧೂಮಪಾನ ನಿನಗೇನು ಮಾಡುತ್ತದೆ ? 


ಸಿದರೆ ಈ ಧಕ್ಕೆ ಕೆಲ ಮಟ್ಟಿಗೆ ಕಾಲಾಂತರದಲ್ಲಿ ಮೂವತ್ತರ ನಂತರ ಧೂಮಪಾನ ಪ್ರಾರಂಭಿಸಿದರೆ 
ತಂತಾನೇ ದುರಸ್ತಿಯಾಗಿ ಉಸಿರಾಡಿಸುವುದು ಅರುವತ್ತರ ನಂತರ ಇದರ ಪರಿಣಾಮಗಳು ವ್ಯಕ್ತ 
ಸುಲಭವಾಗಬಲ್ಲದು . 

ವಾಗುವವು. 

ಎಂಫಿಸೀಮಾದಿಂದ ರಕ್ತ ಸಂಚಾರದ 
ಸಿಗರೇಟು ಸೇದುವವರಿಗೆ ಮಾತ್ರ 

ಮೇಲೆಏನು ಪರಿಣಾಮವಾಗುತ್ತದೆ ? 
ಎಂಫಿಸೀಮಾ ಆಗುತ್ತದೆಯೇ ? 

ಶರೀರದ ರಕ್ತವೆಲ್ಲ ಪುಪ್ಪುಸಗಳ ಮೂಲಕ 
ಹಾಗೇನಿಲ್ಲ. ಆದರೆ ಎಂಫಿಸೀಮಾರೋಗಿಗಳಲ್ಲಿ 
ಸೇಕಡಾ ೯೯ ಜನ ಬೀಡಿ ಸಿಗರೇಟು ಭಕ್ತರಾಗಿ 

ಹಾಯು ಪ್ರಾಣವಾಯುವನ್ನು ಹೀರಿಕೊಂಡು 

ಸಂಚರಿಸಬೇಕು. ಪುಪ್ಪುಸವು ತಂಬಾಕಿನ ಹೊಗೆ 
ದ್ದಾರೆ. ಬಹುಕಾಲ ಹೊಗೆಯಲ್ಲಿ ಉಸಿರಾಡಿ 

ಯಿಂದ ಉರಿಯು ಹತ್ತಿ ಒರಟಾಗಿ ಅದರಲ್ಲಿ ಶುದ್ಧ 
ಸುವ ಉದ್ಯೋಗ ಮಾಡುವ ಇತರರೂ ಈ ವಿಕಾ 

ವಾಯುವಿನ ಪ್ರವೇಶ ಮತ್ತು ಅಶುದ್ದ ವಾಯು 
ರಕ್ಕೆ ತುತ್ತಾಗಬಹುದು . 

ವಿನ ನಿರ್ಗಮ್ರನ ಸರಿಯಾಗಿ ಆಗದೇ ಹೋದರೆ 
ಎಂಫಿಸೀಮಾದಿಂದ ಆಗುವ ಕಷ್ಟವೇನು ? ಪ್ರಾಣವಾಯುವನ್ನು ರಕ್ತವುಹೀರಿಕೊಳ್ಳುವುದಕ್ಕೆ 

ಮೊದಲನೆಯದಾಗಿ ಶುದ್ಧ ಪ್ರಾಣವಾಯುವನ್ನು ಅಡ್ಡಿಯಾಗುವುದು . ಆದ್ದರಿಂದ ಆದಷ್ಟು ಹೆಚ್ಚು 
ರಕ್ತಕ್ಕೆ ತಲುಪಿಸುವ ಪುಪ್ಪುಸದ ಪ್ರದೇಶ ಕಡಿಮೆ ರಕ್ತವು ಪುಪ್ಪುಸದ ಇನ್ನೂ ಚೆನ್ನಾಗಿರುವ ಭಾಗ 
ಯಾಗುವುದು . ಈ ವಿಕಾರ ಹಾಗೆ ಬೆಳೆದ ಮನುಷ್ಯನ ಗಳಲ್ಲಿ ಹಾಯು ಹೋಗುವಂತೆ ಹೃದಯವು 
ಕಾರಕ್ಷಮತೆ ಕುಂದುತ್ತದೆ. ಅಕಾಲ, ಅವಯಸ್ಸಿ ಹೆಚ್ಚು ರಭಸದಿಂದ ರಕ್ತವನ್ನು ಒತ್ತಬೇಕಾಗು 
ನಲ್ಲೇ ಅವನು ತನ್ನ ಚಟುವಟಿಕೆಗಳನ್ನು ಕಡಿಮೆ ವುದು . ಆದರೆ ಪುಪ್ಪುಸದ ವಾಯುನಾಳಗಳು 
ಮಾಡಬೇಕಾಗುವುದು . ಇದರಿಂದ ಮಾನಸಿಕ ಹೊಗೆಯ ದೆಸೆಯಿಂದ ಒರಟಾಗಿ ಹೋಗಿ ತಮ್ಮ 
ತಾಪವೂ ಹೆಚ್ಚುತ್ತದೆ. 

ಸ್ಥಿತಿಸ್ಥಾಪಕತೆಗೆ ಎರವಾಗಿರುವುದರಿಂದ ರಕ್ತವು 

ಅವುಗಳ ಮೂಲಕ ಸಲೀಸಾಗಿ ಹರಿಯುವುದಿಲ್ಲ, 
ಇದಕ್ಕೆ ಚಿಕಿತ್ಸೆ ಇಲ್ಲವೆ ? 

ಹಾಗೆ ಹರಿಯುವಂತೆ ಮಾಡಲು ಹೃದಯವು 
ಇದೆ . ಮೊದಲು ಹೊಗೆಬತ್ತಿಯ ಸೇವನೆ ಇನ್ನಷ್ಟು ಬಲವಾಗಿ ತನ್ನ ಪಂಪಿಂಗ್ ಕೆಲಸ 
ಯನ್ನು ನಿಲ್ಲಿಸಬೇಕು. ಆ ಮೇಲೆ ಶ್ವಾಸೋ - ಮಾಡಬೇಕಾಗುತ್ತದೆ. ಹೀಗಾಗಿ ಹೃದಯದ 
ಜ್ಞಾ ಸದ ವ್ಯಾಯಾಮ ಮೂಲಕ ತಕ್ಕ ಮಟ್ಟಿಗೆ ಮೇಲೆ ವಿಪರೀತವಾಗಿ ಕಾರಭಾರ ಬೀಳುವುದು . 
ಪರಿಸ್ಥಿತಿಯನ್ನು ಸುಧಾರಿಸಲು ಸಾಧ್ಯವುಂಟು. 
ವಾಯುನಾಳಗಳನ್ನು ಪ್ರಸರಣಗೊಳಿಸುವ ಕೆಲ 

- ರಕ್ತ ಸಂಚಾರಕ್ಕೆ ಏನೂ ತೊಂದರೆ ಇಲ್ಲವೆ? 
ಔಷಧಿಗಳ ಇವೆ. 

ಇದೆ. ತಂಬಾಕಿನಲ್ಲಿರುವ ನಿಕೋಟಿನ್ ವಿಷವು 

ಧೂಮಪಾನ ಮಾಡುವಾಗ ಪುಪ್ಪುಸದಲ್ಲಿ ಹೊಕ್ಕು 
ಯಾವ ವಯಸ್ಸಿನಲ್ಲಿ ಈ ವಿಕಾರ 

ಅಲ್ಲಿಂದ ರಕ್ತದೊಡನೆ ಬೆರೆತು ಶರೀರವೆಲ್ಲವನ್ನು 
ತಲೆದೋರುತ್ತದೆ ? 

ವ್ಯಾಪಿಸುತ್ತದೆ. ಇದರಿಂದ ಮುಖ್ಯವಾಗಿ ಚಿಕ್ಕ 
- ಪುಣ್ಯಕ್ಕೆ ಇದು ಸಾವಕಾಶವಾಗಿ ಬೆಳೆಯುವ ಪುಟ್ಟ ರಕ್ತನಾಳಗಳು ಒರಟಾಗಿ ಅವುಗಳ ಮೂಲಕ 
ವಿಕಾರವಾಗಿದೆ . ಬಹಳ ಚಿಕ್ಕ ವಯಸ್ಸಿನಲ್ಲಿ ರಕ್ತ ಹಾಯುವುದು ಕಷ್ಟವಾಗುತ್ತದೆ. ರಕ್ತ 
ಇಪ್ಪತ್ತಕ್ಕಿಂತಲೂ ಮೊದಲು, ಧೂಮಪಾನ ಹಾಯುವಂತೆ ಮಾಡಲು ಹೃದಯ ಹೆಚ್ಚು ಬಲ 
ಪ್ರಾರಂಭಿಸಿದ್ದಾದರೆ ಮಾತ್ರ ಐವತ್ತನೇ ವಯಸ್ಸಿಗೆ ವಾಗಿ ಒತ್ತಬೇಕಾಗುತ್ತದೆ, ಇದರಿಂದ ಹೃದ 
ಮೊದಲೇ ಎಂಫಿಸೀಮಾ ಪ್ರಾರಂಭವಾಗಬಹುದು . ಯದ ಶ್ರಮ ಹೆಚ್ಚಿ ಅದು ಆಯಾಸಗೊಳ್ಳುತ್ತದೆ. 


೩೨ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಹೊಗೆಬತ್ತಿ ಸೇದುವುದರಿಂದ ಕಣ್ಣಿಗೂ ಕ್ಯಾನ್ಸರ್ ಸಂಭವ ಹೆಚ್ಚು ಕಡಿಮೆ ಆಗುತ್ತದೆ. 
ತೊಂದರೆಯುಂಟಿನ್ನುತ್ತಾರೆ ನಿಜವೆ ? ಸಾಮಾನ್ಯವಾಗಿ ಹೇಳುವುದಾದರೆ ದಿನಕ್ಕೊಂದು 

ಇದೂ ತಕ್ಕಮಟ್ಟಿಗೆ ನಿಜ , ಒಂದು ಸಿಗರೇಟು ಪ್ಯಾಕಿನಂತೆ ೫೦ ವರ್ಷ ಸೇದಿದರೆ ಕ್ಯಾನ್ಸರ್ 
ಸೇದಿದರೂ ಅದರಲ್ಲಿರುವ ಕಾಬರ್ನ್ ವೆನಾ 

ಸಹಜವಾಗಿ ಬರಬಹುದು ಎಂದು ಅಂಕೆಸಂಖ್ಯೆ 
ಕೈ ಡ್ ವಿಷವು ಕಣ್ಣಿನ ( Retina ) ರಕ್ತನಾಳ 

ಗಳು ತೋರಿಸುತ್ತವೆ. ದಿನಕ್ಕೆರಡು ಪ್ಯಾಕ್ ಸೇದಿ 
ಗಳನ್ನು ಕುಗ್ಗಿಸುತ್ತದೆಂದು ಸಿದ್ದವಾಗಿದೆ . ಇದ ದರೆ ೨೫ ವರ್ಷಗಳಲ್ಲಿ, ಮೂರು ಪ್ಯಾಕ್ ಧ್ವಂಸ 
ರಿಂದ ಕಣ್ಣಿಗೆ ಸರಬರಾಜಾಗುವ ರಕ್ತದ ಪರಿಮಾ 

ಮಾಡಿದರೆ ೧೬ ವರ್ಷಗಳಲ್ಲಿ ಕ್ಯಾನ್ಸರಿಗೆ ಕಾರಣ: 
ಣವೂ ತಗ್ಗುತ್ತದೆ. ಇದರಿಂದ ದೃಷ್ಟಿ ಶಕ್ತಿ ಕುಂದು 

ವಾಗಬಹುದು. 
ವುದು ಸಹಜ . ಹೀಗಾಗಿ ಸಿಗರೇಟು ಸೇದುವವರು 

ಹಾಗಾದರೆ ಧೂಮಪಾನದ 
ಡ್ರೆ ವರಾಗುವುದು ಗಂಡಾಂತರದ್ದಾದೀತು. 

ಅಪಾಯಗಳನ್ನು ಸಾರಾಂಶ 
ಈಗ ತಂಬಾಕಿಲ್ಲದೆ ಬೇರೆ ವನಸ್ಪತಿ 

ರೂಪವಾಗಿ ಹೇಗೆ ಹೇಳಬಹುದು ? 
ನಾರುಗಳಿಂದ ಬೀಡಿ, ಸಿಗರೇಟು 

ಮೊದಲನೆಯದಾಗಿ ಕ್ಯಾನ್ಸರಿನ ಸಂಭವ.. 
ಮಾಡುತ್ತಿದ್ದಾರಂತಲ್ಲ , ಅವುಗಳು 

ಇದಕ್ಕೆ ಇಡೀ ಜಗತ್ತಿನಲ್ಲಿ ಸಾಕಷ್ಟು ಪ್ರಸಿದ್ದಿ 
ನಿರುಪದ್ರವಿಯಾಗಿವೆಯೆ ? 

ಸಿಕ್ಕಿದೆ. ಆದರೆ ಧೂಮಪಾನ ವ್ಯಸನಿಗಳ ದೃಷ್ಟಿ 
ಹೊಗೆಯನ್ನು ಪುಪ್ಪುಸಕ್ಕೆ ಕಳಿಸುವ ಯಾವ 

ಯಿಂದ ಕ್ಯಾನ್ಸರ್‌ ಪ್ರಾರಂಭವಾಗಿ ಬಹಳ ಕಾಲ 
ಬೀಡಿ - ಸಿಗರೇಟುಗಳ ಅಪಾಯದಿಂದ ಮುಕ್ತ 

ರೋಗಿಬದುಕುವುದು ಅಪರೂಪವಾದ್ದರಿಂದ ಅವನ 

ಕಷ್ಟಗಳು ಬೇಗ ಸಮಾಪ್ತವಾಗುವವು. ಎಂಫಿ 
ವಾಗಿಲ್ಲ, ಯಾವ ಸೇಂದ್ರಿಯ ಪದಾರ್ಥ ಉರಿ 
ಯುವಾಗಲೂ ಹೈಡೋ ಕಾರ್ಬನ್ ಉತ್ಪತಿಯಾ 

ಸೀವಾ ಹಾಗಲ್ಲ. ಹೊಗೆಯಿಂದ ಪುಪ್ಪುಸಗಳಲ್ಲಿ 

ದಾಹವುಂಟಾಗಿ ರಾಸಾಯನಿಕ ಬ್ರಾಂಕೈಟಿಸ್ 
ಗುತ್ತದೆ. ಅದು ಮಾನವ ಜೀವಕೋಶಗಳಿಗೆ 

ಆಗುತ್ತದೆ. ಅನಂತರ ಪುಪ್ಪುಸಗಳ ಸೂಕ್ಷ 
ದಾಹಕರ ವಾಗುತ್ತದೆ. 

ವಾಯುನಲಿಕೆ ಮತ್ತು ವಾಯುಚೀಲಗಳನ್ನು 
ಕ್ಯಾನ್ಸರ್ ವಿಚಾರವೇನು ? 

ಉಬ್ಬಿಸಿ ಒರಟುಗಟ್ಟಿಸುವುದರಿಂದ ಒಳ ತೆಗೆದು 
ಬಹಳವಾಗಿ ಸಿಗರೇಟು ಸೇದುವವರಲ್ಲಿ ಶೇಕಡಾ ಕೆಂಡ ಗಾಳಿಯನ್ನು ಹೊರಬಿಡಲಾರದೆ ರೋಗಿ 
೧೦ ಜನ ಕ್ಯಾನ್ಸರಿಗೆ ಗುರಿಯಾಗುವುದು ಕಂಡು ಬಹಳ ಪೇಚಾಡುತ್ತಾನೆ. ಮೂರನೆಯದಾಗಿ, 
ಬಂದಿದೆ. ಹೆಚ್ಚು ಸೇದಿದಷ್ಟು ಕ್ಯಾನ್ಸರ್ ಸಂಭ ಕಾರ್ಬನ್ ಮೊನಾಕ್ಕೆ ಡದಿಂದ ದೃಷ್ಟಿ ಮಾಂದ್ಯಕ್ಕೆ 
ವವೂ ಹೆಚ್ಚಾಗುತ್ತದೆ. ಆದರೆ ಧೂಮಪಾನ ಆಮಂತ್ರಣವಾಗುತ್ತದೆ. ನಾಲ್ಕನೆಯದೆಂದರೆ , 
ಪ್ರಾರಂಭಿಸಿ ಎಷ್ಟು ಕಾಲದಲ್ಲಿ ಕ್ಯಾನ್ಸರ್‌ ಆರಂಭ ನಿಕೋಟಿನ್ ನಂಜಿನಿಂದ ಶರೀರದ ಸೂಕ್ಷ ರಕ್ತ 
ವಾದೀತೆಂದು ಹೇಳುವುದು ಸುಲಭವಲ್ಲ. ಹೊಗೆ ನಾಳಗಳಿಗೆ ಧಕ್ಕೆಯಾಗುತ್ತದೆ. ಇದೆಲ್ಲದರಿಂದ ಎದೆ 
ಯನ್ನು ಒಬ್ಬನು ನುಂಗುತ್ತಾನೆಯೇ , ನುಂಗಿ ಗುಂಡಿಗೆಗೆ ಕೆಲಸ ವಿಪರೀತ ಹೆಚ್ಚಿ ಅದು ದುರ್ಬಲ 
ದರೆ ಎಷ್ಟು ಕಾಲ ಪುಪ್ಪುಸದಲ್ಲಿ ಇಟ್ಟು ಕೊಳ್ಳು ವಾಗುವ ಭಯ ಹೆಚ್ಚುತ್ತದೆ. ಅಂತೂ ಇಡೀ ಶರೀರ 
ತಾನೆ, ಎಷ್ಟು ಹೊಗೆಬತ್ತಿಗಳನ್ನು ಪ್ರತಿ ದಿನ ಪ್ರಕ್ರಿಯೆಗಳನ್ನೇ ಧೂಮಪಾನವು ಉತ್ಪಾತ 
ಸೇವಿಸುತ್ತಾನೆ – ಇವೆಲ್ಲವುಗಳನ್ನು ಅವಲಂಬಿಸಿ ಕೊಳಪಡಿಸುತ್ತದೆ. 


ಭಾರತವನ್ನೊಳಗೊಂಡು 
ಅನೇಕ ದೇಶಗಳನ್ನು ಕಾಡುವ ಸಮಸ್ಯೆ 


ಬುದ್ದಿವಂತರ ಪಲಾಯನ 


ರತದಂಥ ಅನೇಕ ಹಿಂದುಳಿದ ದೇಶಗಳಿಗೆ ಗಳು ಡಾಕರರ ಕೊರತೆಯಿಂದ ಬಳಲುತ್ತಲೇ 
ಆರ್ಥಿಕ ಸಹಾಯ ಕೊಡುವುದರಲ್ಲಿ ಎತ್ತಿದ ಕೈ ಇವೆ . 
ಎನಿಸಿದ ಅಮೇರಿಕದ ಸಂಯುಕ್ತ ಸಂಸ್ಥಾನ ಅಮೇರಿಕದ ಉದ್ಯಮಗಳಲ್ಲಿ ಎಂಜಿನಿಯರು 
ರಾಷ್ಟ್ರ ಇಂದು ಅನೇಕ ಪರರಾಷ್ಟ್ರಗಳಿಂದ ಪಡೆಯಲು ಗಳು , ವಿಜ್ಞಾನಿಗಳು , ತಾಂತ್ರಿಕರು ಎಂದು 
ತಿರುವ ಒಂದು ಸಹಾಯಲಾಭ ಅತ್ಯಮೂಲ್ಯ ಸುಮಾರು ಐದು ಸಾವಿರ ಜನ ಪ್ರತಿವರ್ಷ ವಿದೇಶ 
ವಾದದ್ದು . 'ಬೇನ್ ಡೇನ್ ” - ಅಂದರೆ ಗಳಿಂದ ತೆಗೆದುಕೊಳ್ಳಲ್ಪಡುತ್ತಿದ್ದಾರೆ. 
' ಬುದ್ದಿವಂತರ ಪಲಾಯನ” – ಎಂದು ಕರೆಯು ಅಮೆರಿಕದ ವಿಶ್ವವಿದ್ಯಾಲಯಗಳಲ್ಲ ಅಷ್ಟೆ . 
ಲ್ಪಡುವ ಈ ಸಂಗತಿಯು ವಿಶೇಷವಾಗಿ ಅವರಿ, ೧೯೬೬ರ ಕೊನೆಯಲ್ಲಿ ಅಮೇರಿಕದ ವಿಶ್ವವಿದ್ಯಾಲ 
ಕಕ್ಕೆ ಲಾಭಕರವಾಗಿದೆ . ಭಾರತವನೊಳಗೊಂಡು ಯುಗಳು ಹಾಗು ಕಾಲೇಜುಗಳಲ್ಲಿ ಒಟ್ಟು ೧೧೪೦ 
ಹಲವು ದೇಶಗಳ ವಿಚಾರವಂತರನ್ನು ಇದು ವಿಚಾರ ಜನ ಭಾರತೀಯ ಪ್ರಾಧ್ಯಾಪಕರುಗಳಿದ್ದರು. ಇವ 
ಕೀಡುಮಾಡಿದೆ . 

ರೆಲ್ಲ ಭಾರತದ ಬುದ್ದಿಶಾಲಿಗಳಲ್ಲಿ ಶ್ರೇಷ್ಠರೆಂದು 
* ಅಮೇರಿಕಕ್ಕೆ ಪ್ರತಿವರ್ಷ ಪರದೇಶಗಳಿಂದ ಹೇಳಬೇಕಾಗಿಲ್ಲ. 
ಬರುತ್ತಿರುವ ಬುದ್ದಿ ಶಲ್ಯಕ್ಕೆ ಬೆಲೆ ಕಟ್ಟಿದರೆ ೧೯೬೬ ರಲ್ಲಿ ಅಮೇರಿಕಕ್ಕೆ ಹೊರದೇಶಗಳಿಂದ 
ಅದು ಸುಮಾರು ೨, ೮೦೦ಕೋಟಿ ರೂಪಾಯಿ ೫ , ೪೭೯ ಜನ ಪದವೀಧರ ಎಂಜಿನಿಯರುಗಳು 
ಗಳಷ್ಟಾಗಬಹುದೆಂದು ಅಂದಾಜು . ಇವರಲ್ಲಿ ಮತ್ತು ವಿಜ್ಞಾನಿಗಳು, ೫, ೧೬೪ ಜನ ಉಪಾಧ್ಯಾ 
ವಿದೇಶಗಳ ವಿಶ್ವವಿದ್ಯಾಲಯಗಳಲ್ಲಿ ತರಬೇತಿ ಪಡೆ ಯರುಗಳು ಪ್ರಾಧ್ಯಾಪಕರುಗಳು ೧, ೬೨೭ ಜನ 
' ದಂಥ ಡಾಕ್ಟರುಗಳು, ಇಂಜಿನಿಯರುಗಳು , ಅಕೌಂಟಂಟರುಗಳು ೪ , ೨೪೭ ಜನ ದಾದಿಯರು 
ವಿಜ್ಞಾನಿಗಳು, ತಾಂತ್ರಿಕರು , ಮಾನೇಜರುಗಳು - ೨,೫೫೨ ಜನ ತಾಂತ್ರಿಕರು ಮತ್ತು ಸಾವಿರಾರು 
ಹೀಗೆ ಬಗೆಬಗೆಯವರಿದ್ದಾರೆ. 

ಜನ ಇತರ ಮೇಲ್ಮಟ್ಟದ ತರಬೇತಿ ಪಡೆದವರು 
ಅಮೇರಿಕದ ಆಸ್ಪತ್ರೆಗಳನ್ನೇ ನೋಡಿ. ಅಲ್ಲಿ | ಬಂದರು. ಇವರೆಲ್ಲ ಸ್ಥಿರವಾಗಿ ಅಮೇರಿಕಕ್ಕೆ 
ಅನೇಕ ವಿದೇಶಿ ಡಾಕ್ಟ್ರುಗಳಿದ್ದಾರೆ. ಅಲ್ಲಿನ ವಲಸೆಬಂದವರು ಕೇವಲ ಕೆಲಸಮಯದ ಕೆಲಸ 
ಆಸ್ಪತ್ರೆಗಳಲ್ಲಿನ ರೆಸಿಡೆಂಟ್ ಡಾಕ್ಟರುಗಳಲ್ಲಿ ಶೇ - ಕ್ಕಾಗಿಯೂ ಅಲ್ಲ, ಸಂದರ್ಶನಕ್ಕಾಗಿ ಅಲ್ಲ , 
ಕಡಾ ೨೫ ಕ್ಕಿಂತಲೂ ಹೆಚ್ಚಿನವರು ಹೊರಗಿನ ಭಾರತ - ಪಾಕಿಸ್ತಾನ , ಮುಂತಾದ ಹಿಂದುಳಿದ 
ದೇಶಗಳಲ್ಲಿ ತರಬೇತಿ ಪಡೆದವರೇ , ಅಮೇರಿಕದಲ್ಲಿ ದೇಶಗಳಿಂದ ಬುದ್ದಿವಂತರು ಇಂಗ್ಲೆಂಡಿಗೂ 
ವಾಸಿಸುತ್ತಿರುವ ಭಾರತೀಯ ಡಾಕ್ಟರರ ಸಂಖ್ಯೆ ಪಲಾಯನ ಮಾಡುತ್ತಾರೆ. ಆದರೂ ಬ್ರಿಟನ್ನಿ ಗೆ 
ಸಾವಿರಕ್ಕೂ ಹೆಚ್ಚು . ಇತ್ತ ಭಾರತದ ಗ್ರಾಮ ಆಗುವಷ್ಟು ಬುದ್ದಿವಂತರ ನಷ್ಟ ಬೇರೆ ಯಾವ 
I36 - 5 . 


ಸರಿ, ಡಿಸೆಂಬರ್ ೧೯೬೭ 


ದೇಶಕ್ಕೂ ಆಗುವುದಿಲ್ಲ. ಅಲ್ಲಿಂದ ಪ್ರತಿ ವರ್ಷ ಸಂಖ್ಯೆ ಬಹಳ ದೊಡ್ಡದು. ೧೯೫೬ ಮತ್ತು 
ಕನಿಷ್ಠ ಪಕ್ಷ ೧, ೦೦೦ ಜನ ಇಂಜಿನಿಯರರು ೧೯೬೭ರ ಮಧ್ಯೆ ಏಶಿಯಾದ ಒಟ್ಟು ೪, ೦೦೦ 
ಮತ್ತು ವಿಜ್ಞಾನಿಗಳು ಅಮೇರಿಕಕ್ಕೆ ಹೋಗುತ್ತಿ ವಿಜ್ಞಾನಿಗಳು ಮತ್ತು ಇಂಜಿನಿಯರುಗಳು ಅವೇ 
ದ್ದಾರೆ. ಇತ್ತೀಚೆಗಿನ ಐದು ವರ್ಷಗಳ ಅವಧಿ ರಿಕದಲ್ಲಿ ಸ್ಥಿರವಾಗಿ ನೆಲೆಯೂರಿದರು. ಇವರಲ್ಲಿ 
ಯಲ್ಲಿ ಪಿಎಚ್ ಡಿ ಪದವಿಯನ್ನು ಪಡೆದ ಬ್ರಿಟಿಶ್ ಜಪಾನೀಯರಿದ್ದಾರೆ, ಫಿಲಿಪಿನೊಗಳಿದ್ದಾರೆ, 
ಭೌತಶಾಸ್ತ್ರಜ್ಞರಲ್ಲಿ ಶೇಕಡಾ ೪೦ ರಷ್ಟು ಜನ ನ್ಯಾಶನಲಿಸ್ಟ್ ಚೀನಾದವರಿದ್ದಾರೆ, ದಕ್ಷಿಣಕೋರಿ 
ವಿದೇಶಗಳಲ್ಲಿ ಕೆಲಸಮಾಡುತ್ತಿದ್ದಾರೆ, ಹೆಚ್ಚಿನವರು ಯಾದವರಿದ್ದಾರೆ. ಭಾರತೀಯರಂತೂ ಇದ್ದೇ 
ಅಮೇರಿಕದಲ್ಲಿ , ಒಂದು ಅಧಿಕೃತ ಅಂದಾಜಿನಂತೆ ಇದ್ದಾರೆ. 
ಇಂಥ ಪ್ರತಿ ಪಿ ಎಚ್ . ಡಿಯನ್ನು ತಯಾರು ಭಾರತದಿಂದ ಬುದ್ಧಿವಂತರು ಅಮೇರಿಕಾಕ್ಕೆ 
ಮಾಡಲು ಬ್ರಿಟನ್ ಸುಮಾರು ೫೦, ೦೦೦ ಡಾಲರು ಮಾತ್ರವಲ್ಲದೆ ಇಂಗ್ಲೆಂಡ್ , ಕೆನಡಾಗಳಂಥ ಪ್ರಗತಿ 
ಗಳನ್ನು ಖರ್ಚು ಮಾಡಬೇಕಾಗುತ್ತದೆ. ಪರ ರಾಷ್ಟ್ರಗಳಿಗೂ ಪಲಾಯನ ಮಾಡುತ್ತಿರುವ 

ಪಶ್ಚಿಮ ಜರ್ಮನಿಯ ಬುದ್ದಿವಂತರ ಪಲಾ- ಸಮಸ್ಯೆ ಭಾರತ ಸರಕಾರದ ಗಮನವನ್ನು ಸೆಳೆ 
ಯನದಲ್ಲಿ ಬ್ರಿಟನ್ನಿ ಗಿಂತ ಹೆಚ್ಚು ಹಿಂದಿಲ್ಲ. ಜರನಿ ದಿದೆ , ಬುದ್ದಿವಂತರ ಪಲಾಯನದ ನಿರ್ದಿಷ್ಟ 
ಯಿಂದ ಪ್ರತಿವರ್ಷ ವಿದೇಶಗಳಿಗೆ ತೆರಳುವ ಸು - ಸಂಖ್ಯೆ ಎಷ್ಟೆಂದು ತಿಳಿದಿಲ್ಲವಾದರೂ ಅದು ಬಹು 
ಮಾರು ೫೦೦ ಜನ ವಿಜ್ಞಾನಿಗಳು ಮತ್ತು ತಾಂತ್ರಿ ದೊಡ್ಡದು ಎಂಬುದು ನಿಸ್ಸಂದೇಹ, 
ಕರಲ್ಲಿ ಹೆಚ್ಚಿನವರು ಹೋಗುವುದು ಅಮೇರಿ - ಹಿಂದುಳಿದ ದೇಶಗಳಿಂದ ಪ್ರಗತಿಪರ ದೇಶಗಳಿಗೆ, 

ಮುಖ್ಯತಃ ಅಮೇರಿಕಕ್ಕೆ ಮತ್ತು ಇತರ ದೇಶ 
- ಯುರೋಪಿನ ಪುಟ್ಟ ಸಮೃದ್ಧ ರಾಷ್ಪ ವಾದ ಗಳಿಂದ ಅಮೇರಿಕಕ್ಕೆ ಹೀಗೆ ಬುದ್ದಿವಂತರು ಪಲಾ 
ಅಗ್ನಿಯಾದಿಂದಲೂ ಅಮೇರಿಕಕ್ಕಾಗುವ ಬುದ್ದಿ ಯನ ಮಾಡಿದರೆ ತಮ್ಮ ಗತಿ ಏನಾದೀತೆಂದು 
ವಂತರ ಪಲಾಯನ ಕಡಿಮೆಯಲ್ಲ. ಮುಖ್ಯವಾಗಿ ಬುದ್ದಿವಂತರಿಂದ ಅಗಲುತ್ತಿರುವ ದೇಶಗಳಿಗೆ 
ಇಲೆಕ್ಟ್ರಾನಿಕ್ಸ್ , ರಾಸಾಯನಿಕ, ಪರಮಾಣು ಗಾಬರಿಯಾಗಿದೆ . ಹಿಂದುಳಿದ ದೇಶಗಳಿಗಂತೂ 
ಶಕ್ತಿಗಳಂಥ ಕ್ಷೇತ್ರಗಳಲ್ಲಿ ಪರಿಣತಿ ಪಡೆದಂಥವರೆ ಇದು ತೀರಾ ಹಾನಿಕರ ಎಂಬುದು ನಿರ್ವಿವಾದ . 
ಇಲ್ಲಿಂದ ಅಮೇರಿಕಕ್ಕೆ ಹೋಗುವವರಲ್ಲಿ ಬಹಳ ಬುದ್ದಿವಂತರು ಏಕೆ ಪಲಾಯನ ಮಾಡುತ್ತಾರೆ ? 
ಮಂದಿ, 

- ಹಿಂದುಳಿದ ದೇಶಗಳಿಂದ ಬುದ್ದಿವಂತರು 
- ಪ್ರಗತಿಪರ ರಾಷ್ಟ್ರಗಳಲ್ಲಿ ಫ್ರಾನ್ಸಿನಿಂದ ಮಾತ್ರ ಪ್ರಗತಿಪರ ದೇಶಗಳಿಗೆ ಪಲಾಯನ ವರಾಡುವುದರ 
ಬುದ್ದಿವಂತರು ಪಲಾಯನ ಮಾಡುವುದು ತೀರಾ ಮುಖ್ಯ ಕಾರಣ ಸಂಬಳ , ಅರ್ಹತೆ ಮತ್ತು 
ಕಡಿವೆ . ಅದಕ್ಕೆ ಒಂದು ಕಾರಣ ಫ್ರೆಂಚರು ವಿದೇ ಸಾಮರ್ಥ್ಯಗಳಿಗೆ ತಮ್ಮ ಸಂಬಳ ವಿಲ್ಲದಿದ್ದರೆ ಅಂಥ 
ಶಗಳಿಗೆ ಪ್ರಯಾಣ ಮಾಡಲು ಪ್ರಕೃತಿಯಿಂದಲೇ ವರು ಪಲಾಯನ ಮಾಡಿದರೇನು ಅಕ್ಷರ ? 
ಹಿಂದೆ , ಅಲ್ಲಿ ಕಡಿಮೆ ವಿಜ್ಞಾನಿಗಳಿರುವುದು ಅಮೇರಿಕ ಅಥವಾ ಕೆನಡಾದಲ್ಲಿ ಒಬ್ಬ ಭಾರತೀಯ 
ಇನ್ನೊಂದು ಕಾರಣ. ಇತ್ತೀಚೆಗೆ ಫ್ರೆಂಚ್ ಸರಕಾರ ಎಂಜಿನಿಯರನಿಗೆ ವರ್ಷಕ್ಕೆ ೭೦, ೦೦೦ ರೂಪಾಯಿ 
ಫ್ರಾನ್ಸಿನ ಬುದ್ದಿವಂತ ವಿಜ್ಞಾನಿಗಳು ಫ್ರಾನ್ಸಿನಲ್ಲೇ ಸಂಬಳದ ಕೆಲಸ ಸುಲಭದಲ್ಲಿ ಸಿಗುವಾಗ ಅವನು 
ಇರುವಂತೆ ಮಾಡಲು ಹೆಚ್ಚಿನ ಆಸಕ್ತಿಯುತ ತನ್ನ ದೇಶಕ್ಕೆ ಹಿಂದಿರುಗಲು ಬಹಳ ಆಸ 
ಪ್ರಯತ್ನ ಗಳ ನ್ನು ಮಾಡುತ್ತಿದೆ. 

ತೋರಿಸಿಯಾನೇ ? ಇಲ್ಲಿ ಬಂದರೆ ಅವನು ಅದರ 
ಏಶಿಯಾದಿಂದ ಅಮೇರಿಕಕ್ಕೆ ಪಲಾಯನ ಹತ್ತರಲೆಂದು ಪಾಲು ಸಂಬಳ ಕೆ ದುಡಿಯುಟೇ 
ಮಾಡುತ್ತಿರುವ ವಿಜ್ಞಾನಿಗಳು ಹಾಗು ತಾಂತ್ರಿಕರ ಕಾದೀತು. 


ಬುದ್ದಿವಂತರ ಪಲಾಯನ 
ಮುಂಬಯಿ ವಿಶ್ವವಿದ್ಯಾಲಯದಿಂದ ಭೂಗರ್ಭ ತೆರಳಲೂ ಬ್ರಿಟನಿಗಿಂತ ಅಮೇರಿಕದಲ್ಲಿ ಅವರಿಗೆ 
ಶಾಸ್ತ್ರದಲ್ಲಿ ಎಂ . ಎಸ್ಸಿ. ಪಡೆದು ಅಮೇರಿಕಕ್ಕೆ ಕೆಲಸ ಮಾಡಲು ಹೆಚ್ಚಿನ ಅನುಕೂಲತೆ, ಭವ್ಯ 
ಹೋಗಿಎಂಟು ವರ್ಷಗಳ ಕಾಲ ಅಲ್ಲಿ ದುಡಿದು ಭವಿಷ್ಯ ಇರುವುದು ಮುಖ್ಯ ಕಾರಣ. ಅವೇ 
ಗಳಿಸಿ, ಕಲಿತು ಭೂಗರ್ಭಶಾಸ್ತ್ರದಲ್ಲಿ ಪಿಎಚ್ . ಡಿ ರಿಕಕ್ಕೆ ತೆರಳಲು ನಿಶ್ಚಯವಾಡಿದ ಬ್ರಿಟನ್ನಿನ 
ವರಾಡಿ ಬಂದ ಕನ್ನಡಿಗರೊಬ್ಬರು ಹೇಳುತ್ತಾರೆ : ಪ ಮುಖ ಹೃದಯ ಶಸ್ತ್ರಚಿಕಿತ್ಸಕ ಡಾ . ಜಾನ್ 
* ಅಮೇರಿಕದಲ್ಲಿ ನನಗೆ ಯೋಗ್ಯ ಕೆಲಸ ಸಿಗಲು ರೈಾಸನ್ ಹೇಳುತ್ತಾರೆ : “ ಅಮೇರಿಕದಲ್ಲಿ ನನ್ನ 
ಕಷ್ಟವಿರಲಿಲ್ಲ. ಆದರೆ ಭಾರತದಲ್ಲಿ ಕೆಲಸ ಮಾಡುವ ಸಂಬಳ ಇಮ್ಮಡಿ ಇರುವುದು ನಿಜ , ಆದರೆ ನಾನು 
ಬಯಕೆಯಿಂದ ಇಲ್ಲಿಗೆ ಹಿಂದಿರುಗಿದೆ. ತಿಂಗಳಿಗೆ ಅಲ್ಲಿಗೆ ತೆರಳುವುದಕ್ಕೆ ಇದು ಮುಖ್ಯ ಕಾರಣ 
ಕನಿಷ್ಠ ೭೫೦ ರೂಪಾಯಿ ಸಂಬಳ ಸಿಕ್ಕಿದರೆ ವಲ್ಲ. ಹೆಚ್ಚೆಂದರೆ ಇನ್ನು ೨೦ ವರ್ಷಗಳ ಕಾಲ 
ಕೆಲಸ ವರಾಡಲು ಸಿದ್ದನಿರುವೆನೆಂದು ಹಲವು ನಾನು ಕೆಲಸ ಮಾಡಬಲ್ಲೆ . ಈ ಅವಧಿಯಲ್ಲಿ 
ಸಂಘ - ಸಂಸ್ಥೆಗಳಿಗೆ ಕೆಲಸಕ್ಕಾಗಿ ಅರ್ಜಿಗಳನ್ನು ಸಾಧ್ಯವಾದಷ್ಟು ಹೆಚ್ಚು ಜೀವಗಳನ್ನು ಉಳಿಸ 
ಕಳಿಸಿದೆ. ನನ್ನನ್ನು ನೇಮಿಸಿಕೊಳ್ಳುವುದಂತಿ ಬೇಕೆಂದು ನನ್ನ ಆಸೆ . ಆದರೆ ಬ್ರಿಟನಿನಲ್ಲಿ ಲಭ್ಯ 
ರಲಿ, ವಿಜ್ಞಾನಿ ಪೂಲ್ ಒಂದನ್ನು ಬಿಟ್ಟರೆ ಬೇರಾ ವಿರುವ ಸೌಕರ್ಯಗಳಲ್ಲಿ ನನಗಿದು ಸಾಧ್ಯ 
ವುದೂ ನನಗೊಂದು ಪ್ರತ್ಯುತ್ತರವನ್ನು ಸಹಿತ ವಾಗದು . ” 
ಇಳಿಸಲಿಲ್ಲ. ತನ್ಮಧ್ಯೆ ನನಗೆ ಅಮೇರಿಕದ ಇನ್ನು ಕೆಲವರು ವಿದೇಶಗಳಲ್ಲಿ ಯಾವುದಾ 
ಜಾರ್ಜಿಯಾ ವಿಶ್ವವಿದ್ಯಾಲಯದವರು ಉದ್ಯೋಗ ದರೂ ಘನವಾದ ವಿಷಯಗಳನ್ನು ಕುರಿತು 
ಕೊಡಲು ಒಪ್ಪಿದ್ದಾರೆ. ಹೆಚ್ಚಿನ ಪಕ್ಷ ನಾನು ಸಂಶೋಧನೆ ಪ್ರಾರಂಭಿಸಿರುತ್ತಾರೆ. ಅದನ್ನು 
ಅದನ್ನು ಸ್ವೀಕರಿಸಿ ಮರಳಿ ಅಮೇರಿಕಕ್ಕೆ ಮುಂದುವರಿಸಲು ತಮ್ಮ ದೇಶಗಳಲ್ಲಿ ಸೌಕಯ್ಯ 
ಹೋಗುವೆ. ಇಂಥ ಉದಾಹರಣೆಗಳು ಹಲವು. ಗಳಿಲ್ಲದ್ದರಿಂದ ಅವರು ಅಲ್ಲೇ ಮುಂದುವರಿಯು 

ಕೆಲಸ ಮಾಡಲು ಉತ್ತಮ ವಾತಾವರಣ ಮತ್ತು ತ್ತಾರೆ. ಇವರು ನಿಜವಾಗಿ ಪ್ರಚಂಡ ಬುದ್ದಿಶಾಲಿ 
ಹೆಚ್ಚಿನ ಅನುಕೂಲತೆಗಳು ಅಮೇರಿಕದ ಗಳು, ಅವರಿಗೆ ಸಂಬಳ ಕ್ಕಿಂತಲೂ ಸಂಶೋಧನೆ 
ಇನ್ನೊಂದು ಆಕರ್ಷಣೆ. ಅಮೇರಿಕದ ಷಿಕಾಗೋ ಮುಖ್ಯವಾಗಿರುತ್ತದೆ. ಕೊನೆಗೆ ಅವರು ಆ ದೇಶ 
ವಿಶ್ವವಿದ್ಯಾಲಯದಲ್ಲಿ ಪ್ರಸಿದ ಭೌತಶಾಸ್ತ್ರಜ್ಞರಾಗಿ ದಲ್ಲೇ ನೆಲಸುತ್ತಾರೆ. 
ರುವ ಡಾ . ಸುಬ್ರಹ್ಮಣ್ಯಂ ಚಂದ್ರ ಶೇಖರರನ್ನೇ ಉದ್ಯೋಗದಲ್ಲಿ ಸ್ವಾತಂತ್ರ ಸ್ವತಂತ್ರ 
ತೆಗೆದುಕೊಳ್ಳಿ . ಬಾಲ್ಯದಿಂದಲೇ ಅವರಿಗೆ ಭೌತ ವಿಚಾರಗಳಿಗೆ ಯೋಗ್ಯ ಬೆಲೆ , ಸಾಮರ್ಥ್ಯಕ್ಕೆ 
ಶಾಸ್ತ್ರದಲ್ಲಿ ಆಸಕ್ತಿ - ಅಭಿರುಚಿಗಳಿದ್ದವು. ಆದರೆ ಪುರಸ್ಕಾರ, ಉದ್ಯೋಗರಂಗದಲ್ಲಿ ಸುಗಮ ವಿಶಾಲ 
ಆಸಕ್ತಿಗೆ ಅನುಸಾರವಾದ ಅನುಕೂಲತೆ ನಮ್ಮ ಭವಿಷ್ಯ - ಇವು ಅನೇಕ ಬುದ್ದಿವಂತರು ಬಯಸು 
ಇಲ್ಲ . ಅವರು ಅಮೇರಿಕಕ್ಕೆ ಹೋದರು . ಅವ ವಂಥ ವಿಷಯಗಳು , ಭಾರತದಲ್ಲಿ ಹೆಚ್ಚಿನ ಸಂಘ, 
ರಿಗೆ ಅಲ್ಲಿ ತಮ್ಮ ಈ ಕ್ಷೇತ್ರದಲ್ಲಿ ಪ್ರಯೋಗಾಭ್ಯಾಸ ಸಂಸ್ಥೆಗಳಲ್ಲಿ ಇವುಗಳ ದಟ್ಟ ದಾರಿದ್ರ ಕಂಡೀತು. 
ಗಳನ್ನು ನಡೆಸಲು ಯೋಗ್ಯ ಸೌಲಭ್ಯ ಸಲಕ- ಇಲ್ಲಿ ಯೋಗ್ಯತೆಗೆ ಬೆಲೆಯಿಲ್ಲ. ಸಂಘ ಸಂಸ್ಥೆಗಳ 
ರಣೆಗಳು ಸಿಕ್ಕಿದವು, ಅಪೂರ್ವ ವೈಜ್ಞಾನಿಕ ನೌಕರರಲ್ಲಿ ಯೋಗ್ಯತೆಗಿಂತಲೂ ಸಂಸ್ಥೆಯು 
ಸಂಶೋಧನೆಗಳನ್ನು ನಡೆಸಲು ಅವರು ಸಮರ್ಥ ಪ್ರಮುಖರ ಮನಮೆಚ್ಚಿಸುವ ನಾ ಟ ಕಿ ಯು . 
ರಾದರು . 

ವಾಕ್ಚಾತುರ್ಯ ಬೇಕು. ಒಂದು ಕಚೇರಿಯಲ್ಲಿ 
ಬ್ರಿಟನಿನಿಂದ ವಿಜ್ಞಾನಿಗಳು, ಡಾಕ್ಟರುಗಳು, ಕೆಲಸಮಾಡಬೇಕಾದರೆ ಇಲ್ಲಿ ಬೇಕಾದುದು ಕಚೇ 
ಎಂಜಿನಿಯರುಗಳು ಮುಂತಾದವರು ಅಮೇರಿಕಕ್ಕೆ ರಿಯ ಮುಖ್ಯಾಧಿಕಾರಿಯ ಛಂದಾನುವರ್ತನೆ . 


ಸರಿ, ಡಿಸೆಂಬರ್ ೧೯೬೭ 


ದೇಶಕ್ಕೆ ಆಗುವುದಿಲ್ಲ. ಅಲ್ಲಿಂದ ಪ್ರತಿವರ್ಷ ಸಂಖ್ಯೆ ಬಹಳ ದೊಡ್ಡದು. ೧೯೫೬ ಮತ್ತು 
ಕನಿಷ್ಠ ಪಕ್ಷ ೧ , ೦೦೦ ಜನ ಇಂಜಿನಿಯರರು ೧೯೬೭ರ ಮಧ್ಯೆ ಏಶಿಯಾದ ಒಟ್ಟು ೪, ೦೦೦ 
ಮತ್ತು ವಿಜ್ಞಾನಿಗಳು ಅಮೆರಿಕಕ್ಕೆ ಹೋಗುತ್ತಿ ವಿಜ್ಞಾನಿಗಳು ಮತ್ತು ಇಂಜಿನಿಯರುಗಳು ಅವೇ 
ದ್ದಾರೆ. ಇತ್ತೀಚೆಗಿನ ಐದು ವರ್ಷಗಳ ಅವಧಿ ರಿಕದಲ್ಲಿ ಸ್ಥಿರವಾಗಿ ನೆಲೆಯೂರಿದರು. ಇವರಲ್ಲಿ 
ಯಲ್ಲಿ ಪಿಎಚ್ . ಡಿ ಪದವಿಯನ್ನು ಪಡೆದ ಬ್ರಿಟಿಶ್ ಜಪಾನೀಯರಿದ್ದಾರೆ, ಫಿಲಿಪಿನೊಗಳಿದ್ದಾರೆ , 
ಭೌತಶಾಸ್ತ್ರಜ್ಞರಲ್ಲಿ ಶೇಕಡಾ ೪೦ ರಷ್ಟು ಜನ ನ್ಯಾಶನಲಿಸ್ಟ್ ಚೀನಾದವರಿದ್ದಾರೆ, ದಕ್ಷಿಣ ಕೊರಿ 
ವಿದೇಶಗಳಲ್ಲಿ ಕೆಲಸಮಾಡುತ್ತಿದ್ದಾರೆ, ಹೆಚ್ಚಿನವರು ಯಾದವರಿದ್ದಾರೆ. ಭಾರತೀಯರಂತೂ ಇದ್ದೇ 
ಅಮೇರಿಕದಲ್ಲಿ , ಒಂದು ಅಧಿಕೃತ ಅಂದಾಜಿನಂತೆ ಇದ್ದಾರೆ. 
ಇಂಥ ಪ್ರತಿ ಪಿ ಎಚ್ . ಡಿಯನ್ನು ತಯಾರು ಭಾರತದಿಂದ ಬುದ್ಧಿವಂತರು ಅಮೇರಿಕಾಕ್ಕೆ 
ಮಾಡಲು ಬ್ರಿಟನ್ ಸುಮಾರು ೫೦, ೦೦೦ ಡಾಲರು ಮಾತ್ರವಲ್ಲದೆ ಇಂಗ್ಲೆಂಡ್ , ಕೆನಡಾಗಳಂಥ ಪ್ರಗತಿ 
ಗಳನ್ನು ಖರ್ಚು ಮಾಡಬೇಕಾಗುತ್ತದೆ. ಪರ ರಾಷ್ಟ್ರಗಳಿಗೂ ಪಲಾಯನ ಮಾಡುತ್ತಿರುವ 

ಪಶ್ಚಿಮ ಜರ್ಮನಿಯು ಬುದ್ದಿವಂತರ ಪಲಾ- ಸಮಸ್ಯೆ ಭಾರತ ಸರಕಾರದ ಗಮನವನ್ನು ಸೆಳೆ 
ಯನದಲ್ಲಿ ಬ್ರಿಟನ್ನಿ ಗಿಂತ ಹೆಚ್ಚು ಹಿಂದಿಲ್ಲ. ಜರನಿ ದಿದೆ , ಬುದ್ದಿವಂತರ ಪಲಾಯನದ ನಿರ್ದಿಷ್ಟ 
ಯಿಂದ ಪ್ರತಿವರ್ಷ ವಿದೇಶಗಳಿಗೆ ತೆರಳುವ ಸು - ಸಂಖ್ಯೆ ಎಷ್ಟೆಂದು ತಿಳಿದಿಲ್ಲವಾದರೂ ಅದು ಬಹು 
ಮಾರು ೫೦೦ ಜನ ವಿಜ್ಞಾನಿಗಳು ಮತ್ತು ತಾಂತ್ರಿ ದೊಡ್ಡದು ಎಂಬುದು ನಿಸ್ಸಂದೇಹ. 
ಕರಲ್ಲಿ ಹೆಚ್ಚಿನವರು ಹೋಗುವುದು ಅಮೇರಿ- ಹಿಂದುಳಿದ ದೇಶಗಳಿಂದ ಪ್ರಗತಿಪರ ದೇಶಗಳಿಗೆ, 

ಮುಖ್ಯತಃ ಅಮೇರಿಕಕ್ಕೆ ಮತ್ತು ಇತರ ದೇಶ 
- ಯುರೋಪಿನ ಪುಟ್ಟ ಸಮೃದ್ದ ರಾಷ್ಟ್ರ ವಾದ ಗಳಿಂದ ಅಮೇರಿಕಕ್ಕೆ ಹೀಗೆ ಬುದ್ದಿವಂತರು ಪಲಾ 
ಅಗ್ನಿಯಾದಿಂದಲೂ ಅಮೇರಿಕಕ್ಕಾಗುವ ಬುದ್ದಿ ಯನ ಮಾಡಿದರೆ ತಮ್ಮ ಗತಿ ಏನಾದೀತೆಂದು 
ನಂತರ ಪಲಾಯನ ಕಡಿಮೆಯಲ್ಲ. ಮುಖ್ಯವಾಗಿ ಬುದ್ದಿವಂತರಿಂದ ಅಗಲುತ್ತಿರುವ ದೇಶಗಳಿಗೆ 
ಇಲೆಕ್ಟ್ರಾನಿಕ್ಸ್ , ರಾಸಾಯನಿಕ, ಪರಮಾಣು ಗಾಬರಿಯಾಗಿದೆ. ಹಿಂದುಳಿದ ದೇಶಗಳಿಗಂತೂ 
ಶಕ್ತಿಗಳಂಥ ಕ್ಷೇತ್ರಗಳಲ್ಲಿ ಪರಿಣತಿ ಪಡೆದಂಥವರೆ ಇದು ತೀರಾ ಹಾನಿಕರ ಎಂಬುದು ನಿರ್ವಿವಾದ . 
ಇಲ್ಲಿಂದ ಅಮೇರಿಕಕ್ಕೆ ಹೋಗುವವರಲ್ಲಿ ಬಹಳ ಬುದ್ದಿವಂತರು ಏಕೆ ಪಲಾಯನ ಮಾಡುತ್ತಾರೆ ? 
ಮಂದಿ, 

ಹಿಂದುಳಿದ ದೇಶಗಳಿಂದ ಬುದ್ದಿವಂತರು 
- ಪ್ರಗತಿಪರ ರಾಷ್ಟ್ರಗಳಲ್ಲಿ ಫ್ರಾನ್ಸಿನಿಂದ ಮಾತ್ರ ಪ್ರಗತಿಪರ ದೇಶಗಳಿಗೆ ಪಲಾಯನ ವರಾಡುವುದರ 
ಬುದ್ದಿವಂತರು ಪಲಾಯನ ಮಾಡುವುದು ತೀರಾ ಮುಖ್ಯ ಕಾರಣ ಸಂಬಳ , ಅರ್ಹತೆ ಮತ್ತು 
ಕಡಿವೆ . ಅದಕ್ಕೆ ಒಂದು ಕಾರಣ ಫ್ರೆಂಚರು ವಿದೇ ಸಾಮರ್ಥ್ಯಗಳಿಗೆ ತಕ್ಕ ಸಂಬಳ ವಿಲ್ಲದಿದ್ದರೆ ಅಂಥ 
ಶಗಳಿಗೆ ಪ್ರಯಾಣ ಮಾಡಲು ಪ್ರಕೃತಿಯಿಂದಲೇ ವರು ಪಲಾಯನ ಮಾಡಿದರೇನು ಅಕ್ಷರ ? 
ಹಿಂದೆ , ಅಲ್ಲಿ ಕಡಿಮೆ ವಿಜ್ಞಾನಿಗಳಿರುವುದು ಅಮೇರಿಕ ಅಥವಾ ಕೆನಡಾದಲ್ಲಿ ಒಬ್ಬ ಭಾರತೀಯ 
ಇನ್ನೊಂದು ಕಾರಣ. ಇತ್ತೀಚೆಗೆ ಫ್ರೆಂಚ್‌ ಸರಕಾರ ಎಂಜಿನಿಯರನಿಗೆ ವರ್ಷಕ್ಕೆ ೭೦, ೦೦೦ ರೂಪಾಯಿ 
ಫ್ರಾನ್ಸಿನ ಬುದ್ದಿವಂತ ವಿಜ್ಞಾನಿಗಳು ಫ್ರಾನ್ಸಿನಲ್ಲೇ ಸಂಬಳದ ಕೆಲಸ ಸುಲಭದಲ್ಲಿ ಸಿಗುವಾಗ ಅವನು 
ಇರುವಂತೆ ಮಾಡಲು ಹೆಚ್ಚಿನ ಆಸಕ್ತಿಯುತ ತನ್ನ ದೇಶಕ್ಕೆ ಹಿಂದಿರುಗಲು ಬಹಳ ಆಸಕ್ತಿ 
ಪ್ರಯತ್ನ ಗಳ ನ್ನು ಮಾಡುತ್ತಿದೆ. 

ತೋರಿಸಿಯಾನೇ ? ಇಲ್ಲಿ ಬಂದರೆ ಅವನು ಅದರ 
ಏಶಿಯಾದಿಂದ ಅಮೇರಿಕಕ್ಕೆ ಪಲಾಯನ ಹತ್ತರಲೆಂದು ಪಾಲು ಸಂಬಳ ಕೆ ದುಡಿಯಲೇ 
ಮಾಡುತ್ತಿರುವ ವಿಜ್ಞಾನಿಗಳು ಹಾಗು ತಾಂತ್ರಿಕರ ಕಾದೀತು. 


೩೫ 
ಬುದ್ದಿವಂತರ ಪಲಾಯನ 
ಮುಂಬಯಿ ವಿಶ್ವವಿದ್ಯಾಲಯದಿಂದ ಭೂಗರ್ಭ ತೆರಳಲೂ ಬ್ರಿಟನಿಗಿಂತ ಅಮೇರಿಕದಲ್ಲಿ ಅವರಿಗೆ 
ಶಾಸ್ತ್ರದಲ್ಲಿ ಎಂ . ಎಸ್ಸಿ. ಪಡೆದು ಅಮೇರಿಕಕ್ಕೆ ಕೆಲಸ ಮಾಡಲು ಹೆಚ್ಚಿನ ಅನುಕೂಲತೆ, ಭವ್ಯ 
ಹೋಗಿಎಂಟು ವರ್ಷಗಳ ಕಾಲ ಅಲ್ಲಿ ದುಡಿದು ಭವಿಷ್ಯ ಇರುವುದು ಮುಖ್ಯ ಕಾರಣ, ಅವೇ 
ಗಳಿಸಿ, ಕಲಿತು ಭೂಗರ್ಭಶಾಸ್ತ್ರದಲ್ಲಿ ಪಿಎಚ್ . ಡಿ ರಿಕಕ್ಕೆ ತೆರಳಲು ನಿಶ್ಚಯವಾಡಿದ ಬ್ರಿಟನ್ನಿನ 
ವರಾಡಿ ಬಂದ ಕನ್ನಡಿಗರೊಬ್ಬರು ಹೇಳುತ್ತಾರೆ : ಪ ಮುಖ ಹೃದಯ ಶಸ್ತ್ರಚಿಕಿತ್ಸಕ ಡಾ . ಜಾನ್ 
“ ಅಮೇರಿಕದಲ್ಲಿ ನನಗೆ ಯೋಗ್ಯ ಕೆಲಸ ಸಿಗಲು ಗ್ಯಾಸನ್ ಹೇಳುತ್ತಾರೆ : “ ಅಮೇರಿಕದಲ್ಲಿ ನನ್ನ 
ಕಷ್ಟವಿರಲಿಲ್ಲ. ಆದರೆ ಭಾರತದಲ್ಲಿ ಕೆಲಸ ಮಾಡುವ ಸಂಬಳ ಇಮ್ಮಡಿ ಇರುವುದು ನಿಜ , ಆದರೆ ನಾನು 
ಬಯಕೆಯಿಂದ ಇಲ್ಲಿಗೆ ಹಿಂದಿರುಗಿದೆ. ತಿಂಗಳಿಗೆ ಅಲ್ಲಿಗೆ ತೆರಳುವುದಕ್ಕೆ ಇದು ಮುಖ್ಯ ಕಾರಣ 
ಕನಿಷ್ಠ ೭೫೦ ರೂಪಾಯಿ ಸಂಬಳ ಸಿಕ್ಕಿದರೆ ವಲ್ಲ. ಹೆಚ್ಚೆಂದರೆ ಇನ್ನು ೨೦ ವರ್ಷಗಳ ಕಾಲ 
ಕೆಲಸ ವರಾಡಲು ಸಿದ್ದನಿರುವೆನೆಂದು ಹಲವು ನಾನು ಕೆಲಸ ಮಾಡಬಲ್ಲೆ . ಈ ಅವಧಿಯಲ್ಲಿ 
ಸಂಘ - ಸಂಸ್ಥೆಗಳಿಗೆ ಕೆಲಸಕ್ಕಾಗಿ ಅರ್ಜಿಗಳನ್ನು ಸಾಧ್ಯವಾದಷ್ಟು ಹೆಚ್ಚು ಜೀವಗಳನ್ನು ಉಳಿಸ 
ಕಳಿಸಿದೆ. ನನ್ನನ್ನು ನೇಮಿಸಿಕೊಳ್ಳುವುದಂತಿ ಬೇಕೆಂದು ನನ್ನ ಆಸೆ . ಆದರೆ ಬ್ರಿಟನಿನಲ್ಲಿ ಲಭ್ಯ 
ರಲಿ, ವಿಜ್ಞಾನಿ ಪೂಲ್ ಒಂದನ್ನು ಬಿಟ್ಟರೆ ಬೇರಾ ವಿರುವ ಸೌಕರ್ಯಗಳಲ್ಲಿ ನನಗಿದು ಸಾಧ್ಯ 
ವುದೂ ನನಗೊಂದು ಪ್ರತ್ಯುತ್ತರವನ್ನು ಸಹಿತ ವಾಗದು. ” 
ಇಳಿಸಲಿಲ್ಲ. ತನ್ಮಧ್ಯೆ ನನಗೆ ಅಮೇರಿಕದ ಇನ್ನು ಕೆಲವರು ವಿದೇಶಗಳಲ್ಲಿ ಯಾವುದಾ 
ಜಾರ್ಜಿಯಾ ವಿಶ್ವವಿದ್ಯಾಲಯದವರು ಉದ್ಯೋಗ ದರೂ ಘನವಾದ ವಿಷಯಗಳನ್ನು ಕುರಿತು 
ಕೊಡಲು ಒಪ್ಪಿದ್ದಾರೆ. ಹೆಚ್ಚಿನ ಪಕ್ಷ ನಾನು ಸಂಶೋಧನೆ ಪ್ರಾರಂಭಿಸಿರುತ್ತಾರೆ. ಅದನ್ನು 
ಅದನ್ನು ಸ್ವೀಕರಿಸಿ ಮರಳಿ ಅಮೇರಿಕಕ್ಕೆ ಮುಂದುವರಿಸಲು ತಮ್ಮ ದೇಶಗಳಲ್ಲಿ ಸೌಕಯ್ಯ 
ಹೋಗುವೆ. ” ಇಂಥ ಉದಾಹರಣೆಗಳು ಹಲವು. ಗಳಿಲ್ಲದ್ದರಿಂದ ಅವರು ಅಲ್ಲೇ ಮುಂದುವರಿಯು 

ಕೆಲಸ ಮಾಡಲು ಉತ್ತಮ ವಾತಾವರಣ ಮತ್ತು ತ್ತಾರೆ. ಇವರು ನಿಜವಾಗಿ ಪ್ರಚಂಡ ಬುದ್ದಿಶಾಲಿ 
ಹೆಚ್ಚಿನ ಅನುಕೂಲತೆಗಳು ಅಮೇರಿಕದ ಗಳು , ಅವರಿಗೆ ಸಂಬಳಕ್ಕಿಂತಲೂ ಸಂಶೋಧನೆ 
ಇನ್ನೊಂದು ಆಕರ್ಷಣೆ. ಅಮೇರಿಕದ ಷಿಕಾಗೋ ಮುಖ್ಯವಾಗಿರುತ್ತದೆ. ಕೊನೆಗೆ ಅವರು ಆ ದೇಶ 
ವಿಶ್ವವಿದ್ಯಾಲಯದಲ್ಲಿ ಪ್ರಸಿದ ಭೌತಶಾಸ್ತ್ರಜ್ಞರಾಗಿ ದಲ್ಲೇ ನೆಲಸುತ್ತಾರೆ. 
ರುವ ಡಾ . ಸುಬ್ರಹ್ಮಣ್ಯಂ ಚಂದ್ರಶೇಖರರನ್ನೇ ಉದ್ಯೋಗದಲ್ಲಿ ಸ್ವಾತಂತ್ರ ಸ್ವತಂತ್ರ 
ತೆಗೆದುಕೊಳ್ಳಿ . ಬಾಲ್ಯದಿಂದಲೇ ಅವರಿಗೆ ಭೌ ತ್ರ, ವಿಚಾರಗಳಿಗೆ ಯೋಗ್ಯ ಬೆಲೆ, ಸಾಮರ್ಥ್ಯಕ್ಕೆ 
ಶಾಸ್ತ್ರದಲ್ಲಿ ಆಸಕ್ತಿ - ಅಭಿರುಚಿಗಳಿದ್ದವು. ಆದರೆ ಪುರಸ್ಕಾರ, ಉದ್ಯೋಗರಂಗದಲ್ಲಿ ಸುಗಮ ವಿಶಾಲ 
ಆಸಕ್ತಿಗೆ ಅನುಸಾರವಾದ ಅನುಕೂಲತೆ ನಮ್ಮ ಭವಿಷ್ಯ - ಇವು ಅನೇಕ ಬುದ್ದಿವಂತರು ಬಯಸು 
ಲ್ಲಿಲ್ಲ . ಅವರು ಅಮೆರಿಕಕ್ಕೆ ಹೋದರು . ಅವ ವಂಥ ವಿಷಯಗಳು. ಭಾರತದಲ್ಲಿ ಹೆಚ್ಚಿನ ಸಂಘ, 
ರಿಗೆ ಅಲ್ಲಿ ತಮ್ಮ ಈ ಕ್ಷೇತ್ರದಲ್ಲಿ ಪ್ರಯೋಗಾಭ್ಯಾಸ ಸಂಸ್ಥೆಗಳಲ್ಲಿ ಇವುಗಳ ದಟ್ಟ ದಾರಿದ್ರ ಕಂಡೀತು. 
ಗಳನ್ನು ನಡೆಸಲು ಯೋಗ್ಯ ಸೌಲಭ್ಯ ಸಲಕ- ಇಲ್ಲಿ ಯೋಗ್ಯತೆಗೆ ಬೆಲೆಯಿಲ್ಲ. ಸಂಘ ಸಂಸ್ಥೆಗಳ 
ರಣೆಗಳು ಸಿಕ್ಕಿದವು, ಅಪೂರ್ವ ವೈಜ್ಞಾನಿಕ ನೌಕರರಲ್ಲಿ ಯೋಗ್ಯತೆಗಿಂತಲೂ ಸಂಸ್ಥೆಯು 
ಸಂಶೋಧನೆಗಳನ್ನು ನಡೆಸಲು ಅವರು ಸಮರ್ಥ ಪ್ರಮುಖರ ಮನಮೆಚ್ಚಿಸುವ ನಾ ಟ ಕಿ ಯು . 
ರಾದರು . 

ವಾಕ್ಚಾತುರ್ಯ ಬೇಕು. ಒಂದು ಕಚೇರಿಯಲ್ಲಿ 
ಬ್ರಿಟನಿನಿಂದ ವಿಜ್ಞಾನಿಗಳು, ಡಾಕ್ಟರುಗಳು, ಕೆಲಸಮಾಡಬೇಕಾದರೆ ಇಲ್ಲಿ ಬೇಕಾದುದು ಕಚೇ 
ಎಂಜಿನಿಯರುಗಳು ಮುಂತಾದವರು ಅಮೇರಿಕಕ್ಕೆ ರಿಯ ಮುಖ್ಯಾಧಿಕಾರಿಯ ಛಂದಾನುವರ್ತನೆ . 


ಕಸಃ, ಡಿಸೆಂಬರ್ ೧೯೬೭ 


- ಬಿ ಟನ್ನಿನಿಂದ ಭಾರತದ ಮೇಲಿನಮೋಹದಿಂದ ವೆಂದರೆ ಇಲ್ಲಿ ಐ . ಎ . ಎಸ್ . ಅಧಿಕಾರಿಗಳಿಗೆ 
ಇಲ್ಲಿಗೆ ಬಂದ ಪ್ರಸಿದ್ದ ವಿಜ್ಞಾನಿ ಜೆ. ಬಿ . ಎಸ್ . ಸಿಗುವಷ್ಟು ಗೌರವವೂ ವಿಜ್ಞಾನಿಗಳಿಗೆ ಲಭಿಸು 
ಹಾಲೆನ್ ಹೇಳಿದ ಒಂದು ಸಂಗತಿ ಸ್ವಾರಸ್ಯ ವುದಿಲ್ಲ. ವೈಜ್ಞಾನಿಕ ಸಂಸ್ಥೆಗಳಿಗೆ ವಿಜ್ಞಾನ 
ಕರವಾಗಿದೆ . 

ಪರಿಣತನಲ್ಲದ ಐ . ಎ . ಎಸ್ . ಅಧಿಕಾರಿ ಉಚ್ಛ 
ಭಾರತದ ಒಂದು ವೈಜ್ಞಾನಿಕ ವಿಭಾ ಗ ದ ಅಧಿಕಾರಿಯಾಗುವುದು ಭಾರತದಲ್ಲಿನ ವೈಶಿಷ್ಟ್ಯ . 
ಮುಖ್ಯಾಧಿಕಾರಿ ಐದು ವರ್ಷದಲ್ಲೆ ೫೦ ವೈಜ್ಞಾನಿಕ ಎಲ್ಲರೂ ಇಂಥ ಉತ್ತಮ ಕಾರಣಗಳಿಗಾಗಿ 
ಸಂಶೋಧನಾ ಪ್ರಬಂಧಗಳನ್ನು ತನ್ನ ಹೆಸರಲ್ಲಿ ವಿದೇಶಗಳಲ್ಲಿ ನೆಲೆ ನಿಲ್ಲುವರೆಂದಲ್ಲ. ವಿದೇಶಿ ಶಿಕ್ಷಣ 
ಪ್ರಕಟಿಸಿದರಂತೆ . ಎಂಥ ಪ್ರತಿಭಾಶಾಲಿಗೂ ಐದು ಪಡೆದವರೆಲ್ಲ ಶೇ ಷ ಎರ್ಗದ ಮಿದುಳಿನವರೂ ಅಲ್ಲ, 
ವರ್ಷದಲ್ಲಿ ೫೦ ವೈಜ್ಞಾನಿಕ ಪ್ರಬಂಧಗಳನ್ನು ಅವರಲ್ಲಿ ಅನೇಕರು ಎರಡನೇ ತರಗತಿ ಯ 
ಒಬ್ಬನೇ ಬರೆಯುವುದು ಅಸಾಧ್ಯ ಎನ್ನುತ್ತಾರೆ ಮಿದುಳುಳ್ಳವರು . ಇಂಥವರಿಗೂ ವಿದೇಶಗಳಲ್ಲಿ 
ಹಾಲೆನ್ , 

ವಿಶಿಯನ್ ದೇಶಗಳೊಡನೆ ಹೋಲಿಸಿದರೆ ಒಳ್ಳೆ 
- ಆ ಅಧಿಕಾರಿ ಮಹಾಶಯರು ತಮ್ಮ ಕಚೇರಿ ಸಂಬಳ ದಲ್ಲಿ ಕೆಲಸ ಸಿಗುತ್ತದೆ. .. 
ಯಲ್ಲಿ ಕೈಕೆಳಗಿನ ವಿಜ್ಞಾನಿಗಳ ಸಂಶೋಧನೆಗಳ ಶ್ರೀ ರತ್ನಾಕರ 3ಣರವರು ಈಚೆಗೆ ಹಲ 
ನೆಲ್ಲ ತಾವೇ ನಡೆಸಿದಂತೆ ಗಣಿಸಿ ತಮ್ಮ ಹೆಸರಲ್ಲಿ - ಏಶಿಯನ್ನರನ್ನು ಬಿಟಿ ನಲ್ಲಿ ಕಂಡು ವರಾತಾಡಿ 
ಪ್ರಈ ಟಿಸಿರಬೇಕು. 

ಕೆಲ ಸ್ವಾರಸ್ಯಾಂಶಗಳನ್ನು ಹೊರತೆಗೆದಿದ್ದಾರೆ. 
ಅಮೇರಿಕದಲ್ಲಿ ಯೋಗ್ಯತೆಗೆ ಬೆಲೆಯಿದೆ, ಪ್ರತಿಭೆ ಹಲವು ಪ್ರತಿಯನ್ನರು ಪಾಶ್ಚಾತ್ಯ ದೇಶಗಳ ಸುಖ 
ಅರಳಲು ಅವಕಾಶವಿದೆ. 

ಜೀವನ ಥಳಕು ಬೆಳಕುಗಳಿಗೆ ಮನಸೋಲುತ್ತಾರೆ. 
* ಉದ್ಯೋಗ ರಂಗಗಳಲ್ಲಿ ರಾಜಕಾರಣಿಗಳು ಕೆಲವರು ಅಲ್ಲೇ ಯಾರನ್ನಾದರೂ ಪ್ರೇಮಿಸಿ ಲಗ್ನ 
ವೃಥಾ ಕೈ ಹಾಕಿ ಬುದ್ದಿವಂತ ಅಧಿಕಾರಿಗಳನ್ನು ವಾಗಿ ಬಿಡುತ್ತಾರೆ . ಆ ಮೇಲೆ ಸ್ವದೇಶಕ್ಕೆ 
ಬೊಂಬೆಗಳಂತೆ ಆಡಿಸುವುದು ಭಾರತವನ್ನೊಳ `ಮರಳುವುದು ಅವರಿಗೆ ಅಸಾಧ್ಯವಾಗಿ ಕಾಣುತ್ತದೆ. 
ಗೊಂಡು ಹಲವು ದೇಶಗಳಲ್ಲಿರುವ ಇನ್ನೊಂದು ಇನ್ನೊಂದು ವಿಷಯವೆಂದರೆ ಜವಾಬ್ದಾರಿ ಇಲ್ಲದೆ 
ದುರದೃಷ್ಟಕರ ಸಂಗತಿ . ಉದಾಹರಣೆಗೆ ಭಾರತ ಲೈಂಗಿಕಸುಖ ಅನುಭವಿಸುವ ಅನುಕೂಲ 
ದಲ್ಲಿ ದೇಶದ ಮೇಲ್ಮಟ್ಟದ ಸೇವಾಪರೀಕ್ಷೆಯಾದ ಪಾಶ್ಚಾತ್ಯ ದೇಶಗಳಲ್ಲಿ ಹೆಚ್ಚಾಗಿದೆ. ಇದೊಂದು 
ಐ . ಎ . ಎಸ್ . ಪಾಸಾಗಿ ಉದ್ಯೋಗರಂಗಕ್ಕೆ ಹೆಚ್ಚಿನ ಆಕರ್ಷಣೆಯೇ ಸೈ . . 
ಬಂದರೂ ಅನಂತರ ಸ್ಥಳಿಕ ರಾಜಕಾರಣಿಗಳ ಹಿಂದುಳಿದ ದೇಶಗಳಿಂದ ಬುದ್ದಿವಂತರು 
“ಮನ ಮೆಚ್ಚುವಂತೆ ಕುಣಿಯದಿದ್ದರೆ ಅಂಥ ಅಧಿ, ಪಲಾಯನ ಮಾಡುವುದಕ್ಕೆ ನಿರುದ್ಯೋಗ ಸಮ 
ಕಾರಿಗೆ ಅನಪೇಕ್ಷಿತ ಸ್ಥಳಗಳಿಗೆ ಅನಿರೀಕ್ಷಿತ ಸೈಯ ಒಂದು ಕಾರಣ, ಉಚ್ಚ ಶಿಕ್ಷಣಕ್ಕೆಂದು 
ವರ್ಗಾವಣೆಯನೊಳಗೊಂಡು ಅನೇಕ ಕಷ್ಟಗಳು ಅಮೇರಿಕಕ್ಕೆ ಹೋದವರಿಗೆ ಅಲ್ಲಿಂದ ಹಿಂತಿರುಗಿ 
ಕಾದಿರುತ್ತವೆ. ಆದ್ದರಿಂದಲೇ ಇರಬೇಕು, ಇತ್ತೀ ದೊಡನೆ ಇಂಥ ದೇಶಗಳಲ್ಲಿ ಕೆಲಸ ಸಿಕ್ಕುವ 
ಚೆಗೆ ಇಲ್ಲಿ ಐ, ಎ. ಎಸ್ . ಹಂಬಲಿಸುವ ಬುದ್ದಿ ಭರವಸೆ ಇಲ್ಲ. ಅಮೇರಿಕದಲ್ಲೇ ಸುಲಭವಾಗಿ 
ವಂತರ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹೆಚ್ಚಿನ ಯೋಗ್ಯ ಕೆಲಸ ಸಿಗುವಾಗ ಭರವಸೆ ಇಲ್ಲದ ಭವಿ 
ಬುದ್ದಿವಂತರು ಖಾಸಗಿ ರಂಗದಲ್ಲಿನ ದೊಡ್ಡ ವ್ಯಕ್ಕೆ ಅವರೇಕೆ ಆಹುತಿಯಾಗಬೇಕು? 
ಹುದ್ದೆಗಳಿಗೆ ಹೋಗುತ್ತಾರೆ. 

ಅಮೇರಿಕದಲ್ಲಿ ವಿಶೇಷ ತರಬೇತಿ ಪಡೆದು 
ಭಾರತದಿಂದ ಬುದ್ದಿವಂತ ವಿಜ್ಞಾನಿಗಳು ಪಲಾ ಬಂದ ಕನ್ನಡಿಗ ವೈದ್ಯಕೀಯ ಪ್ರೊಫೆಸರರೊಬ್ಬರು 
ಯನ ಮಾಡುವುದಕ್ಕಿರುವ ಇನ್ನೊಂದು ಕಾರಣ ಹೇಳುವುದಿದು : ಭಾರತದಲ್ಲಿ ಉಚ್ಚ ಶಿಕ್ಷಣಕ್ಕೆ 


ಬುದ್ದಿವಂತರ ಪಲಾಯನ 


೩೭ 


ಒಂದು ದಿಕ್ಕು ದೆಸೆ ಇಲ್ಲ. ಯಾವ ವಿಷಯದಲ್ಲಿ ಆದ ದೇಶಗಳಿಂದ ಅಮೇರಿಕಕ್ಕೆ ಬರುವ ಬಂದ್ದಿ 
ಎಷ್ಟು ಮಂದಿ ತಜ್ಞ ರು ವಿಜ್ಞಾನಿಗಳು ಬೇಕೆಂದು ವಂತರ ಸಂಖ್ಯೆ ಒಮ್ಮೆಗೇ ಬಹಳಷ್ಟು ಹೆಚ್ಚಿತು. 
ಯಾರೂ ಲೆಕ್ಕ ಹಾಕುವುದಿಲ್ಲ. ಭಾರತದಲ್ಲಿ ಉದಾಹರಣೆಗೆ ಭಾರತದಿಂದ ಅಮೇರಿಕಕ್ಕೆ 
ಇನ್ನು ಒಂದು ದಶಕದವರೆಗೆ ಯಾವ ವಿಷಯ ಹೋಗುವ ಪ್ರಶಿಕ್ಷಣಾರ್ಹತೆಯುಳ್ಳವರ ಸಂಖ್ಯೆ 
ದಲ್ಲಿ ಸಂಶೋಧನೆಗೆ ಅವಕಾಶವಿರಲಾರದೆ , ೫೪ ರಿಂದ ೧, ೭೫೦ ಕ್ಕೆ ಜಿಗಿಯಿತು. 
ಯಾವ ವಿಷಯು ಸದ್ಯಕ್ಕೆ ದೇಶಕ್ಕೆ ಅಗತ್ಯ ಅಮೇರಿಕವೂ ಹೊರಗಿನಿಂದ ಬುದ್ದಿವಂತರು 
ವಿಲ್ಲವೋ ಅಂಥ ವಿಷಯಗಳ ತರಬೇತಿಗಾಗಿ ಜನ ತಮ್ಮ ದೇಶಕ್ಕೆ ಬರುವುದನ್ನು ಮತ್ತು ಇಲ್ಲಿ ಉಳಿ 
ರನು ವಿದೇಶಗಳಿಗೆ ಕಳಿಸಲಾಗುತ್ತದೆ. ಸ್ವಾಭಾ ಯಾವುದನ್ನು ತಡೆಗಟ್ಟಲು ಪ್ರಯತ್ನಿಸುತ್ರಿದೆ. 
ವಿಕವಾಗಿ , ಹಿಂದಿರುಗಿದರೆ ಇಂಥವರಿಗೆ ಕೆಲಸ . ಅಮೇರಿಕಕ್ಕೆ ಹೋಗುವ ಹೆಚ್ಚಿನ ಬಂದ್ದಿ 
ದೊರೆಯುವುದು ಕಷ್ಟ . ” 

ವಂತರು ಉಚ್ಛ ಶಿಕ್ಷಣಕ್ಕಾಗಿ ಅಥವಾ ತರಬೇತಿ 
ಅದರೆ ಬುದ್ಧಿವಂತರು ಹೀಗೆ. ಅಮೇರಿಕಕ್ಕೆ ಗಾಗಿ ಅಲ್ಲಿಗೆ ಹೋಗುತ್ತಾರೆ. ಆದರೆ ತರಬೇತಿ 
ಪಲಾಯನ ಮಾಡಿದರೆ ಪ್ರಪಂಚದ ಸಮಾನಾಭಿ ಮುಗಿದ ನಂತರ ಹೆಚ್ಚಿನವರು ತಾರಾ ಡುಗಳಿಗೆ 
ವೃದ್ಧಿ ಹೇಗೆ ಸಾಧ್ಯ ? ಇದಕ್ಕೇನು ಪರಿಹಾರ ? ಹಿಂದಿರುಗಬಯಸದಿರುವುದೇ ದೊಡ್ಡ ತೊಂದರೆ . 

ಬುದ್ಧಿವಂತರು ತಂತಮ್ಮ ದೆ ಶ ಗಳಿ೦ ದ ಇದನ್ನು ನಿವಾರಿಸಲು ಅಮೇರಿಕದಲ್ಲಿ ತರಬೇತಿ 
ಹೋಗದಂತೆ ಪಶ್ಚಿಮ ಜರ್ಮನಿ, ಇಂಗ್ಲಂಡ್ , ವಂದನಂತರ ಅಲ್ಲಿ ಉಳಿಯುವವರ ಸಂಖ್ಯೆ 
ಇಟೆಲಿ ಮುಂತಾದ ಕೆಲ ದೇಶಗಳು ತಮ್ಮ ಇಂಥವ ಯಂನು ಕಡಿಮೆ ಮಾಡಲು ಅಮೇರಿಕಾದ ಏಜೆನಿ 
ರಿಗೆ ಹೆಚ್ಚು ಸಂಬಳ , ಕೆಲಸ ಮಾಡಲು ಉತ್ತಮ ಗಳು ಪ್ರಯತ್ನಿಸುತ್ತಿವೆ. 
ವಾತಾವರಣ ಒದಗಿಸುವುದು ಮುಂತಾದ ಹೂವು ಮದುವೆಯರಾಗಿ , ಭಾರತದಲ್ಲಿ ಸರಿಯಾಗಿ 
ಗಳನ್ನು ಕೈಕೊಂಡಿವೆ. ಭಾರತ ಸರಕಾರ ತನ್ನ ಸಾಂಸಾರಿಕ ಬೇರು ಬಿಟ್ಟಂಥ ಬುದ್ದಿವಂತರನ್ನೇ 
ಹೆಚ್ಚಿನ ಸಮಸ್ಯೆಗಳಿಗೆತೋರ್ಪಡಿಸುವ ಸಾಮಾನ್ಯ ಅಮೇರಿಕ ಅಥವಾ ಇ೦ಗ೦ಡಿಗೆ ತರಬೇತಿಗೆ ಕಳಿ 
ಪ್ರತಿಕ್ರಿಯೆಯಂತೆ ' ಗಾಬರಿ ಪ್ರಕಟಿಸುತಿದೆ, ಸುವುದು ಬುದ್ದಿವಂತರ ಪಲಾಯನವನ್ನು 
ಹೋಗಬಾರದೆಂದು ಘೋಷಿಸುತ್ತಿದೆ. ಈ ದಿಶೆ ಕಡಿಮೆ ಮಾಡಲು ಭಾರತ ಕೈಗೊಂಡ ಒಂದು ಪರಿ 
ಯಲ್ಲಿ ಕೈಗೊಂಡ ಕಾರ್ಯಗಳು ತೀರಾ ಕಡಿಮೆ . ಣಾಮಕಾರಿ ಕ್ರಮ . ಇಂಥ ಕ್ರಮ ಕೈಗೊಳ್ಳಲು 

ಅಮೇರಿಕಕ್ಕೆ ಬರಮಾಡಿಕೊಳ್ಳುವಾಗ ಕೆಲ ಅಮೇರಿಕವು ಇತರ ವಿದೇಶಿ ಸರಕಾರಗಳನ್ನು ಅಗ್ರ 
ದೇಶಗಳಿಗೆ ಇಂತಿಷ ಕೋಟಾ', ಇಂಥಿಂಥ ಹಪೂರ್ವಕ ಕೇಳಿಕೊಳ್ಳುತ್ತಿದೆ. 
ಜಾತಿ- ಮತ- ಪಂಗಡಗಳವರು ಇಷ್ಟಿಷ್ಟು ಜನ ಒಟ್ಟಿನಲ್ಲಿ, ಬುದ್ಧಿವಂತರು ಒಂದೇ ದೇಶದಲ್ಲಿ 
ಬರಬಹುದೆಂಬ ಭೇದವನ್ನೆಲ್ಲ ತೆಗೆದುಹಾಕಲು ಕೇಂದ್ರೀಕರಿಸುವುದು ಜಾಗತಿಕ ಸುಖಕ್ಕೆ ಬಾಧಕ 
ಅಮೇರಿಕಾ ಸರಕಾರ ೧೯೬೫ರಲ್ಲಿ ಸಂಯುಕ್ತ ವಾಗಬಹುದು. ಬುದ್ದಿವಂತರ ಪಲಾಯನವನ್ನು 
ಸಂಸ್ಥಾನಗಳ ವಲಸೆ ಕಾನನ ( U. S . ತಡೆಗಟ್ಟಲು ಹಿತಯುಕ್ತವಾದ ಪರಿಣಾಮಕಾರಿ 
Immigration Act ) ನ್ನು ಪಾಸು ಮಾಡಿತು. ಕ್ರಮಗಳನ್ನು ತ್ವರಿತ ಗತಿಯಲ್ಲಿ ಕೈಕೊಳ್ಳುವುದು 
ಈ ಕಾನೂನಿನ ಪ್ರಕಾರ ವೃತ್ತಿ ಶಿಕ್ಷಣದ ಅರ್ಹತೆ ಅತ್ಯವಶ್ಯ . ವಿದೇಶಗಳಿಗೆ ಜನರನ್ನು ಕಳಿಸುವುದ 
ಯುಳ್ಳವರಿಗೆ ಅಮೆರಿಕಕ್ಕೆ ಬರಲು ಹೆಚ್ಚಿನ ರಲ್ಲಿ ಹಿಂದುಳಿದ ದೇಶಗಳು ಹೆಚ್ಚು ಪ್ರಯೋಜನಾ - 
ಪ್ರಾ ಶಸ್ತ್ರ ದೊರೆಯಿತು. ಇದರಿಂದಾಗಿ ಹಿಂದು ರ್ಥಕ ನೀತಿಯನ್ನು ಅನುಸರಿಸಬೇಕು. 


2 ಅನಾಸಿನ್‌ನಿಂದ 
ಹಿತ ಉಪಶಮನ 


ತಲೆನೋವುಪ್ರಾರಂಭವಾದೊಡನೆ ನಿಮ್ಮಲ್ಲಿ ಮಾನಸಿಕ ಉದ್ಯೋಗ, ನಿರುತ್ಸಾಹ ಮತ 
ಬೆಣಿವು ತಲೆದೋರುತ್ತ , ಸಹನೆತಪ್ಪಿ ಬಲು ಬೇಗ ನಿಮಗೆಕೋಪ ಬರುತ್ತದೆ. 
ಅಂಥ ಪರಿಸ್ಥಿತಿಯಲ್ಲಿ ಕೂಡಲೇ 2 ಅನಾನಿನ್ ತೆಗೆದುಕೊಳ್ಳಿ . ಅದು ಹೇಗೆಶೀಘ್ರ 
ಐಾಗಿ 4 ವಿಧಗಳಲ್ಲಿ ಪರಿಣಾಮವನ್ನುಂಟುಮಾಡುತ್ತದೆ ಜೊಡಿರಿ : 
& ಇಜಾಸಿಫ್ ತಲೆನೋವನ್ನು ಉಪಶಮನಗೊಳಿಸುತ್ತಲೆ - ಬಣ್ಣು ಜೊತೆ * 
2 ಅನಾನಿನ್ ದಣಿವನ್ನು ಹೋಗಲಾಡಿಸುತ್ತದೆ - ಬಲು ಬೇಗ . 
3 ಅನಾಸಿನ್ `ಏರುತ್ತಾಹವನ್ನು ದೂರಗೊಳಿಸುತ್ತದೆ- ಬಲು ಗೆ 

ಅನಾಸಿಪ್ ಚಾನಸಿಕೆ ಉದ್ಯೋಗವನ್ನು ವಿವರಿಸುತ್ತೆ = ಬಲು ಬೇ ? 
ಇದಕ್ಕೆ ಕಾರಣವೇನೆಂದರೆ ಚಕ್ಕರುಗಳ ರಕ್ಷಣಾ ಪೂರ್ಣ ಪ್ರಿನ್ಸಿಪೈನ್ನಂತೆ ಅನಾಸಿನ್ ಔಷಧಿ 
ಬಿಳಿ ಒಂದು ಸಂಯೋಜನೆಯಾಗಿದೆ. ಸಮ್ಮ ದೇಶದಲ್ಲಿ ಜನರು, ನೋವನ್ನು ನಿವಾರಿಸುವ ಬೇರೆ 
ಮಾವ ಔಷಧಿಗಿಂತಲೂ ಹೆಚ್ಚಾಗಿ ಆಪಾನಿನ್ ತೆಗೆದುಕೊಳ್ಳುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ, 
ಇನ್ನು ಮುಂದೆ ನಿಮಗೆ ತಲೆನೋವು ಉಂಟಾದರೆ ಅನಾಸಿನ್ ಸೇವಿಸಿರಿ. 
ಅವಾಸಿನ್ ಸೀತೆ, ಹಲ್ಲುನೋವು, ಮೈ ಕೈ ನೋವು- ಇವುಗಳನ ಉಪಶಮಿಸುತ್ತದೆ 
ಯಾವಾಗಲೂ ಆನಾಸಿಪ್ ಬಳಿಯಲ್ಲಿ ಇಟ್ಟುಕೊಳ್ಳಿರಿ . 
ಜವಾಗಲೂ ಆಹಾಸಿಸ್ ಪಡೆಯಿರಿ, 


ಅನಾನಿನ 


ಬಹಳ ಒಳ್ಳೆಯದು 
ಏಕೆಂದರೆ ಅದು ವಿಧಗಳಲ್ಲಿ ಪರಿಣಾಮವನ್ನುಂಟುಮಾಡುತ್ತದೆ 


ANACIV 


ಉತ೫498ARಚಿಕಣಂಕ' 


TED 


sgt 


OBOPARTY MANNERS @ SONTANY 


ಪ್ರಣಯವು ಅವರನ್ನು 
ಭಾರತಕ್ಕೆ ಎಳೆತಂದಿತು 


ಸಾವಿತ್ರೀ ದೇವಿ: 


ಬಿಳಿಯ ಹಿಂದೂ ಮಿಶನರಿ 


ಕುಲನರ್ವ ಬಾಲಕೃಷ್ಣ 


ಹಿಂದೂ ಮಿಶನರಿ 


90ಡಿಯನ್ ಎಕ್ಸೆಸ್ಸಿನ ವರದಿಗಾರ ಸುಬ್ಬ ನೆಯ ಹೆಸರು. ಬಾಲ್ಯದಲ್ಲಿ ಅವರು ಎವಾ ಡಾ 
ರಾಯನ್ ಅಯ್ಯರು ಮತ್ತು ನಾನು ಚದುರಂಗ ವಡೆ, ಖೆ ವನದಲ್ಲಿ ಉರ್ವಶಿ ಖಾನೋಳ್‌ , 
ವಾಡಿದಾಗಲೆಲ್ಲ ನಾನು ಸೋಲುವ ಗಂಡನಾಗು ಈಗ ವೃದ್ದಾಪ್ಯವು ಅವರನ್ನು ಸೋದರಿ ಸಾವಿತ್ರಿ 
ತೇನೆ. ಇಂಥ ಒಂದು ಸಂದರ್ಭದಲ್ಲಿ ಅಯ್ಯರು ಯನ್ನಾಗಿಸಿದೆ . ಸಂಭಾಷಣೆಯ ನಡುವೊಮ್ಮೆ 
ನನಗೆ ಸಾವಿತ್ರಿ ಖಾನೋಳ್ಳರರ ವಿಷಯ ಹೇಳಿ ಸಾವಿತ್ರಿದೇವಿಯವರು ನಾನು ನಿನ್ನನ್ನು ಬಾಲನ್ 
ದರು. ಸಾವಿತ್ರಿ ಖಾನೋಳ್ಳರರು ಆಗ ಮಹಾ ಎಂದು ಕರೆಯಲೆ ? ” ಎಂದರು . ನಿಮ್ಮ ಇಷ್ಟ ” 
ರಾಷ್ಟ್ರದ ಕರ್ಮಠ ಬ್ರಾಹ್ಮಣರ ನೆಲೆವೀಡಾದ ವಾಯಿ ಎಂದೆ. ಇದೇ ಬಗೆಯಲ್ಲಿ ತಮ್ಮನ್ನು ಮಾಜಿ ” 
ಯಲ್ಲಿ ತಮ್ಮ ಅಭೇದಾಲಯ ” ವನ್ನು ಮುಚ್ಚುವ ( ಅಮ್ಮ ) ಎಂದು ಕರೆದು ಕೊಂಡರು . 
ಆಲೋಚನೆಯಲ್ಲಿದ್ದರು. ಇಂಥ ಒಂದು ಪ್ರಸಂ- ಮಾಜಿ ಒಬ್ಬ ರೋಮಾಂಟಿಕ್ ಪರ್ಸನಾಲಿಟಿ . 
ಗಾಂತರದಲ್ಲಿ ಸಿಕ್ಸರ್ ಸಾವಿತ್ರಿ ಮುಂಬಯಿಗೆ ಸಣ್ಣ ಹುಡುಗಿಯಾಗಿದ್ದಾಗ ಸ್ವಿಟ್ಟರ್‌ಲಂಡಿನಲ್ಲಿ 
ಬಂದ ಸಮಯವನ್ನು ಒದಗಿಸಿ ಅಯರು ನನಗೆ ಅವರು ಟೆಲಿಪಥಿ (ದೂರದಲ್ಲಿದ್ದವರ ಮನಸ್ಸಿನೊಡನೆ 
ಸಾವಿತ್ರಿಯವರ ಪರಿಚಯ ಮಾಡಿಸಿದರು . ಮಾಡಿಸಿ ಸಂಭಾಷಿಸುವ ವಿದ್ಯೆ ) ಅಭ್ಯಾಸ ಮಾಡಿದ್ದರಂತೆ, 
ದೇನು ? ಅಯ್ಯರು ನನ್ನ ವಿಷಯವಾಗಿ ಅವರಿಗೂ ಅ ನ ಶಾಮೋನಿಯಲ್ಲಿ ಜಾರು ಬಂಡೆಯಾಡುತ್ತ 
ಮೊದಲೇ ಹೇಳಿ ಇಟ್ಟಿದ್ದರು. ನನ್ನನ್ನು ಕಂಡ ಅವರಿಗೆ ಸಾಂಡ್‌ಹರ್ಸ್ಟ್ ಆಫೀಸರ್ ಈ ಡೆಟ್* 
ಕೂಡಲೇ ಸಾವಿತ್ರಿ ಬಾಲಕೃಷ್ಣ ( ಅಲ್ಲವೇ ? ವಿಕ ಮ ಖಾನೋಳ್ಳರರ ಪರಿಚಯವಾಯಿತು. 
ಎಂದು ಕೇಳಿದರು . 

ರಜೆ ಮುಗಿದು ವಿಕ್ರಮರಾಯರು ಇಂಗ್ಲಂಡಿಗೆ 
ಸಾವಿತ್ರಿ ಶ್ರೀಮತಿ ಖಾನೋಳ್ಳರರ ವರ ವಂರಳಿದಾಗ ಈ ಪರಿಚಯ ಪ್ರೇಮವಾಗಿ ಬೆಳೆದಿದೆ 


೪೦ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಎಂದು ಎವಾಳಿಗೆ ಅರಿವಾಯಿತು. ಇಂಥ ಒಂದು ಕೊಳ್ಳುತ್ತಾಳೆ. ಸಾವಿತ್ರಿದೇವಿಯವರ ವಿಷಯವೂ 
ದಿನ ಹದಿನೈದರ ಹುಡುಗಿ ಅವಳು ಮನೆಯ ಟೆರೇ ಅಷ್ಟೆ , ಗುರು ರಾಮಕೃಷ್ಣ ಪರಮಹಂಸರ ಅವ 
ಸಿನ ಮೇಲೆ ನಿಂತು ಇಂಗ್ಲೆಂಡಿನತ್ತ ಮುಖ ಮಾಡಿ ಶೇಷಗಳೆಲ್ಲ ಅವರ ಹಳೆಯ ಪಟ್ಟೆ ಸೀರೆಗಳಲ್ಲಿ 
ಮನಃಸಂದೇಶ ಕಳಿಸಲು ತೊಡಗಿದಳಂತೆ, ಎಚ್ಚರ ಒರಗಿಕೊಂಡಿವೆ ! 
ವಾದಾಗ ಅವರು ಪಲ್ಲಂಗದಲ್ಲಿದ್ದರಂತೆ , ಅವರ ವಿಕ್ರಮ ಖಾನೋಳ್‌ ಮರಳಿ ಬಂದು ಇಂಡಿ 
ತಂದೆ ಹಂಗೇರಿಯನ್ ಜೀವಜ್ಞಾನಿ ಡಾ . ಅಂಡೇ ಯನ್ ಆರ್ಮಿಯಲ್ಲಿ ಆಫೀಸರರಾಗಿ ಸೇರಿದರು . 
ಡಾ ವಡೆ ಮಗಳ ಕದಲ ಮೇಲೆ ಕೈಯಾಡಿಸು ಎವಾ ಅವರನ್ನು ಮದುವೆಯಾಗಲು ನಿರ್ಧರಿಸಿ 
ತಿದ್ದರಂತೆ . ಅದೊಂದು ಅದು ತ ಅನುಭವ . ಸೀವರ್ ಶಿಪ್ ವಿ 

ಕೊರಿಯಾದಲ್ಲಿ ಭಾರತಕ್ಕೆ 
ನಾನೆಂದೂ ಮರೆಯಲಾರೆ , ” ಎನ್ನುತ್ತಾರೆ ಸಾವಿತ್ರಿ ಬಂದರು . ಈ ಹಡಗಿನಲ್ಲಿನೊಬೆಲ್ ಬಹುಮಾನ 
ದೇವಿ, ಅಂದಿನ ಘಟನೆಯನ್ನು ನೆನೆದುಕೊಂಡು ಪಡೆದು ಊರಿಗೆ ಮರಳುತ್ತಿರುವ ಡಾ . ಸಿ . ವಿ. 
ಅನಂತರ ಡಾ , ವಡೆ ಮಗಳಿಗೆ ಟೆಲಿಪಥಿ ಅಭ್ಯಾಸ ರಾಮನ್ ಇದ್ದರಂತೆ , ಎವಾ ವಿಜ್ಞಾನಿ ರಾಮನ್ 
ವನ್ನು ಬಿಟ್ಟು ಕೊಡಲು ಒಡಂಬಡಿಸಿದರು . ರೊಡನೆ ಸಂಭಾಷಿಸುತ್ತಿದ್ದಾಗ ಒಂದು ರಾಜ 
- ಸಾವಿತ್ರಿ ದೇವಿಯವರಿಗೆ ಅವರ ತಾಯಿಯ ಕುವರಾರರ ತಂಡ ಅವರ ಮನಸೆಳೆಯಲು ಮಾಡಿದ 
ಹೆಚ್ಚಿನ ನೆನಪಿಲ್ಲ. ಅವರು ತುರ್ಗನೇವನ ಕಾಲದ ಪ್ರಯತ್ನ ವನ್ನು ನೆನೆಸುತ್ತ ಸಾವಿತ್ರೀದೇವಿ ಈಗ 
ರಶಿಯದ ಒಬ್ಬ ಕವಯಿತ್ರಿ , ವರ್ಥಾ ಹೆನ್ಸ್ ನಗುತ್ತಾರೆ. ರಾಜಕುಮಾರರ ಪಾಳೆಯದಲ್ಲಿ ಒಬ್ಬ 
ಟಜೆಲ್ಸ್ ( Hentzelt ) ಗೆ ಡಾ . ವಡೆ ಬರೆದ ಗಂಡಿನ ಧೈರವಿರಲಿಲ್ಲವಂತೆ , ಎಲ್ಲರ ಧೈರವನ್ನು 
ಅನೇಕ ಪ್ರೇಮ ಪತ್ರಗಳು ಮತ್ತು ಮರ್ಥಾರ ಒಬ್ಬ ಉತ್ತರ ಕುವರಾರ ಎರವಲು ಕೊಂಡು 
ಹಲವು ಕವಿತೆಗಳ ಕಟ್ಟಿಂಗ್ಗಳನ್ನು ಸುವರಾರು ಸಮಯ ಸಾಧಿಸಿ ಎವಾಳನು ಮಾತನಾಡಿಸಿದಾ 
ಹದಿನೈದು ವರ್ಷದ ಹಿಂದೆ ಡಾ . ವಡೆ ತೀರಿಕೊಂ- ಯಿತು. ಆದರೆ ಭಾರತ ಸೇರಿ ವಿಕ್ರಮರಾಯರ 
ಡಾಗ ಮಲತಮ್ಮನೊಬ್ಬ ಸಾವಿತ್ರಿದೇವಿಗೆ ಕಳಿಸಿ ನೋಡುವ ಆತುರದಲ್ಲಿದ್ದ ಎವಾಳಿಗೆ ಇದೊಂದೂ 
ಕೊಟ್ಟರಂತೆ . 

ಈ ಕಾಗದ ಪತ್ರಗಳು ಫ್ರೆಂಚ್ 
ಮತ್ತು ರಶಿಯನ್ ಭಾಷೆಗಳಲ್ಲಿವೆ. 
ಸಾವಿತ್ರಿ ದೇವಿ ಅವನ್ನು ತಮ್ಮ 
ಹಳೆಯ ಸೀರೆಯ ಅಂಚುಗಳಲ್ಲಿ 
ಸುತಿ ಕಾಪಾಡಿ ಕೊಂಡಿದ್ದಾರೆ. 
ಸೀರೆಯಂಚು ಹೆಣ್ಣಿನ ಅತಿ 
ಕೋಮಲವೂ ಪವಿತ್ರವೂ ಆದ 
ಹೇಮಾರಿಕೆಯು ಸಾಧನವಿರಬೇ . 
ಕೆಂದು ನನಗೆ ಇದನ್ನು ನೋಡಿ 
ದಾಗ ಹೊಳೆಯಿತು. ತಾಯಿ 
ಮೊಲೆಗಳನ್ನು ಸೀರೆಯಂಚಿನಲ್ಲಿ 
ಅಡಗಿಸಿಕೊಳುತ್ತಾಳೆ. ತನ್ನ 
ಆಭರಣಗಳನ್ನು ಹರಿದ ಸೀರೆ “ ಚಂದ್ರಬಿ೦ಬ ನೋಡಿxಾಗರ ಉಳ್ಳವುದಯ್ಯ ೨ - ಪರಮಾತ್ಮನ 
ಯಂಕಂಗಳಲ್ಲಿ ಕಟ್ಟಿ ಇಟ್ಟು ಸಾಕ್ಷಾತ್ಕಾರಕ್ಕಾಗಿ ಜೀವ ತವಕಿಸುತ್ತದೆ. - - ಸಾವಿತ್ರೀದೇವಿ 


ಣ 


ಸಾವಿತ್ರಿ ದೇವಿ : ಬಿಳಿಯ ಹಿಂದೂ ಮಿಶನರಿ 


ರುಚಿಸಲಿಲ್ಲ . 

ವಿವಾ ವಿಕ್ರಮರಾಯರ ವಿವಾಹ ಹಿಂದೂ ಪದ್ಧತಿ 
ಯಲ್ಲಿ ಪಂಜಾಬಿನಲ್ಲಿ ನಡೆಯಿತು. ಎವಾ ತನ್ನ ಹೆಸ 
ರನ್ನು ಉರ್ವಶಿಯಂದು ಬದಲಾಯಿಸಿಕೊಂಡಳು . 
ಆದರೆ ಉರ್ವಶಿ' ಮನಸಾ ಹಿಂದುವಾಗಿರಲಿಲ್ಲ . 
ಹಿಂದುತ್ವವೆಂದರೇನು ? ಎಂಬ ಆತಂಕ ಅವಳ 
ಲ್ಲಿತ್ತು . ಸಣ್ಣದಾಗಿದ್ದಂದಿನಿಂದಲೂ ಅವಳು ಶಾಕಾ 
ಹಾರಿಯಾಗಿಯೂ ಇದ್ದಳು. ಆದರೆ ಹಿಂದೂ ಜೀವನ 
ವಿಧಾನಮತ್ತು ಅಧ್ಯಾತ್ಮ ಜೀವನ ಅವಳಿಗೆ ತಿಳಿಯ 
ಲೊಲ್ಲದು. ಇಲ್ಲದಿದ್ದರೆ ಹಾಳಾಗಿಹೋಗಲಿ ಎನು 
ವಂತಿಲ್ಲ . ಒಂದೆರಡು ವರ್ಷ ಭಾರತದಲ್ಲಿ ಕಳೆಯಲು 
ವುದರೊಳಗೆ ಅಧ್ಯಾತ್ಮದ ತಳಪಾಯವಿದೆ. 
ಆಂಗ್ಲೋ ಇಂಡಿಯನ್ ಮಕ್ಕಳು ಪಡುತ್ತಿರುವ 
ಕಷ್ಟವನ್ನು ಉರ್ವಶಿ ಕಂಡುಕೊಂಡಳು. ತನ್ನ 
ಮಕ್ಕಳ ಭವಿಷ್ಯ ಹೀಗಾಗಬಹುದೇ ಎಂದು ಅವರ 
ಹೊಟ್ಟೆ ಚುರುಕಾಯಿತು. ಅನಂತರ ವಿಶ್ವಾಮಿತ್ರ 
ಬ್ರಾಹ್ಮಣನಾಗಲು ಬವಣೆ ಪಟ್ಟಂತೆ ಉರ್ವಶಿ 
ಹಿಂದುವಾಗಲು ಹಟತೊಟ್ಟಳು. 

ಹಿಂದೂ ಸಾಧುಗಳನ್ನೆಲ್ಲ ಕಂಡದ್ದಾಯಿತು. 
ಸಿಕ್ಕ ಪುಸ್ತಕಗಳನ್ನೆಲ್ಲ ಓದಿಯಾಯಿತು. ಆದರೆ 
ಹಿಂದೂ ಧರ್ಮದ ತಿರುಳು ಉರ್ವಶಿಗೆ ಕಾಣದೆ ನರ್ತಕಿ ಉರ್ವಶಿ ಖಾನೋಳಕರ 
ಹೋಯಿತು. ವಿಕ್ರಮರಾಯರು ತಮ್ಮ ಪತ್ನಿಗೆ ಹೋಗಿರಾಮಕೃಷ್ಣ ಪಂಥವನ್ನು ಅಲ್ಲಿ ವ್ಯವಸ್ಥೆ ಪಡಿ 
ಸಹಾಯವಾಗಲು ಪ್ರಯತ್ನಿಸಿ ಅಯಶಸ್ವಿಯಾ- ಸಲು ದುಡಿದವರು . ಪಾಶ್ಚಾತ್ಯ ದೇಶಗಳಲ್ಲಿ ಅಭೇದಾ 
ದರು. ಅವರ ಧರಜ್ಞಾನವಾದರೂ ಅಷ್ಟಕ್ಕಷ್ಟೆ . ನಂದರು ವಿವೇಕಾನಂದರಿಗಿಂತಲೂ ಹೆಚ್ಚು ಸುಲಭ 
“ಹೀಗೆ ನಾನು ಹತ್ತು ವರ್ಷ ಪೇಚಾಡಿರಬೇಕು. ವಾಗಿ ಸಂಪರ್ಕ ಬೆಳೆಸಬಲ್ಲವರಾಗಿದ್ದರು . ತಮ್ಮ 
ಅಷ್ಟರಲ್ಲಿ ನಾನು ಪುಣೆಗೆ ಬಂದೆ. ಪುಣೆಯಲ್ಲಿ ಒಂದು ಕೊನೆಯ ದಿನಗಳಲ್ಲಿ ಅವರು ಮರಳಿ ಬಂದರಿ ಕಲ 
ಪುಸ್ತಕದಂಗಡಿಯಲ್ಲಿ ಸ್ವಾಮಿ ರಾಮಕೃಷ್ಣ ಪರಮ ಕತ್ತೆಯಲ್ಲಿ ತಮ್ಮದೇ ಆಶ್ರಮವನ್ನು ನಡೆಸುತ್ತಿ 
ಹಂಸರನ್ನು ಕುರಿತ ಒಂದು ಪುಸ್ತಕ ಸಿಕ್ಕಿತು. ದ್ದರು. ಉರ್ವಶಿ ಖಾನೋಳ್‌ ಅವರ ಬಳಿಸೇರಿ 
ನಾನು ಬೆಳಕು ಕಂಡೆ. ೨೨ 

ಆಧ್ಯಾತ್ಮ ಜ್ಞಾನವನ್ನು ಗಳಿಸಿಕೊಂಡರು . 
ಅಂದಿನಿಂದ ಉರ್ವಶಿ ಖಾನೋಳ್ಳರ್ ರಾಮ ಇದರ ಫಲ ಹಿಂದ ಆತ್ಮವು ಪರಮಾತ್ಮನನ್ನು 
ಕೃಷ್ಣರ- ಅತಿ ಹತ್ತಿರದ ಶಿಷ್ಯರನ್ನು ಹುಡುಕುತ್ತ ಸೇರಲು ಬಯಸುವ ಸಂಕಟವನ್ನು ಚಿತ್ರಿಸುವ 
ನಡೆದು ಸ್ವಾಮೀ ಅಭೇದಾನಂದರನ್ನು ಕಂಡು ಅನೇಕ ಚಿತ್ರಗಳು, ಸಾವಿತ್ರೀದೇವಿ ಈ ಚಿತ್ರಗಳನ್ನು 
ಕೊಂಡರು . ಸ್ವಾಮಿ ಅಭೇದಾನಂದರು ರಾಮು ಇಂದಿಗೂ ಸೀರೆಯಂಚಿನಲ್ಲಿ ಜೋಪಾನವಾಗಿರಿಸಿ 
ಕೃಷ್ಣರ ಖಾಸಾ ಶಿಷ್ಯರಲ್ಲಿ ಕೊನೆಯವರು . ಅವರು ಕೊಂಡಿದ್ದಾರೆ. ಇದರ ಪ್ರಕಾಶನಪು ತಾವು ಈಗ 
ವಿವೇಕಾನಂದರಿಗೆ ಸಹಾಯವಾಗಿ ಅಮೇರಿಕಕ್ಕೆ ಬರೆಯುತ್ತಿರುವ ಹಿಂದೂ ಧರ್ಮದ ಮಾರ್ಗದರ್ಶಿ 
18 - 6 


ಕರಿ, ಡಿಸೆಂಬರ್ ೧೯೬೭ 


ಕೆಯ ಜೊತೆಯಲ್ಲಿ ಆಗಬಹು 
ದೆಂದು ಅವರು ನಂಬುತ್ತಾರೆ. 
ತಮ್ಮ ಅಧ್ಯಾತ್ಮ ಪರಿಚಯದ 
ದಿನಗಳ ಕುರಿತಾಗಿ ಅವರು 
< ಸ್ವಾಮಿ ಅ ಭೆ - ದಾ ನ ೦ ದ ರ 
ನೆನಪು ” ಎಂಬ ಅಪ್ರಕಟಿತ 
ಪುಸ್ತಕದಲ್ಲಿ ಬರೆದಿದ್ದಾರೆ. ಪುಸ್ತ 
ಕದ ಕೆಲವಂಶಗಳನ್ನು ಮಾರಾ 
ಠಿಯು ಸಕಾಳವು ಪ್ರಕಟಿಸಿದೆ. 

ಸಾವಿತ್ರಿದೇವಿಗೆ ಮವರು 
ಮಕ್ಕಳು, ಹಿರಿಯ ಮಗಳು 
ಒಬ್ಬ ಅರ್ಮಿ ಆಫೀಸರನ 
ಹೆಂಡತಿ , ಎರಡನೆಯ ಮಗ ಈಗ 
ಕಲಕತ್ತೆಯಲ್ಲಿ ವ್ಯಾಪಾರೋದ್ಯ 
ಮದಲ್ಲಿ ನಿರತನಾಗಿದ್ದಾನೆ. ಕೋ 
ನೆಯ ಮಗಳು ಇನ್ನೂ ಸಣ್ಣ 

ಜೀವ ಸ೦ಜರದೊಳಗೆ. 

- ಸಾವಿತ್ರಿ ದೇವಿ 
ವಳು. ಕಿರ್ಲೋಸ್ಕರದಲ್ಲಿ ಸೈನೋ 
ಎಂದು ಕೆಲಸ ಮಾಡುತ್ತಾಳೆ. ಎಲ್ಲರಿಗೂ ನಾನು ಬಂದೊಡನೆಯೇ ಸಾವಿತ್ರೀದೇವಿ ವಾಕ 
ಇಂಗ್ಲಿಷ್ ಮತ್ತು ಮರಾಠಿ ಮಾತೃಭಾಷೆಗಳಾಗಿವೆ. ರರೇ ನಿಮ್ಮನ್ನು ಕಳಿಸಿರಬೇಕು. ಇಂದು ಅವರ 
ಶಾಕಾಹಾರಿಗಳು ಮತ್ತು ಬ್ರಾಹ್ಮಣ ಜೀವಿಗಳು . ಹುಟ್ಟು ಹಬ್ಬ ” ಎಂದರು. ನನಗೆ ಠಾಕೂರನ 

ಲೌಕಿಕವಾಗಿ ಉರ್ವಶಿ ಖಾನೋಳ್‌ ಸಾಹಸ ( ರಾಮಕೃಷ್ಣ ಪ್ರಸಾದವಾದ ನೀರೂ ದೊರೆ 
ಪ್ರಿಯೆ , ಪೈಲಟ್ ತರಬೇತಿ ಪಡೆದ ಪ್ರಪ್ರಥಮ ಯಿತು. 
ಭಾರತೀಯ ಮಹಿಳಾ ತಂಡದಲ್ಲಿ ಅವಳು ಒಬ್ಬರು, ಅದು ಮಾರ್ಚಿನ ಉರಿ ಬೇಸಿಗೆಯಾಗಿದ್ದರೂ 
ಬರಿಗಾಲಿನಲ್ಲಿ ವಿವರಾನದ ಕಾರ್‌ಪಿಟ್ಟಿನಲ್ಲಿ ಕುಳಿತು ಅಭೇದಾಲಯ ತಂಪಿತ್ತು . ಹೇಗೆ ಎಂದು ಕೇಳಿ 
ಆಕಾಶದಲ್ಲಿ ಹಾರಿದ್ದನ್ನು ಅವರು ನೆನೆದುಕೊಳು ದರೆ ಸಾವಿತ್ರೀದೇವಿ ಗುಟ್ಟನ್ನು ಹೊರಹಾಕಿದರು. 
ತಾರೆ. ಕೆಲವು ಕಾಲ ಭರತನಾಟ್ಯಂ ಮತ್ತು ರಾತ್ರಿ ಅವರು ಮನೆಯ ಕಿಟಕಿ ಬಾಗಿಲುಗಳನ್ನು 
ಕಥಕ್ ಕಲಿತು ಕುಣಿದಾಡಿದರು . ಸೈನಿಕರ ತೆರೆದಿಡುವರು . ತಂಪು ಹವೆ ಒಳ ಬರುತ್ತದೆ. ಬೆಳ 
ಕಲಾಣ ಕೆಲಸದಲ್ಲಿ ಅಗ್ರ ಪಾತ್ರ ವಹಿಸಿದ್ದರು. ಗಿನ ಜಾವ ಬಾಗಿಲುಗಳನ್ನು ಮುಚ್ಚಿ ಪರದೆಗಳನು, 
- ಸಾವಿತ್ರಿದೇವಿಯರಾದ ಮೇಲೂ ಅವರ “ ಅಭೇ ಒದ್ದೆ ಮಾಡಿಬಿಡುವರು . ಇದು ಒಳಗಿನ ಹವೆ ತಂಪಾ 
ದಾಲರು ” ಅನೇಕರಿಗೆ ಆಸರೆಯಾಗಿತ್ತು . ಅವ ಗಿಯೇ ಇರುವಂತೆ ಮಾಡುತ್ತದೆ. “ ಅಭೇದಾ 
ರನ್ನು ಕುರಿತು ಬರೆಯಬೇಕೆಂದು ನಿರ್ಧರಿಸಿದ ಲಯ ” ದಲ್ಲಿ ತುಂಬ ರಾಮಕೃಷ್ಣ, ಅಭೇದಾನಂದರ 
ಮೇಲೊಮ್ಮೆ ನಾನು ಮುನ್ಸೂಚನೆ ಕೊಡದೆ ) ಅವಶೇಷಗಳೇ . - 
ವಾಯಿಗೆಹೋದೆ, ' ಅಭೇದಾಲಯ ” ಹೂ ಮಾಲೆ ಆದರೆ ಸಾವಿತ್ರಿದೇವಿಯವರ ಮೇಜಿನ ಮೇಲೆ 
ಗಳಿಂದ ಸಿಂಗರಿಸಲ್ಪಟ್ಟಿತು . ಆದರೆ ಹೊರಗೆ ಒಂದು ಕೀಲಿಕೆ ಇದೆ . ಅದನ್ನು ನೋಡಿ ಈಕೆ 
ಮಾತ್ರ ಮಾರಾಟಕ್ಕಿದೆ ” ಬೋರ್ಡು ತಗಿತ್ತು . “ ಗೃಹೀತ ಇವ ಕೇ ಶೇಷಂಮೃತ್ಯು ನಾ ಧರ ವಾಚ 


ಸಾವಿತ್ರಿ ದೇವಿ : ಬಿಳಿಯ ಹಿ೦ದೂ ಮಿಶನರಿ 


ರೇತ್ ” ಎಂಬ ಆದೇಶವನ್ನು ಮನಸಾ ಪಾಲಿಸು ಚಿತ್ರಗಳು , 
ತಿದ್ದಾರೆಂದು ಕೊಂಡೆ, ಆ ಕೀಲಿಕ್ಕೆ ಕೆಂಪುಶಾಯಿ ಇತ್ತೀಚೆಗೆ ಸೋದರಿ ಸಾವಿತ್ರಿ ನಾಯಿಯನ್ನು 
ಯಲ್ಲಿ ಬರೆದ ಒಂದು ವಿಜ್ಞಾಪನೆ: ' ನನಗೆ ವಿನಾ ಬಿಟ್ಟು ಹಿಮಾಲಯದಂಚಿನ ಅಲೊರಾಕ್ಕೆ ತೆರಳಿ 
ದರೂ ಅದಲ್ಲಿ ಈ ಡ್ರಾವರಿನ ಇಂಥ ಬದಿಯಲ್ಲಿ ದರು . ಅಲ್ಲಿ ಒಂದು ರಾಮಕೃಷ್ಣಾಶ್ರಮವಿದೆ . ಅಲ್ಲದೆ 
ನನ್ನ ಮಗನ ವಿಳಾಸವಿದೆ. ” ಮೇಜಿನ ಕನ್ನಡಿ ತಂಪುಗಾಳಿಯಿದೆ. ಸಾವಿತ್ರಿದೇವಿಗೆ ಎರಡೂ 
ಯೊಳಗೆಲ್ಲ ಮಕ್ಕಳ ಮತ್ತು ಹತ್ತಿರದ ಸ್ನೇಹಿತರ ಅವಶ್ಯವಿದೆ - ಅವರ ಕೊನೆಯ ದಿನಗಳಲ್ಲಿ . * 


“ ನಾನು ಸಿಟ್ಟಿಗೆದ್ದಾಗ ” 
ನನಗೆ ಸಿಟ್ಟು ಬಂದಾಗ ಸುಮ್ಮನೆ ಕೊಡುತ್ತೇನೆ ಮತ್ತು ಏಕಾಂತದಲ್ಲಿ 
ಹೋಗಿ ಪರಮಾತ್ಮನಲ್ಲಿ ಕ್ಷಮೆಕೋರುತ್ತೇನೆ, , - ಡಃ|| ರಾಧಾಕೃಷ್ಣನ್ 

ನಾನು ಸಿಟ್ಟಿಗೆದ್ದಾಗ ಒಂದು ಕೊಡತಂಪಾದ ನೀರನ್ನು ಬಾವಿಯಿಂದ ಸೇದಿ 
ತಲೆಯ ಮೇಲೆ ಸುರುವಿಕೊಳ್ಳುವೆ. 

- - ಸ್ವಾಮಿ ವಿವೇಕಾನಂದ 
ನಾನು ಯಾವಾಗಲಾದರೂ ಸಿಟ್ಟಿಗೆದ್ದಾಗ ಎರಡೂ ಕಪಾಳಗಳಿಗೆ ಜೋ 
ರಾಗಿ ಹೊಡೆಯುವೆ- ಸ್ವಂತ ಗಲ್ಲಗಳ ಮೇಲೆ! 

- ನಿ , ಕೆ , ಕೃಷ್ಣ ಮೆನನ್ 
ನಾನು ಒಮ್ಮೆ ಸಿಟ್ಟಿಗೆದ್ದೆನೆಂದರೆ ನಾನೇ ನನ್ನನ್ನು ಕೈವಶ ಮಾಡಿಕೊಳ್ಳ.. 
೮ಾರೆ. ಆದರೆ ಇಂತಹ ವೇಳೆಯಲ್ಲಿ ಅನೇಕರನ್ನು ನನ್ನ ಕೈವಶ ಮಾಡಿಕೊಳ್ಳುವೆ. 

– ಪಂ . ಜವಾಹಲಾಲ ನೆಹರೂ 


ನಾನು ಸಿಟ್ಟಿಗೆದ್ದಾಗ ನನ್ನ ಭಾಷಣ ' ಅಥವಾ ಮಾತಿನಲ್ಲಿ ತೀವ್ರ ನನ್ನತೆ 
ಬರುವುದು ಮತ್ತು ಇಂತಹ ವೇಳೆಯಲ್ಲಿ ಒಬ್ಬ ಸಿಪಾಯಿಗೆ ಕೂಡಾ ' ಸಿಪಾಯಿ 
ಸಾಹೇಬರೇ ' ಎಂದು ಕರೆಯುವೆ. 

– ಶ್ರೀ ಪ್ರಕಾಶ 
ನಾನು ಸಿಟ್ಟಿಗೆದ್ದಾಗ ಒಂದು ಉದ್ಯೆ ಉದ್ದವಾದ ಭಾಷಣವನ್ನು ಬರೆದು 
ತೆಗೆಯುತ್ತೇನೆ. 

- ನಿನ್ ಸ್ಟನ್ ಚರ್ಚಿಲ್ 
ನಾನು ಸಿಟ್ಟಿಗೆದ್ದಾಗ ನನಗೆ ಏನೂ ತಿಳಿಯುವುದಿಲ್ಲ . ಆದ್ದರಿಂದ ಮುಸುಕು 
ಹಾಕಿ ಮಲಗಿಬಿಡುವೆ. 

- ತೆನ್ನಾಲಿ ರಾಮಕೃಷ್ಣ 
ನಾನು ಸಿಟ್ಟಿಗೆದ್ದಾಗ ನಾನು ಏನು ಮಾಡುತ್ತಿದ್ದೇನೆಂಬ ಪ್ರಜ್ಞೆಯೇ ಇರು 
ವುದಿಲ್ಲ . ಆದರೆ ನಾನು ಯಾವಾಗಲೂ ಎಷ್ಟು ಸ್ವಪ್ರಜ್ಞೆಯಲ್ಲಿರುತ್ತೇನೆಂದರೆ 
ನನಗೆ ಎಂದೂ ಸಿಟ್ಟು ಬರುವುದಿಲ್ಲ. 

– ಚಕ್ರವರ್ತಿ ರಾಜಗೋಪಾಲಾಚಾರಿ 
- ಸಂಗ್ರಹ : ನೀಲಕಂಠ ಶ್ರೀ . ಟಿ ಸ್ : 


ಅಪರ ವಯಸ್ಸಿನ 
ಒಂದು ಮಧುರ ಸಂಬಂಧ 


ರವೀಂದ್ರರೆ. 
ವಿದೇಶಿ 
ಪ್ರೇಮಿಕೆ 


ಲಾವಣ್ಯ ಪ್ರಭಾ ರಾಯ 

ಅವರ ಲೇಖನದ ಆಧಾರ 


0 ವಿ ರವೀಂದ್ರನಾಥ ಠಾಕೂರರು ತಮ್ಮ ಅಪರ ಯನ್ನು ಕವಿ ಪರಿಚಿತರ ಸೀಮಾರೇಖೆಯಲ್ಲಿ ಸೇರಿಸಿ 
ವಯಸ್ಸಿನಲ್ಲಿ ಬರೆದ “ ಪೂರವಿ” ಕಾವ್ಯವನ್ನು ಕೊಂಡಿದ್ದರು. ಭಾರತೀಯರಿಗೆ ಅವಳು ಅಪರಿ 
“ ವಿಜಯಾಳಿಗೆ ಸಮರ್ಪಣೆ ಮಾಡಿದರು . ಅಗ್ರ ಚಿತಳಾಗಿದ್ದರೂ ಪೂರೈ ಮತ್ತು ಪಶ್ಚಿಮ ಗೋಲಾ 
ಯಾರೀ ವಿಜಯಾ ಎಂದು ಸ್ವಾಭಾವಿಕವಾಗಿಯೇ ರ್ಧಗಳಲ್ಲಿ ಅವಳ ಹೆಸರು ಸುಪರಿಚಿತವಾಗಿತ್ತು . 
ಜನರ ಮನಸ್ಸಿನಲ್ಲಿ ಕುತೂಹಲ ಕೆರಳಿತು . ಶ್ರೀಮತಿ ಓಕಾಂ ಪೊ ತುಂಬ ಸುಸಂಸ್ಕೃತ 
ರವೀಂದ್ರನಾಥರ ಕವಿಚಿತ್ರವನ್ನು ಆಕರ್ಷಿಸಿದ ಈ ಸರ್ವಗುಣಭೂಷಿತಳೂ ಆಗಿದ್ದಳು. ಶಿಮಂತ , 
ವಿಜಯಿ ನಾರಿ ಯಾವ ದೇಶದವಳು, ಯಾವ ಜಾತಿ ಅಭಿಜಾತ ವಂಶದಲ್ಲಿ ಅವಳು ಹುಟ್ಟಿದ್ದಳು. ರೂಪ, 
ಯುವಳು ? 

ಗುಣ, ಐಶ್ವರ್ಯಗಳ ಸ್ವಾಮಿನಿಯಾಗಿದ್ದಳು. 
ರವೀಂದ್ರರ ಚಿತ್ರವನ್ನು ಗೆಲ್ಲುವುದರಲ್ಲಿ ವಿಜಯಿ ಉಚ್ಚ ಶಿಕ್ಷಣ ಪಡೆದ ವಿದ್ಯಾವಂತಳು ಮಾತ್ರವಲ್ಲ, 
ಯಾದ, ಅತುಲನೀಯಳಾದ ಈ ವಿಜಯಾ ಒಳ್ಳೇ ಲೇಖಕಿಯೂ ಆಗಿದ್ದಳು. ಅನೇಕ ಭಾಷೆ 
ಭಾರತೀಯಳಾಗಿರಲಿಲ್ಲ. ಅವಳು ದಕ್ಷಿಣ ಅಮೇರಿ ಗಳನ್ನು ಬಲ್ಲವಳಾಗಿದ್ದಳು. ಶ್ರೀಮತಿ ಓಕಾಂ ಪೊ 
ಕದ ಅರ್ಜೆಂಟಾಯಿನಾದ ನಿವಾಸಿ. ಅವಳ ಹೆಸರು ಎಷ್ಟೋ ಪುಸ್ತಕಗಳನ್ನೂ ಬರೆದಿದ್ದಳು. ಸ್ಪಾನಿಷ್ 
ಶ್ರೀಮತಿ ವಿಕ್ಟೋರಿಯಾ ಓಕಾಂ ಪೊ , ವಿಕ್ಟೋರಿ ಭಾಷೆಯ ಪ್ರಸಿದ್ದ ಪತ್ರಿಕೆಯೊಂದರ ಸಂಪಾದ 
ಯಾಳಿಗೆ ರವೀಂದ್ರ ರೇ ' ವಿಜಯಾ - ವಿಕ್ಟೋರಿಯಾ ದಕಳ ಸಂಸ್ಥಾಪಕಳ ಆಗಿದ್ದಳು. ಅರ್ಚೆ೦ಟಾ 
ಎಂದರೆ ವಿಜಯಾ ಎಂದೇ ಅರ್ಥ ತಾನೆ- ಎಂದು ವಾದ ಪ್ರತಿಯೊಬ್ಬನ ಬಾಯಿಯಲ್ಲ ಅವಳ 
ಹೆಸರಿಟ್ಟಿದ್ದರು. ಒಬ್ಬ ಅಪರಿಚಿತ ವಿದೇಶೀ ಮಹಿಳೆ ಹೆಸರು ಸುಳಿದಾಡುತ್ತಿತ್ತು . ದೇಶವಿದೇಶಗಳಲ್ಲಿ 


ಸರಿ , 


ರವೀಂದ್ರರ ವಿದೇಶಿ ಪ್ರೇಮಿಕೆ 
ಈ ನಾರೀರದ ಹೆಸರು ಪ್ರಸಿದ್ಧವಾಗಿತ್ತು . ಸಾಕ್ಷಾತ್ ದರ್ಶನವಾಗಲಿದೆ ಎಂದು ತಿಳಿದಾಗ 
ಸ್ತ್ರೀಯರಲ್ಲಿ ಇಂಥ ಪ್ರತಿಭೆ ಇರುವುದು ವಿರಳ, ಓಕಾಂಪೊಳ ಮನಪ್ರಾಣಗಳು ಆನಂದದಿಂದ 

ರವೀಂದ್ರನಾಥರೊಡನೆ ಅವಳ ಭೆಟ್ಟಿಯಾದದ್ದು ವಿಹ್ವಲವಾದವು. 
ಆಕಸ್ಮಿಕವಾದಂತೆ ರೋಮಾಂಚಕಾರಿಯ ಅಗಿದೆ. ೧೯೨೪ , ನವಂಬರ ೬ ರಂದು ಕವಿ ರವೀಂದ್ರ 
ಈರೂ ತಂತಮ್ಮ ಕ್ಷೇತ್ರದಲ್ಲಿ ಅದ್ವಿತೀಯರು. ರಿದ್ದ ಹಡಗ ಬ್ಯುನೋಸ್ ಏರ್ ಬಂದರನ್ನು 
ಇಂಥ ಎರಡು ಮಹಾವ್ಯಕ್ತಿಗಳು ಪರಸ್ಪರ ಪರಿಚಿತ ತಲುಪಿತು. ಜೊತೆಗೆ ರವೀಂದ್ರರುಅಸ್ವಸ್ಥರಾಗಿದ್ದಾ 
ರಾಗುವುದೆಂದರೆ ಒಂದು ಅಸಾಧಾರಣ ಘಟನೆಯೇ ರೆಂಬ ಸುದ್ದಿಯ ಹಬ್ಬಿತು. ಈ ಪರಿಸ್ಥಿತಿಯಲ್ಲಿ 

ಅವರು ಪೇರುವಿಗೆ ಹೋಗುವುದು ಕ್ಷೇಮಕರವಲ್ಲ . 
ಕವಿ ರವೀಂದ್ರರು ದಕ್ಷಿಣ ಅಮೇರಿಕದ ಪೇರು ಅವರಿಗೆ ಪೂರ್ಣ ವಿಶ್ರಾಂತಿಯ ಅಗತ್ಯವಿದೆ ಎಂಬ 
ವಿಗೆ ಹೋಗಲಿದ್ದರು. ದೇಶ ಸಂಚಾರ ಮತ್ತು ಡಾಕ್ಟರರ ಅಭಿಪ್ರಾಯವನ್ನು ಕೇಳಿ: ಅರ್ಜೆಂಟಾಯಿ 
ಪೇರುವಿನ ಸ್ವಾತಂತ್ರ ಶತಮಾನೋತ್ಸವದಲ್ಲಿ ನಾದ ಜನ ಬಹಳ ಅನಂದಿತರಾದರು. ಕವಿ ಷೇರು 
ಮಾನ್ಯ ಅತಿಥಿಯಾಗಿ ಹೋಗುವುದೇ ಅವರ ಪ್ರವಾ ವಿಗೆ ಹೋಗದೆ ತಮ್ಮಲ್ಲಿಯೇ ಇರಬೇಕೆಂದು ಅವರು 
ಸೋದ್ದೇಶವಾಗಿತ್ತು . ಪೇರು ಸರಕಾರ ಅವರಿಗೆ ಬಯಸುತ್ತಿದ್ದರು. ಈ ಸಮಾಚಾರ ಕೇಳಿ ಪೇರು 
ಆದರದ ಆಮಂತ್ರಣವಿತ್ತಿದ್ದಿತು. ಪೇರುವಿಗೆ ಸರಕಾರ ಮತ್ತು ಜನತೆಗೆ ತುಂಬ ವ್ಯಥೆಯಾ 
ಹೋಗುವಾಗ ಬ್ಯುನೋಸ್ ಏರ್ ಬಂದರಿನಲ್ಲಿ ಯಿತು. ಇದು ಅರ್ಜೆ೦ಟಾಯಿನಾದ ಗತ್ತು ಎಂದು 
ಅವರ ಹಡಗ ಸ್ವಲ್ಪ ಕಾಲ ತಂಗಲಿತು ಈ ಪೇರು ಸರಕಾರ ಭಾವಿಸಿತು . ರವೀಂದ್ರನಾಥರ 
ಸಮಾಚಾರ ಆ ನಗರದಲ್ಲಿ ಗೊತ್ತಾದೊಡನೆ ಅಸ್ವಸ್ಥತೆ ಎರಡ ಸರಕಾರಗಳಲ್ಲಿ ಸ್ವಲ್ಪ ವನ 
ಸಾಮಾನ್ಯ ಜನರು ಮಾತ್ರವಲ್ಲ, ಸಾಹಿತ್ಯಕಾರರೂ ಸ್ತಾಪವನ್ನು ಉಂಟುಮಾಡಿತು . 
ಅಧೀರ ಆಸಕ್ತಿಯಿಂದ ಅವರ ಆಗಮನವನ್ನು ಆದರೆ ಶ್ರೀಮತಿ ಓಕಾಂಪೊಳ ಆನಂದಕ್ಕೆ 
ನಿರೀಕ್ಷಿಸತೊಡಗಿದರು . ಈ ಸಾಹಿತಿಗಳಲ್ಲಿಶ್ರೀಮತಿ ಪಾರವಿರಲಿಲ್ಲ, ಕವಿ ಅಸ್ವಸ್ಥರಾಗಿದ್ದಾರೆ ಎಂದು 
ಓಕಾಂಪೊ ಪ್ರಮುಖಳಾಗಿದ್ದಳು. ರವೀಂದ್ರರ ಅವಳೆಷ್ಟು ವ್ಯಾಕುಲಳಾಗಿದ್ದಾಳೆ ಅಷ್ಟೇ ಕವಿ 
ಹೆಸರು, ಅವರ ಕವಿ ಪ್ರತಿಭೆ , ಅವರ ಅಸಮಾನ - ಪೇರುವಿಗೆ ಹೋಗದೆ ಇಲ್ಲೇ ಇರುತ್ತಾರೆ ಎಂಬ 
ವಾದ ಕಾವ್ಯಸೃಷ್ಟಿ , ಗೀತಾಂಜಲಿಯ ಇಂಗ್ಲೀಷ್, ಮಾತಿನಿಂದ ಅವಳು ಸಂತುಷ್ಟಳಾಗಿದ್ದಳು. 
ಫ್ರೆಂಚ್ ಮತ್ತು ಸ್ಪಾನಿಶ್ ಅನುವಾದ, ಇವು ಕವಿಯ ಪರಿವಾರದವರು ಅಸ್ಪಷ್ಟ ಕವಿಯೊಂದಿಗೆ 
ಓಕಾಂ ಪೊಳಿಗೆ ಸುಪರಿಚಿತವಾಗಿದ್ದವು. ಈ ಅಕ ಒಂದು ಹೋಟಲಿನಲ್ಲಿ ಇಳಿದುಕೊಂಡರು . ಆದರೆ 
* ರ್ಷಣೆ ಮತ್ತು ಮಾನಸಿಕ ಸಂಸ್ಪರ್ಶಕ್ಕೆ ಇನ್ನೂ ಕವಿಯ ಪೂರ್ಣ ವಿಶ್ರಾಂತಿಗೆ ಹೋಟೆಲ್ಲಿನ ವಾತಾವ 
ಒಂದು ಕಾರಣವಿತ್ತು . ಒಮ್ಮೆ ಓಕಾಂ ಪೊ ಮಾನ ರಣ ಅನುಕೂಲವಾಗಿರಲಿಲ್ಲ. ಈ ಅಪರಿಚಿತ 
ಸಿಕ ವೇದನೆಯಿಂದ ಅತ್ಯಂತ ಸಂತಪ್ತಳಾಗಿದ್ದಾಗ ನಗರದಲ್ಲಿ ಕವಿಯ ಸಲುವಾಗಿ ನಿರ್ಜನ ಸ್ಥಳ ಎಲ್ಲಿ, 
ಗೀತಾಂಜಲಿಯ ಫ್ರೆಂಚ್ ಅನುವಾದ ಅವಳ ಕೈಗೆ ಹೇಗೆ ದೊರಕೀತು ಎಂದು ಕವಿಯ ಸಂಗಡಿಗರು 
ಸಿಕ್ಕಿತು. ಅದನ್ನು ಓದಿ ಅವಳು ಮೋಹಿತಳಾ ಯೋಚನೆಗೀಡಾಗಿದ್ದಾಗಲೇ ಶ್ರೀಮತಿ ಓಕಾಂ ಪೊ 
ಗಿದ್ದು ಮಾತ್ರವಲ್ಲ, ಅವಳ ಮನೋವೇದನೆಯು ಅವರಲ್ಲಿಗೆ ಹೋದಳು. ತುಂಬ ಅಗ್ರಹದಿಂದ 
ಮೇಲೆ ಯಾರೋ ಶೀತಲ ಚಂದನದ ಲೇಪವನ್ನು ಕವಿಯ ಎಲ್ಲ ಭಾರವನ್ನು ತಾನೇ ವಹಿಸಿಕೊಂ 
ಹಚ್ಚಿದಂತಾಯಿತು. ಆ ಕ್ಷಣದಿಂದ ಗೀತಾಂ ಡಳು. ನಗರದ ಹೊರಗೆ ಲಾಪ್ಲಾ ತಾ ನದಿಯು 
ಜಲಿ ಮತ್ತು ಅದರ ಕವಿಯ ಬಗ್ಗೆ ಅವಳ ದಂಡೆಯಲ್ಲಿ ನಗರದಿಂದ ದೂರಾಗಿರುವ ' ಸಾನ್ 
ಎನಸ್ಸಿನಲ್ಲಿ ಒಂದು ಆಕರ್ಷಣೆ ಹುಟ್ಟಿತು. ಕವಿಯ - ಇಸಿಡೋ ' ಶಾಂತ ಭವ್ಯ ಸ್ಥಾನವಾಗಿದೆ, 


೪೬ 


ಕಸ್ತೂರಿ, ಡಿಸೆಂಬರ್ ೧೯೬೭ 


' ಸಾನೆ ಇಸಿಡೊ ? ದ ' ವಿರಲರಿಯೊ ' ಎಂಬ ಮಿತ್ರತ್ವದ ಸಂಬಂಧ ಸ್ಥಾಪಿತವಾಗಿತ್ತು . 
ಸುಂದರ ಗೃಹದಲ್ಲಿ ಕವಿ ರವೀಂದ್ರನಾಥರ ವಸತಿಗೆ ' ವಿಜಯರಾ' ಳಲ್ಲಿ ಸ್ವಾಭಾವಿಕ ಶಾಲೀನತೆಯ ಜೊತೆ 
ಏರ್ಪಾಡಾಯಿತು. ಮನೆಯ ನಿರ್ಜನ ವಾತಾವರಣ ಅಧಿಕ ಬುದ್ದಿಯ ವಿಚಾರ ಶಕ್ತಿಯ ಇತ್ತು . 
ಕವಿಯ ಆರೋಗ್ಯಕ್ಕೆ ತುಂಬ ಹಿತಕಾರಿಯಾ- ಮೊದಲಿಗೆ ಅವಳು ಕವಿಯಿಂದ ದೂರ, ಪ್ರತ್ಯೇಕ 
ಗಿತ್ತು . ಅಲ್ಲಿ ಜಗಲಿಯಲ್ಲಿ ಕುಳಿತು ನದಿಯ ವಾಗಿರುತ್ತಿದ್ದಳು. ಕವಿಗೆ ಪೂರ್ಣ ವಿಶ್ರಾಂತಿ ಸಿಗ 
ಶೋಭೆಯನ್ನು ರಕ್ಷಿಸುತ್ತ ಕವಿಯ ಕಣ್ಣುಗಳು ಬೇಕೆಂಬುದೇ ಅವಳ ಮುಖ್ಯ ವಿಚಾರವಾಗಿತ್ತು . 
ಹರ್ಷಭರಿತವಾಗುತ್ತಿದ್ದವು. ಮನೆಯ ನಾಲ್ಕೂ ದೂರವಿದ್ದೂ ಸದಾ ಜಾಗ್ರತ ಸೇವೆಯಿಂದ ಕವಿಯ 
ಸುತ್ತಲು ಪುಷ್ಟ ವಾಟಿಕೆಗಳಿದ್ದವು. ವಿಕ್ಟೋರಿಯಾ ಎಲ್ಲ ಕುಂದು ಕೊರತೆಗಳನ್ನು ನಿವಾರಿಸುತ್ತಿದ್ದಳು. 
ಓಕಾಂ ಪೊಳ ಜೊತೆ ಕವಿ ಇಲ್ಲಿ ಶತಪಥಹಾಕುತ್ತಿ ಆದರೆ ಪರಿಚಯ ಹೆಚ್ಚಿದಂತೆಲ್ಲ ವಿಜಯಾ ಸಾವಕಾಶ 
ದ್ದರು . ಅಪರಿಚಿತ ವಾದ ವಿದೇಶಿ ಹೂಗಳ ಶೋಭೆ ವಾಗಿ ಕವಿಯ ನಿಕಟ ಸಂಪರ್ಕದಲ್ಲಿ ಬರತೊಡಗಿ 
ಯನ್ನು ಕಂಡು ಮಗ್ನರಾದ ಅವರು ಅವನ್ನು ದಳು. ಕವಿಯ ವಿಷಯದಲ್ಲಿ ಅವಳ ಮನದಲ್ಲಿ 
ತಮ್ಮ ಕಾವ್ಯಗಳಲ್ಲಿ ಅವರವನ್ನಾಗಿ ಮಾಡಿದರು. ಶ್ರದ್ದೆ ಆದರಗಳ ಜೊತೆ ಪ್ರೇಮದ ಒಂದು ಸಾಗ 
* ಈ ರಮ್ಮ ಮಹಲಿನ ಮನಮೋಹಕ ವಾತಾ ರವೂ ಹರಿಯುತ್ತಿತ್ತು . ಕವಿಯ ಸೇವೆ ಮಾಡು 
ವರಣದಲ್ಲಿ ಕವಿಗಳು ಎರಡು ತಿಂಗಳ ಕಾಲವನ್ನು ವದು , ಅವರಿಗೆ ಆನಂದವನ್ನು ಕೊಡುವುದು ವಿಜ 
ಬಹಳ ಆನಂದದಿಂದ ಕಳೆದರು. ವಿಕ್ಟೋರಿಯಾಳ ಭರಾಳ ಒಂದು ಕರ್ತವ್ಯವೇ ಆಗಿದ್ದಂತಿತ್ತು . ಕವಿ , 
ಸೇವೆ, ಯೋಗಕ್ಷೇಮ ವಿಚಾರಣೆ ಮತ್ತು ಮಧುರ ತಮ್ಮ ಕವಿತೆಗಳ ಅನುವಾದ ಮಾಡಿ ವಿಜಯಾಳಿಗೆ 
ವಾರ್ತಾಲಾಪದಿಂದ ಕವಿಗೆ ಪೂರ್ಣ ವಿಶ್ರಾಂತಿ ಕೇಳಿಸುತ್ತಿದ್ದರು. ಅವಳೊಂದಿಗೆ ತಾಸುಗಟ್ಟಲೆ 
ಸಿಕ್ಕಿತು. ಮುಪ್ಪಿನ ಬಾಗಿಲಲ್ಲಿ ಬಂದು ನಿಂತಿದ್ದರೂ ಕಾವ್ಯದ ಚರ್ಚೆ ಮಾಡುತ್ತಿದ್ದರು. ಅವರೆದುರಿನಲ್ಲಿ 
ಕವಿಯ ಕಾವ್ಯರಸಪೂರ್ಣ ಮನಸ್ಸು ಈ ಅತುಂಲ ಈ ವಿದುಷಿ ಬಾಲಿಕೆಯಂತಾಗಿ ಬಿಡುತ್ತಿದ್ದಳು . 
ನೀಯ ಮಾನಸಿಕ ಸ್ವಾಸ್ಥ್ಯವನ್ನು ಹೊಂದಿ ಕವಿಯ ಬಳಿ ಅವಳ ಮಾನ , ಅಭಿಮಾನ , ಹಟ, 
ಮತ್ತೊಮ್ಮೆ ಯವನ ರಸದಿಂದ ತುಂಬಿ ಕಪಟ ಕಲಹ, ಪರಿಹಾಸ ಎಲ್ಲವೂ ನಡೆಯುತ್ತಿತ್ತು . 
ಹೋಯಿತು. ಸೂರ್ತ ಭಾಷೆಯಲ್ಲಿ ಕವಿ ಈ ಕವಿ ನಗುತ್ತ “ನೀನೆಂಥ ವಾರ್ಖಳು ” ಎಂದರೆ 
ಮಾನಸಲಕ್ಷ್ಮಿಯ ಬಗ್ಗೆ ತಮ್ಮ ಕೃತಜ್ಞತೆ, ಅವಳ ತಟಕ್ಕನೆ “ಮತ್ತೆ ನೀವೆಷ್ಟು ಗರ್ವಿ 
ಸ್ನೇಹ- ಪ್ರೇಮ - ಆಶೀರ್ವಾದಗಳನ್ನು ಸೂರೆ ಮರು ” ಎನ್ನುತ್ತಿದ್ದಳು. ಇಬ್ಬರೂ ಗಹಗಹಿಸಿ 
ಗೈದರು . ಈ ನಾರಿ ತನ್ನ ಚಿತ್ರ ಮಾಧುರ್ಯದಿಂದ, ನಗುತ್ತಿದ್ದರು. ಕವಿಯ ಪದತಲದಲ್ಲಿ ಕುಳಿತು, 
ಕೋಮಲ ಕೈಗಳ ಸೇವೆಯಿಂದ ಮತ್ತು ಭಾವನೆ ಮುಗ್ಧ ವಿಸ್ಮಿತನೇತ್ರಗಳಿಂದ ವಿಜಯಾ ಕವಿಯ 
ಗಳ ಅದಾನಪ್ರದಾನದಿಂದ ತಮ್ಮನ್ನು ಧನ್ಯಗೊಳಿಸಿ ಮುಖ ನೋಡುತ್ತ ' ಗುರುದೇವ, ನಾನು 
ದಳು ಎಂದು ಕವಿ ಮುಕ್ತ ಕಂಠದಿಂದ ಹೇಳಿ ನಿಮ್ಮನ್ನು ಪ್ರೀತಿಸುತ್ತೇನೆ” ಎಂದು ಮೇಲಿಂದ 
ದ್ದಾರೆ. ಅವರ ಜೀವನ ಪಾತ್ರೆ ಈ ನಾರಿಯ ದಾನ ಮೇಲೆ ಅನ್ನುತ್ತಿದ್ದಳು. 
ದಿಂದ ಅಮೃತ ಪೂರ್ಣವಾಗಿತ್ತು . ವಾಸ್ತವದಲ್ಲಿ. ರವೀಂದ್ರನಾಥರ ಜೀವನದಲ್ಲಿ ಪ್ರಣಯ ಬಹು 
ವಯಸೊಂದನ್ನು ಬಿಟ್ಟರೆ ಈ ಎರಡು ಆತ್ಮಗಳು ವಿಚಿತ್ರ ರೀತಿಗಳಲ್ಲಿ ಬಂದುಹೋಗಿತ್ತು . ಇನ್ನೂ 
ಇನ್ನೆಲ್ಲ ವಿಷಯಗಳಲ್ಲಿ ಸವಧರ್ಮಿಗಳಾಗಿದ್ದವು. ಅವರು ತಾರುಣ್ಯದಲ್ಲಿ ಕಾಲಿಡುವ ಮೊದಲೇ ಮಹಾ 
ಕವಿ ವಿ 

ಕೊರಿಯಳ ತಂದೆಯ ವಯಸ್ಸಿನವರು , ರಾಷ್ಟ್ರದಲ್ಲಿ ತಂದೆಯ ಪರಿಚಿತರೊಬ್ಬರಲ್ಲಿ ಅತಿಥಿ 
ಆದರೆ ವಯಸ್ಸಿನ ದೂರವನ್ನು ಕಡಿದೊಗೆದು ಯಾಗಿದ್ದಾಗ ಆತಿಥೇಯನ ಮಗಳು ಅವರೊಡನೆ 
ಇಬ್ಬರಲ್ಲೂ ಒಂದು ಮಧುರ ಸ್ನೇಹಪೂರ್ಣ ಲಲ್ಲೆ ಯಾಡಿದ ಕಥೆಯನ್ನು ಕವಿಯೇ ಅಪರ 


ರವೀಂದ್ರರ ವಿದೇಶಿ ಪ್ರೇಮಿಕೆ 

೪೭ 
ವಯಸ್ಸಿನಲ್ಲಿ ದಿಲೀಪಕುಮಾರರಿಗೆ ಹೇಳಿದ್ದರು. ನೀನು ತಿಳಿದುಕೊಳ್ಳಲಾರೆ . ಆದರೆ ಭಾಷೆ ತಿಳಿಯ 
ಆಗ ಪಾಪ ಕವಿ ಎಷ್ಟು ನಿಷ್ಪಾಪ ಚಿತ್ತರಾಗಿದ್ದ ದಿದ್ದರೂ ನೀನು ನನ್ನ ಮನಸ್ಸಿನ ಭಾವನೆ, ಕಲ್ಪ 
ರೆಂದರೆ ಆ ತರುಣಿ ತನ್ನ ಪ್ರಣಯದಲ್ಲಿ ಸಿಲುಕಿದ್ದ ನೆಯ ಉದ್ಘಾಣ- ಎಲ್ಲವನ್ನೂ ಚೆನ್ನಾಗಿ ತಿಳಿದು 
ಳೆಂದು ಅವರಿಗೆ ತಿಳಿಯಲೇ ಇಲ್ಲ ! ಮುಂದೆ ಕೊಳ್ಳಬಲ್ಲೆ. ” ` ಅಷ್ಟೊಂದು ಏಕಾತ್ಯತೆ ಇತ್ತು 
ಬ್ರಿಟನ್ಸಿ ನಲ್ಲಿಯ ಅವರ ಪ್ರೇಮಕ್ಕೆ ಕಾತರಿಸಿದ ಅವರಿಬ್ಬರಲ್ಲಿ ಯಾರೋ ಒಬ್ಬ ಪಂಡಿತ ಹೇಳಿದ್ದು 
ತರುಣಿಯರಿದ್ದರು. ಆ ಮೇಲೆ ಅವರ ವಿವಾಹವಾಗಿ ನಿಜ ಪುರುಷರಲ್ಲಿ ನಾನು ಒಬ್ಬನೇ ಒಬ್ಬ 
೩೨ ನೇ ವಯಸ್ಸಿಗೇ ಪತ್ನಿ ತೀರಿಕೊಂಡಿದ್ದರು. ಮಹಾವ್ಯಕ್ತಿಯನ್ನು ಕಂಡೆ. ಅವರೇ ರವೀಂದ್ರ - 
ಈಗ ೬೦ ದಾಟಿದ ನಂತರ ಈ ಹೊಸ ಮಧುರ ನಾಥರು , ಮತ್ತು ಸ್ತ್ರೀಯರಲ್ಲಿ ನನ್ನ ದೃಷ್ಟಿಯಲ್ಲಿ 
ಸಂಬಂಧ ಅವರನ್ನು ಬಯಸಿ ಬಂದಿತ್ತು , ಅಸಾಧಾರಣಳಾದವಳೆಂದರೆ ಶ್ರೀಮತಿ ಓಕಾಂ ಪೊ . ” 

ಕವಿ ತಮ್ಮ 'ಪೂರವಿ' ಕಾವ್ಯವನ್ನು ಸಾದರ - ಕವಿಯ ಮತ್ತು ವಿಜಯಳ ಮನೋವೀಣೆಯ 
ಪೂರೈಕವಾಗಿ ವಿಜಯಾಳಿಗೆ ಸಮರ್ಪಿಸಿದ್ದರು. ತಂತಿಗಳಲ್ಲಿ ಒಂದೇ ಸ್ವರದ ಕಂಪನ ಹೊರಡು 
- ಅವರು ಅದರ ಜೊತೆ ಬರೆದದ್ದು : “ ನನ್ನ ಕೈಗ- ತ್ತಿತ್ತು . ಇಂಥ ಮಿತ್ರ , ಸ್ನೇಹ ಪ್ರೀತಿಗಳ 

ಳಿಂದ ಪ್ರತ್ಯಕ್ಷವಾಗಿ ಈ ಪುಸ್ತಕವನ್ನು ನಿನ್ನ ಕೈಗೆ ಇಂಥ ಸಂಬಂಧ ಈ ಮೃತ್ಯುಲೋಕದಲ್ಲಿ ವಾಸ್ತವ 
ಕೊಡುವುದು ಸಾಧ್ಯವಿಲ್ಲ . ನೀನದನ್ನು ಸ್ವೀಕರಿಸ ವಾಗಿಯು ದುರ್ಲಭವಾಗಿದೆ.' 
ಬೇಕು. ಈ ಪುಸ್ತಕದ ಒಂದು ಶಬ್ದವನ್ನೂ ಅತಿಥಿ ” ಎಂಬ ಹೆಸರಿನ ಈ ಕವಿತೆಯಲ್ಲಿ 

ವಿಜಯಾಳ ಬಗ್ಗೆ ರವೀಂದ್ರನಾಥರಲ್ಲಿದ್ದ ಅವೇಗ 
ಪೂರ್ಣ ಭಾವನೆಯ ಸ್ಪಷ್ಟ ಲಕ್ಷಣಗಳು ಕಾಣಿಸು 
ಇವೆ. 


ಯಾತ್ರೆಯ ದಿನವನ್ನು , ನಾರಿ , 

ತುಂಬಿದೆ ನೀನು 
ಮಾಧುಯ್ಯದ ಅಮೃತದಿಂದ 

ಎಷ್ಟು ಸಹಜವಾಗಿ 
ದೂರದೇಶ ಪಥಿಕನನ್ನು ನಿನ್ನವನಾಗಿ 

ಮಾಡಿಕೊಂಡೆ 


ST 


ನಿನ್ನ ಭಾಷೆ ನಾನರಿಯೆನು , 

ಆದರು ನಾರಿ 
ನಿನ್ನ ಗೀತ ಕೇಳಿಸುತಿದೆ : ನನ್ನ 

ಅತಿಥಿ ನೀನು ಕವಿ , ಹಿರದಿನತಿಥಿ. ” 


“ ಇವರು ನನ್ನ ಕ್ಲಾಸ್ಮೇಟ್೦೦ 
ಲಾಂಗ್ ಜಂಪ್ ಚಾ೦ಪಿಯನ್ .. ! ! ” 


ರವಿಂದ್ರನಾಥರ ಏಕಾಂತ ಅನುರಾಗಿಣಿ ಭ ಕೆ . 
ವಿಜಯಾ ಸೇವೆ ಶಶಷೆ ಮತ್ತು ಅಸಾಮಾನ್ಯ 
ಆತಿಥ್ಯದಿಂದ ಕವಿಯನ್ನು ಮುಗ್ಧಗೊಳಿಸಿದ್ದಳು 
ಮಾತ್ರವಲ್ಲ, ವಿಶೇಷ ಆಗ್ರಹ ಮತ್ತು ನಿಷ್ಟೆಗಳಿಂದ 


ಫಸೂರಿ, ಡಿಸೆಂಬರ್ ೧೯೬೭ 
ಅವಳು ಕವಿಯ ಕಾವ್ಯ ಪ್ರಚಾರವನ್ನೂ ಮಾಡಿ ಪಿಯೆಯಲದ ಮನೆಯ ಮಕ 
ದ್ದಳು. ರವೀಂದ್ರನಾಥರ ಚಿತ್ರ ಕಲಾಪ್ರಕಾರ 

ವ್ಯಥೆಯ ವಿಸ್ತರ. 
ದಲ್ಲಿ ವಿಜಯರಾಳ ವಿಶೇಷ ಸಹಯೋಗಮತ್ತು ಪರಿ ಎಂದು ಬರೆದಿದ ರು . 
ಶ್ರಮಗಳಿದ್ದವು. ವಿಜಯಾಳ ಯತ್ನ , ಉತ್ಸಾಹ ಈ ಪಿಯು ಆಸನ ಮತ್ತು ಅದಕ್ಕಿಂತಲೂ 
ಗಳಿಂದಲೇ ಪ್ಯಾರೀಸಿನಲ್ಲಿ ರವೀಂದ್ರನಾಥರ ಚಿತ್ರ ಪಿಯಳಾದ ಆ ವಿದೇಶಿ ಮಾನಸಲಕಿಯ ನೆನಪಿ 
ಗಳ ಪ್ರದರ್ಶನವೇರ್ಪಟ್ಟಿತು . 

ನಲ್ಲಿ ಕವಿ ಬರೆದಿದ್ದಾರೆ. 
ವಿಜಯಾಳ ಮನೆಯಲ್ಲಿದ್ದಾಗ ಕವಿ ಸದಾ ಕಡು ರವೀಂದ ನಾಥರಿಗೆ ವಿಜಯರಾಳನು ವಾರೆಯರ 
ತಿದ್ದ ಆರಾಮ ಖುರ್ಚಿಯನ್ನು ಅವರು ತಿರುಗಿ ವುದು ಶಕ್ಯವಿರಲಿಲ್ಲ. ಅವರ ಶಬ ಗಳಲೆ ಹೇಳು 
ಭಾರತಕ್ಕೆ ಬರುವಾಗ ವಿಜಯಾ ಅವರಿಗೆ ಕಾಣಿಕೆ ವುದಾದರೆ ವಿಜಯಾ ಅವರ “ಶೇಷಪೂಜಾರಿಣಿ? ಯಾ 
ಕೊಟ್ಟಿದ್ದಳು. ಖುರ್ಚಿ ತುಂಬ ದೊಡ್ಡದಾಗಿದ್ದು ಗಿದಳು. ಅವಳ ಮಧುರ ಪೂಜೆಯಿಂದ ಕವಿಯು 
ದರಿಂದ ಹಡಗಿನ ಬಾಗಿಲಲ್ಲಿ ಅದು ಹೋಗಲಿಲ್ಲ, ಜೀವನವು ಮಧುರ ರಸದಿಂದ ತುಂಬಿ ಬಂದಿತು 
ಆದರೆ ವಿಜಯಾಳ ಹಟ ಮತ್ತು ಅಗ್ರಹಗಳಿಗೆ ಪ್ರೇಮದ ಈ ಪುಷ್ಪಾಂಜಲಿಯನ್ನು ಪಡೆದು ಕವಿಯು 
ತಲೆವಾಗಿ ಹಡಗಿನ ಕಪ್ತಾನ ಹಡಗಿನ ಬಾಗಿಲನ್ನು ಚಿತ್ರ ಧನ್ಯವೂ ಸಾರ್ಥಕವೂ ಆಗಿತ್ತು . ಕೃತಜ್ಞತೆ 
ಮರಿಸಿ ಅದನ್ನು ರವೀಂದ್ರರ ಕೇಬಿ ನಲ್ಲಿ ಯಿಂದ ಅವರು ಈ ಪೆಮದ ನೆನಹನು. 
ಇಡಿಸಿದೆ. ಆ ಖುರ್ಚಿ ಇನ್ನೂ ವಿಶ್ವಭಾರತಿಯಂ ಸ್ವಾಗತಿಸಿದರು : 
ರವೀಂದ್ರ ಭವನದಲ್ಲಿ ಕಾದಿರಿಸಲ್ಪಟ್ಟಿದ್ದು ಅದರ 
ಇಬ್ಬರು ಸವಧರ್ಮಿ ಆತ್ಮಗಳ ಸ್ನೇಹಕ್ಕೆ ಸಾಕ್ಷಿ ಬಾಳಿನಲ್ಲಿ ಪಡೆದೆ ಯಾವ ಒಲುಮೆ 
ಹೇಳುತ್ತದೆ, 

ಸಲುಮೆಯ 
- ರವೀಂದ್ರನಾಥರು ಬದುಕಿರುವ ವರೆಗೂ ಅವರ ಅದರ ನೆನ ನುಡಿ ಬಾನೋಳು. 
ದೃಷ್ಟಿ ಆ ಖುರ್ಚಿಯ ಮೇಲೆಬಿದ್ದಾಗಲೆಲ್ಲ ಒಂದೆಂ 

- ಗಾಳಿಯೊಳಗು 
ಅವಕವೇದನೆಯ ತೆರೆ ಅವರ ಮನಪ್ರಾಣಗಳಲ್ಲಿ ಕೇಳಿಸುತಿದೆ, ಅದರ ಪುಣ್ಯ ಸಲಿಲದಲ್ಲಿ 
ಎಳುತ್ತಿತ್ತು . ಕಾತರರಾಗಿ ಗತಿಸಿದ ದಿನಗಳ 

ಮೀಯುವೆ 
ಮಧುರ ಸ್ಮತಿಯಿಂದ ಕೂಡಿದವರಾಗಿ ಅವರು ಇಡಿ ಜನುಮದ ಸತ್ಯವೊಂದೆ 
ಆ ಖುರ್ಚಿಯತ್ತ ನೋಡುತ್ತಲಿದ್ದರು. ಅಂಥ 

ಮಣಿಹಾರದರೂಪಕ 
ಸಮಯದಲ್ಲಿ ಅವರು 

ಕಾಣಿಸುತಿದೆ ಅದೆ ನೀಲಿಮೆಯೆದೆಯ 

ಗಹನದಿ... 
ಖಾಲಿ ಕುರ್ಚಿಯತ್ತನೋಡೆ 
ಅಲ್ಲಿ ಸಮಾಧಾನವೆಲ್ಲಿ ? 

ವಿಜಯಾ ತಪಸ್ವಿನಿ ರಜನಿಯ ಸ್ಪಿ ಗ್ಗ ಜ್ಯೋತಿ 

ರೇಖೆಯಾಗಿದ್ದಳು, ಎಂಬುದೇ ಅವಳಿಗೆ ಸಿಕ್ಕ 
ಕುರ್ಚಿಯ ನುಡಿ ಬಹಳ ಕಾತರ | ಎಲ್ಲಕ್ಕೂ ಉತ್ತಮ ಪ್ರಶಸ್ತಿ . 

ನಗುವಿನ ಸವಾಲು . 
(( ಇಂಥ ಕೆಟ್ಟ ಅಪ್ಪನನ್ನು ಯಾಕೆ ಹಡೆದೆ ಅಮ್ಮಾ ? ” 


( ತಾಯಂದಿರು ಕೂಸುಗಳಿಗೆ ಜನ್ಮವೀಯುತ್ತಾರೆ. ಆದರೆ ದೊಡ್ಡವರಿಗೆ 
ಯಾರು ಜನ್ಮವೀಯುತ್ತಾರೆ ? ” 

*ಸ್ಪುಟ್ನ ಆ6 ” ನಿಂದ 


ಒಂದು ವಿಚಿತ್ರ ಕಥೆ 


ಪಾಪಿಯ ಮಂದಿರ 


- ಮಲ: ಕೃಷ್ಣ ಲಾಲ ಶ್ರೀಧರಾನಿ 


ಕನ್ನಡಕ್ಕೆ : ಸಿ . ಆರ್ . ಭಟ್ 


ಪಶ್ಚಿಮ ಭಾರತದಲ್ಲೊಂದು ಕಡೆ “ ಪಾಪಿಯ ಹೋಗಿ ಅಲ್ಲಿರುವ ಪೀಠದಲ್ಲಿ ಹೂಗಳ ೩ ಡುವರು. 
ಮಂದಿರ' ವೊಂದಿದೆ. ವಿರೋಧಾಭಾಸದ ಜಾನಪದ ಇದನ್ನು ಕಂಡು ವಿಸ್ಮಿತರಾದ ಹೊಸಬರಿಗೆ, ಅಲ್ಲಿ 
ಕಥೆಯೊಂದು ಅದಕ್ಕೆ ಹೆಣೆದುಕೊಂಡಿದೆ. ಯ ಪೂಜಾರಿ ಈ ಕಥೆಯನ್ನು ಹೇಳುವನು : 
- ಅದು ಹಿಂದೂ ಪದ್ದತಿಯು ದೇವಾಲಯದಂತಿ ಘಟಿಸಿದ್ದು , ೧೯೨೧ ನೇ ಇಸವಿಯ ಮಳೆಗಾಲ 

ರದೆ ಸುತ್ತಲೂ ಗೋಡೆಯಿಂದಾವೃತವಾದ ಒಂದು ದಲ್ಲಿ ಅದು , ಭೀಕರ ವರ್ಷಾಧಾರೆಯ ' ಹಸಿರು 
- ಪವಿತ್ರ ಸ್ಥಳವಾಗಿದೆ . ಆ ಕಂಪೌಂಡಿನ ಮಧ್ಯೆ ಕಾಮದ ವರ್ಷವದು . ನೆಲವೆಲ್ಲಾ ನೀರಲ್ಲಿ 
ಬೇವಿನ ಮರದ ಕಾಂಡವೊಂದು, ಕಪ್ಪಾಗಿ, ಸಿಡಿ- ಮುಳುಗಿತ್ತು . ಆ ಕಾಲದಲ್ಲಿ ಅಲ್ಲೊಂದು ದೇವ 
ಲಿಗೆ ತುತ್ತಾದಂತೆ ಸುಟ್ಟು ಮಸಿಯಾಗಿ ನಿಂತು ಸ್ಟಾನವಿತ್ತು . ಅದರ ಕುರುಹುಗಳನ್ನು ಈ 
ಕೊಂಡಿದೆ. ಆ ಕಾಂಡದ ಒಂದು ಬದಿಯಲ್ಲಿ ಕುತೂಹಲದಾಯಕವಾದ ಸ್ಥಳದ ಅನತಿ ದೂರ 
ಒಂದು ಸಣ್ಣ ಸ್ಮಾರಕವಿದ್ದು , ಅಲ್ಲಿಗೆ ಬರುವ ದಲ್ಲೇ ಕಾಣಬಹುದಾಗಿತ್ತು . ಆ ದೇವಾಲಯದಲ್ಲಿ 
ಭಕ್ತಾದಿಗಳು ಅದನ್ನು ಪಾಪಿಯ ಗುಡಿ ಎನ್ನು ಪ್ರಸಿದ್ದ ಪೂಜಾರಿಯೊಬ್ಬ ನು ಪ್ರತಿದಿನವೂ ಸಂಜೆ 
ವರು . ಅದರ ಇನ್ನೊಂದು ಬದಿಗೆ ಏಳು ಸವರಾಧಿ ಹೊತ್ತಿನಲ್ಲಿ ಆ ಗ್ರಾಮದ ಏಳು ಜನರನ್ನು ಒಟ್ಟು 
ಗಳುಳ್ಳ ಒಂದು ಸಾಲು, ಸಪ್ತ ಸಂತರ ಸ್ನಾನ ಕೂಡಿಸಿ ಜನರ ರೀತಿನೀತಿಗಳ ಕುರಿತಾಗಿ ವ್ಯಾಖ್ಯಾನ 
ವೆಂದು ಕರೆಯಲ್ಪಡುತ್ತಿತ್ತು , 

ಮಾಡುವುದು ಪದ್ಧತಿಯಾಗಿತ್ತು . 
ಪೂಜಾರ್ಥವಾಗಿ ಅಲ್ಲಿಗೆ ಬರುವ ಹಳ್ಳಿಗರು ಒಂದು ದಿನ ಸಂಜೆ ಅವರೆಲ್ಲರೂ ಕೂಡಿದಾಗ , 
ಮೊದಲು ಆ ಏಳು ಸಂತರ ಮೇಲೆ ಕಲ್ಲುಗಳನ್ನು ಒಮ್ಮಿಂದೊಮ್ಮೆ ಭೀಕರ ಮಳೆಯು ಸಿಡಿಲು 
ಬೀಸಾಡುವರು ; ಅನಂತರ ಪಾಪಿಯ ಗುಡಿಗೆ ಗುಡುಗಿನೊಂದಿಗೆ ಆ ಗ್ರಾಮದ ಮೇಲೆ ಸುರಿಯು 
I36 - 7 

೪೯ 


೫೦ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಲಾರಂಭಿಸಿತು. ಮುಸಲಧಾರೆಗಳು ಕಿಟಕಿ ಬಾಗಿಲು ಬಾರಿ , ರೈತರು ಉಪವಾಸ ಬೀಳಲಾಗದೆಂದು ಬಳಿ 
ಗಳ ಮೇಲೆ ಅಪ್ಪಳಿಸಿದುವು. ಸಿಡಿಲು ಆ ದೇವಾಲ ಕೈಯಿಂದ ಅವನು ಮನೆಗೆ ಮರಳುವುದಿತ್ತು 
ಯದಮೇಲೆ ಪುನಃ ಪುನಃ ಮಿಂಚಿತು; ಆದರೆ ಆದ್ದರಿಂದ ಜನರು ಅವನ ಬೆನ್ನ ಹಿಂದೆ ಅವನನ್ನು 
ಅದು ಎರಗಲಿಲ್ಲ. ಆ ಸಿಡಿಲು ಅಲ್ಲಿರುವ ಎಂಟು 'ದೇವರ ಹುಚ್ಚ ' ಎಂದು ಹೇಳುತ್ತಿದ್ದರು. 
ವಂದಿಯ ಮೇಲೆ ಸುತ್ತುತ್ತಾ ತನ್ನ ಆಹುತಿ ಈಗ ಅವನು ಬೇವಿನ ಮರದ ಬಳಿಯ ಯಾತ್ರೆ 
ಯೊಂದನ್ನು ಅರಸುವಂತೆ ಭಾಸವಾಗುತಿತ್ತು . ಗಾಗಿ ಎದ್ದನು. ಆದರೆ ಪೂಜಾರಿಯು ಅವನನ್ನು 

ದೈವಿಕ ಶಕ್ತಿಯ ಕುರಿತು ತುಂಬಾ ತಿಳಿದಿದ್ದ ತಡೆದು ಹೇಳಿದನು, “ನೀನು ಇತರ ಸಾಹುಕಾ 
ಆ ಪ್ರಸಿದ್ದ ಪೂಜಾರಿಯು ಗಂಭೀರವಾಣಿಯಿಂದ ರಂತೆ ಅಲ್ಲವೆಂದು ಜನರಿಗೆಲ್ಲಾ ಗೊತ್ತಿದೆ. ಅದು 
ನುಡಿದನು, ಸಿಡಿಲು ಯಾವಾಗಲೂ ಪಾಪಿಷ್ಠರ ರಿಂದ ನಮ್ಮಿಬ್ಬರಲ್ಲಿ ಪಾಪಿಷ್ಠನಿರುವುದಾದರೆ ಅದ 
ಮೇಲೆ ಎರಗುವುದೆಂದು ದೈವಭಕ್ತರಿಗೆಲ್ಲಾ ನಾನೇ ಆಗಿರಬೇಕು. ” 
ಗೊತ್ತಿದ್ದ ವಿಷಯವಾಗಿದೆ. ಜ್ಞಾನಿಗಳೆಲ್ಲಾ ಹೀಗೆಂದು ಹೇಳಿ ಉತ್ತರಕ್ಕಾಗಿ ಕಾಯಿಲೆ 
ಹಾಗೆಂದು ಈ ವರೆಗೂ ತಿಳಿದಿದ್ದಾರೆ. ನನಗೀಗ ಪೂಜಾರಿಯು ಬೇವಿನ ಮರದ ಬಳಿಗೆ ಓಡಿದನು 
ಹೀಗೆನಿಸುತ್ತಿದೆ, ಏನೆಂದರೆ, ನಮ್ಮ ಎಂಟು ಅಗಲೂ ಸಿಡಿಲು ಎರಗಲಿಲ್ಲ. 
ಮಂದಿಯ ಪೈಕಿ ಯಾರೋ ಒಬ್ಬ ಪಾಪಿಯಿದ್ದಾನೆ. ಪೂಜಾರಿಯು ಮರಳಿ ಬಂದಾಗ ಎಲ್ಲರ ಮನ 
ಈ ಸಿಡಿಲು ಆತನಿಗೆ ಹೊಂಚು ಹಾಕುತ್ತಿದೆ. ಸ್ಥಿತಿಯೂ ಉತ್ತೇಜಿತವಾಗಿತ್ತು . ಅವರಲ್ಲಿಂದ 
ಇತರ ಏಳು ಮಂದಿ ದೇವಭಕ್ತರಿಗೆ ಹಾನಿಯಾದೀ ಹೊಸ ಭಾವನೆಯು ಉಂಟಾಗಹತ್ತಿತು. ಈ 
ತೆಂಬ ಹೆದರಿಕೆಯಿಂದ ಅದು ಹೊಡೆತವನ್ನು ಸಾಹುಕಾರನು ಸಂತನ ಸೋಗಿನಲ್ಲಿ ಮೋಸಗಾರಿಕ 
ಕೊಡದೆ ನಮ್ಮ ಮೇಲೆಲ್ಲಾ ಸುತ್ತುತ್ತಿದೆ. ಈ ಯನ್ನು ಆಚರಿಸುತ್ತಿಲ್ಲವಷ್ಟೆ ? ತಿಳಿಯದ ರೈತ 
ಬಗ್ಗೆ ನಾನೆಂದು ಸೂಚನೆ ಮಾಡುವೆ. ನಾವು ರನ್ನು ಈತನು ವಂಚನೆಯಿಂದ ಸುಲಿಯುತ್ತಿ 
ಒಬ್ಬೊಬ್ಬರಾಗಿ ದೇವಾಲಯದ ಅಂಗಳದಲ್ಲಿರುವ ಬೇಕು. ಈ ಸಂಶಯವು ಸ್ವತಃ ಪೂಜಾರಿಗ 
ಆ ಬೇವಿನ ಮರವನ್ನು ಮುಟ್ಟಿ ಬರಬೇಕು. ಈ ಬಂದಿತು. ಈ ' ದೇವರ ಹುಚ್ಚ ' ನು ದೇವಸ್ತಾ 
ರೀತಿಯಾಗಿ ಪಾಪಿಯಾಗಿದ್ದವನು ಬೇರ್ಪಟ್ಟು ಸಿಡಿ ನಕ್ಕೆ ಕೊಟ್ಟ ಸಾಲವನ್ನು ಪೂರಾ ವಸೂಲು ಮಾಡಿ 
ಲಿಗೆ ತುತ್ತಾಗುವನು ಮತ್ತು ಇತರ ಏಳು ಮಂದಿ ಕೊಂಡ ನೆನಪು ಫಕ್ಕನೆ ಅವನಿಗೆ ಬಂತು. 
ಯಾದರೂ ಉಳಿಯುವರು . ” 

ಇಂತಹ ವಾತಾವರಣದಲ್ಲಿ, ಸಾಹುಕಾರನು 
ಪೂಜಾರಿಯ ಉಪದೇಶವು ಸರಿಯಾದದ್ದೆಂದು ನಿಸ್ಕನಾಗಿ , ಎದೆಗುಂದಿದವನಾಗಿ ಬೇವಿನ ಮರದ 
ಎಲ್ಲರೂ ಒಪ್ಪಿದರು. ಆ ಮೇಲೆ ಒಬ್ಬೊಬ್ಬರೇ ಬಳಿ ಸಾರಿದನು. ಅವನು ಮರದ ಕಾಂಡವನ್ನು 
ಈ ದೈವಪರೀಕ್ಷೆಯ ಯಾತ್ರೆಯನ್ನು ಕೈಗೊಂ- ಮುಟ್ಟಿದನೋ ಇಲ್ಲವೋ , ಅಷ್ಟರಲ್ಲಿ ಕಣ್ಣನು 
ಡರು . ಹೀಗೆ ಆರು ಮಂದಿ ಅಪಾಯರಹಿತರಾಗಿ ಕೋರೈಸುವ ಮಿಂಚೊಂದು ಆಕಾಶದಲ್ಲಿ 
ಮರಳಿದರು . ಆಗಲೂ ಸಿಡಿಲು ಹೊಳೆಹೊಳೆದು ರುಗೆಂದು ಝಳಪಿಸಿತು . ಹಿಂದೆಯೇ ಕಿವಿ 
ಎಲ್ಲಡೆ ವಿಂಚುತ್ತಿತ್ತು . 

ಗಡಚಿಕ್ಕುವ ಗುಡುಗು ಆರ್ಭಟಿಸಿತು . 
ಈಗ ಪೂಜಾರಿಯನ್ನು ಬಿಟ್ಟರೆ ಹಳ್ಳಿಯಲ್ಲಿ ಸಿಡಿಲು ಎರಗಿತ್ತು ! 
ಸಾಲ ಕೊಡುವ ಸಾಹುಕಾರನೊಬ್ಬನೇ ಉಳಿದನು. ಆದರೆ ಬೇವಿನ ಮರವನ್ನು ಮುಟ್ಟುತ್ತಲಿದ್ದ 
ಹಣ ವಸೂಲಿಗಾಗಿ ರೈತರ ಮನೆಗಳನ್ನು ಸಾಹುಕಾರನಿಗೆ ಸಿಡಿಲು ಬಡಿದಿರಲಿಲ್ಲ. ದೇವ 
ಸುತ್ತುತ್ತಾ ದೇವರ ನಾಮಗಳನ್ನು ಹಾಡುತ್ತಾ ಸ್ಥಾನದಲ್ಲಿದ್ದ ಉಳಿದ ಏಳು ಮಂದಿಯನ್ನು ಅದರ 
ಬರುವುದು ಅವನ ವಾಡಿಕೆಯಾಗಿತ್ತು . ಎಷ್ಟೋ ಕ್ಷಣಾರ್ಧದಲ್ಲಿ ನಾಶಮಾಡಿತ್ತು . 


ಅವರು ಹೊಯ್ಸಳಯುಗವನ್ನು 
ಪುನಃ ತಂದಿದ್ದಾರೆ 


ರಂಜಾಳ ಗೋಪಾಲ ಶೆಣೈ ಅವರೆ 

ಶಿಲ್ಪಕೌಶಲ 


ಎಂ . ರಾಮಚಂದ್ರ 


0 ರ್ಕಳವು ದಕ್ಷಿಣ ಕನ್ನಡದಲ್ಲಿ ಇತಿಹಾಸ ( ಕಾರ್ಕಳ ” ವೆಂಬ ಹೆಸರು ಕಾರ್‌ + ಕಲ್ = 
ಪ್ರಸಿದ್ದ ವಾದ, ನಿಸರ್ಗ ಸುಂದರವಾದ ಒಂದು ಕಾರ್ಗಲ್ ಹೀಗೆ ನಿಷ್ಪನ್ನವಾಯಿತೆಂಬುದು ಸಾಮಾ 
ಪಟ್ಟಣ. ಕವಿಯ ಕಲ್ಪನಾವಿಲಾಸಕ್ಕೂ ಚಿತ್ರ ನ್ಯವಾದ ಅಭಿಪ್ರಾಯವಾಗಿದೆ. ಈ ಅಭಿಪ್ರಾಯ 
ಕಾರನ ವರ್ಣಸೃಷ್ಟಿಗೂ ಶಿಲ್ಪಿಯ ಹಸ್ತ ಕೌಶ ವನ್ನು ಪ್ರಬಲವಾಗಿ ಸಮರ್ಥಿಸುತ್ತವೆ. ಇಲ್ಲಿರುವ 
ಲ್ಯಕ್ಕೂ ಇಲ್ಲಿ ಧಾರಾಳ ವಾದ ಅವಕಾಶವಿದೆ. ಪೂರ್ವ ಕಗ್ಗಲ್ಲುಗಳು - ಹೆಬ್ಬಂಡೆಗಳು , ಕಟ್ಟಡಗಳಿಗೆ 
ದಿಕ್ಕಿನಲ್ಲಿ ಉತ್ತುಂಗವೂ ಸುದೀರ್ಘವೂ ಆಗಿರುವ ಮಾತ್ರವಲ್ಲದೆ ಕಂಡರಣೆಗಳಿಗೂ ಒಗ್ಗುವ ಕಲ್ಲು 
ಸಹ್ಯ ಪರ್ವತ , ಅತಿ ಸಮೀಪದಲ್ಲಿ ರಾಮಸವು 
ದ್ರದ ನೀಲ ಜಲಾಶಯ ; ಅನತಿ ದೂರದಲ್ಲಿ ಹಿರಿ 
ಯಂಗಡಿಯ ಮಾನಸ್ತಂಭ ; ಅದರ ಸನಿಹದಲ್ಲೇ 
ಪರಪ್ಪಲೆ ಗುಡ್ಡ - ಪಟ್ಟಣದೊಳಗೆ ಒಂದೆಡೆ 
ಯಲ್ಲಿ ಪ್ರಾಚೀನ ಅನಂತಶಯನ, ಇನ್ನೊಂದೆಡೆ 
ಯಲ್ಲಿ ಪ್ರಸಿದ್ದ ವೆಂಕಟರಮಣದೇವಾಲಯ , ಊರ| 
ಸುತ್ತಮುತ್ತಲೂ ಕಣ್ಣಿಗೆ ತಂಪೆರಚುವ ಹಸಿರಿನ 
ಕಡಲು - ಇವೆಲ್ಲಕ್ಕೂ ಮಿಗಿಲಾಗಿ ಕಾರ್ಕಳವು 
ಮೈ ಚಾಚಿರುವುದು ಶ್ರೀ ಗೊಮ್ಮಟ ಸ್ವಾಮಿಯ 
- ಚರಣತಲದಲ್ಲಿ ! ನಲವತ್ತೆರಡು ಅಡಿ ಎತ್ತರದ 
ಗೊಮ್ಮಟ ವಿಗ್ರಹ ತ್ಯಾಗ ವೈರಾಗ್ಯಗಳ ಪ್ರತೀಕ; 
ಸೈರ್ಯ ವೀರ್ಯಗಳ ನಿದರ್ಶನ ಭವ್ಯತೆಯು 
- ಪರಾಕಾಷ್ಠೆ - ಕಣ್ಣನ್ನು ಸೆಳೆದು ಮನದಲ್ಲಿ ನಿಲ್ಲುವ 
ಶಿಲ್ಪಕೃತಿ, ಕಲಾಪ್ರಪಂಚದಲ್ಲಿ ಕಾರ್ಕಳದ ಹೆಸ 
ರನ್ನು ಎತ್ತಿ ಹಿಡಿಯುವ ಅವರ ಕೃತಿ - ಅಳಿವ 
ಲೋಕದ ನಡುವೆ ಉಳಿ ವೊಂದು ರಸಫಟಿಕೆ ! ” 

| 
೫೧ 


೫೨ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಗಳು ಇಲ್ಲಿರುವುದರಿಂದಲೇ ಶ್ರೀ ಅನಂತಶಯನ ಸನ್ನು ಕಸಿಯುತ್ತಿರುವ ಇನ್ನೊಂದು ಹಕ್ಕಿ 
ವಿಗ್ರಹ, ಗೊಮ್ಮಟಮೂರ್ತಿ, ಹಿರಿಯಂಗಡಿ ವರಾನ ಒಂದು ಕಂಬದ ಬುಡದಲ್ಲಿ ಒಂದು ಕಪ್ 
ಸ್ತಂಭದಂತಹ ಶಿಲ್ಪಕೃತಿಗಳು ಮೂಡಿಬಂದವು. ಇನ್ನೊಂದರಲ್ಲಿ ತಲೆ ಎತ್ತಿರುವ ಓತಿಕಾಟ, ಒಣ 

ಇಂತಹ ಕಗ್ಗಲ್ಲುಗಳ ನಾಲ್ಕು ಕಂಬಗಳಿವೆ, ಗೊಂದು ಜಿರಳೆ, ಅದನ್ನು ಹೊಂಚುತ್ತಿರುವ ಹಲ್ಲಿ 
ಶ್ರೀ ವೆಂಕಟರಮಣದೇವಸ್ಥಾನದ ಗರುಡ ಮಂಟಪ ಎಂತಹ ವಿವರದೃಷ್ಟಿ ! ನಾಲ್ಕು ಉಪಸ್ತಂಭಗ 
ದಲ್ಲಿ, ಆ ಕಂಬಗಳು ಕಲಾಲೋಕದ ಅಚ್ಚರಿಯೆಂ- ಮಧ್ಯದಲ್ಲಿರುವ ಮುಖ್ಯಸ್ತಂಭದಲ್ಲಂತ ವಿಶೇ 
ದರೂ ಸರಿಯೇ . ಇವು ಸ್ಥಳೀಯ ಶಿಲ್ಪಿಯೊಬ್ಬನ ವಾದ ಕೆತ್ತನೆಗಳು , ಅವುಗಳಲ್ಲಿ ಸುಂದರವ 
ಸೌಂದರ್ಯಪ್ರಜ್ಞೆ , ದೀರ್ಘ ಪ್ರಯತ್ನ , ಭಗ , ಕೀರ್ತಿ ಮುಖಗಳು . ಮಂಟಪದ ಎದುರಿನ ಕಡೆ 
ವದ್ಭಕ್ತಿಗಳ ಚತುಷ್ಮಣಗಳಾಗಿವೆ. ಈ ಕ೦ಬ ಗಳಲ್ಲಿ ನಾರದ - ತುಂಬಾರರು, ಚಾಮರ ಸೇ 
ಗಳಲ್ಲಿ ಪೀಠಭಾಗವನ್ನು ಳಿದರೆ ಪ್ರತಿಯೊಂದ ಕರು , ಗಂಡಭೇರುಂಡಗಳು , ಹಿಂದಿನವುಗಳ 
ಅಖಂಡವಾದ ಶಿಲಾಸ್ತಂಭ, ಅವುಗಳಲ್ಲಿ ಬುಡದಿಂದ ಧ್ರುವ, ಪ್ರಹ್ಲಾದರು . ಗರುಡ ಮತ್ತು ಅಂಜನ 
ತುದಿಯವರೆಗೆ ಸೌಂದರ್ಯದ ನಾನಾರೂಪಗಳನ್ನು ತರು. ಗರುಡನ ಕೈಯಲ್ಲಿ ಪುಷ್ಪರಾಶಿ , ಅದ 
ಸೆರೆ ಹಿಡಿದು ಬಂಧಿಸಿದಂತಿದೆ . ಒಂದೊಂದರ ನೇಯನಲ್ಲಿ ಫಲವಸ್ತು , 
ಒಂದಕ್ಕೊಂದು ಅಂಟಿರುವ ಐದೈದು ಕಂಬಗಳಿವೆ - ಇದರ ಶಿಲ್ಪಿ ರಂಜಾಳ ಗೋಪಾಲ ಶೆಣೆ 
ಮಧ್ಯದಲ್ಲೊಂದು ಸುತ್ತಲೂ ನಾಲ್ಕು ಹೀಗೆ. 'ರಂಜಾಳ” ವು ಕಾರ್ಕಳ ದಿಂದ ಸುಮಾರು ಮನ 
ಒಂದಂಗುಲವನ್ನೂ ಬಿಡದಂತೆ ಅವುಗಳಲ್ಲಿ ಕೆತ್ತನೆ ಮೈಲು ದಕ್ಷಿಣಕ್ಕಿರುವ ಒಂದು ಹಳ್ಳಿ , ಕಾರ್ಕಳ 
ಗಳಿವೆ. ಶಿರೋಭಾಗದಲ್ಲಿ ಪರಸ್ಪರ ಹೊಂದಿಕೊಂಡಿ ವರ್ತಕರಲ್ಲಿ ಬಹುಜನರು ರಂಜಾಳ ಮೂಲದವರ 
ರುವ ಕಲ್ಲಸರಪಣಿಗಳು ಅವುಗಳಲ್ಲಿ ಗಂಟೆಗಳು , ಶ್ರೀ ಗೋಪಾಲ ಶೆಣೈಯವರು ಜನಿಸಿದ್ದು ಕಾರ್ಕ 
ಒಂದೊಂದು ಉಪಸ್ತಂಭವನ ಸುತ್ತುವರಿದು ದಿ ಆದರ ಅವರ ಹಿರಿಯರು ರಂಜಾಳ ದವರ 
ಬಗೆಬಗೆಯ ಹೂಬಳ್ಳಿಗಳು - ಬಳ್ಳಿಯಲ್ಲಿ ಎಲೆ, ಗೋಪಾಲ ಶೆಣೈಯವರ ತಂದೆ ಜನಾರ್ದ 
ಕುಡಿ, ಹೂಗಳು, ಹೂಗಳ ಮಕರಂದ ಪಾನ ಶೆಣೈಯವರು ಗೌಡ ಸಾರಸ್ವತ ಸಮಾಜದಲ್ಲಿ ಬತ 
ಮಾಡುವ ಜೇನ್ನೊಣಗಳು, ತುಂಬಿಗಳು ಹೂಗಳ ಪೂಜ್ಯರ ಕಲಾವಿದರ ಆಗಿದ್ದ ಶ್ರೀ ಶ್ರೀ ಭಃ 
ಮೇಲೆ ಎರಗಿದ್ದರೂ ಆ ಕೀಟಗಳ ಕಾಲುಗಳು ನೇಂದ್ರ ಸ್ವಾಮಿಯವರ ಅಂತರಂಗ ಶಿಷ್ಯನಂತಿ 
ಸ್ಪಷ್ಟವಾಗಿ ಕಾಣುತ್ತಿವೆ. ದ್ರಾಕ್ಷಿ ಬಳ್ಳಿಗಳಲ್ಲಿ ಹಣ್ಣಿನ ವರು. ಪರಮ ವೈಷ್ಣವರಾದ ಜನಾರ್ದನ ಶೆಣೈರ್ಯ 
ಗೊಂಚಲುಗಳು, ಅವುಗಳ ಮೇಲೆ ಓಡಾಡುವ ರಿಗೆ ಸ್ವಾಮಿಯವರಿಂದಲೇ ಶಿಲ್ಪ ವಿದ್ಯೆಯು 
ಇರುವೆಗಳು; ಎಲೆಗಳನ್ನು ಅಂಟಿಕೊಂಡಿರುವ ಓನಾಮವಾಯಿತು. ಶಿಲ್ಪ ಕಲೆಯಲ್ಲಿ ಶಿಷ್ಯನ 
ಪತಂಗಗಳು - ದ್ರಾಕ್ಷೆಯ ಎಲೆಗಳಲ್ಲೂ ತಾರ ಕುದುರುತ್ತಿದ್ದುದನ್ನು ಕಂಡು ಪ್ರಸನ್ನ ರ 
ತಮ್ಯ ! ಎರಡು ಹಕ್ಕಿಗಳು ಕೀಟವನ್ನು ಕುಕ್ಕು ಸ್ವಾಮಿಯವರು ಅತಿಯಾದ ಫಲಾಕಾಂಕ್ಷೆಯಿಲ್ಲ 
ತಿವೆ. ಒಂದು ಕಡೆ ಜೀರುಂಡೆ, ಇನ್ನೊಂದೆಡೆ ಶಿಲ್ಪರಚನೆಯಲ್ಲಿ ತೊಡಗು ” ಎಂದು ಆಶೀರ್ವ 
ಬಸವನಹುಳ , ದ್ರಾಕ್ಷಿ ಗೊಂಚಲಿಂದ ಅಳಿಲೊಂದು ಸಿದರಂತೆ, 
ಹಣ್ಣನ್ನು ಕಿತ್ತಿದೆ, ಕಿತ್ತ ಹಣ್ಣಿನ ತೊಟ್ಟು ಎದ್ದು ಸ್ವಾಮೀಜಿಯವರು ಚಾಚಿದ ಆಶೀರ್ವಾದ ಹ 
ಕಾಣುತ್ತಿದೆ ! ಒಂದು ಕಂಬದಲ್ಲಿ ಗುಬ್ಬಚ್ಚಿಗೂರ್ಡು ತಂದೆಯನ್ನಲ್ಲದೆ ಮಗನ ಬೆನ್ನ ನ್ಯೂ ಸವರಿತ 
ಅದರಲ್ಲಿ ಎರಡು ಮರಿಗಳು , ಬಳ್ಳಿಯಲ್ಲಿ ಸರಿ ಆದರೂ ಶೆಣೈಯವರು ಶಿಲ್ಪ ಕಲೆಯನ್ನು ನೇರವ 
ಯಾಗಿ ಕೂರಲಾರದೆ, ಅಯತಪ್ಪಿ ರೆಕ್ಕೆ ಬೀಳು ಆರಿಸುವ ಮೊದಲು ಇತರ ವೃತ್ತಿಗಳನ್ನು ಅವ 
ತಿರುವ ಒಂದು ಹಕ್ಕಿ , ಜತೆಹಕ್ಕಿಯಿಂದ ತಿನಿ ಬಿಸಿ ಜೀವನದ ವಿವಿಧ ಮುಖಗಳ ಪರಿಚಯವನ 


೫೩ 
ರಂಜಾಳ ಗೋಪಾಲ ಶೆಣೈ ಅವರ ಶಿಲ್ಪಕೌಶಲ 
ಪಡೆದರು . ಅವರ ವಿದ್ಯಾಭ್ಯಾಸ ಏಳನೆಯ ತರಗ, ಅವೆಮಣ್ಣನ್ನು ಮಣಿಸಲಾಗದ ಕೈ ಕಲ್ಲುಬಂಡೆ 
ತಿಯ ವರೆಗೆ ಆಗಿತ್ತು . ಸಂಸ್ಕೃತಾಭ್ಯಾಸವನ್ನೂ ಯನ್ನು ಕುಣಿಸುತ್ತಿದೆ ! 
ಮಾಡಿದ್ದರು. ಚಿತ್ರ ಕಲೆಯನ್ನು ಅಧ್ಯಯನ ಶ್ರೀ ಗೋಪಾಲ ಶೆಣೈಯವರು ಏಕಲವ್ಯನಂತೆ 
ಮಾಡಿ, ತಕ್ಕ ಅರ್ಹತೆಯನ್ನು ಹೊಂದಿ ಕಾರ್ಕ ಸ್ವಯಂಶಿಕ್ಷಕರನ್ನ ಬಹುದು. ತಮ್ಮ ತಂದೆಯ 
ಳದ ಶಾಲೆಯೊಂದರಲ್ಲಿ ತಿಂಗಳೆಂದಕ್ಕೆ ಐದು ವರ ಕೆತ್ತನೆಯ ಕೆಲಸಗಳನ್ನು ಶೆಣೈಯವರು 
ರೂಪಾಯಿ ವರಮಾನದ ಅಧ್ಯಾಪಕರಾದರು . ಬಿಡುಗಣ್ಣಿಂದ ನೋಡುತ್ತಿದ್ದರು, ಅಷ್ಟೇ . ಅವರು 
ಸಮಾಜಬಂಧುಗಳ ಕೋರಿಕೆಯಂತೆ ವಿ . ಡಿ. ಏ . ಏಕಲವ್ಯನ ನಿಷ್ಟೆ , ಶ್ರದ್ಧೆ , ಸಹನೆ, ಪ್ರಯತ್ನ 
ಸಂಸ್ಕೃತ ಶಾಲೆಯಲ್ಲಿ ಚಿತ್ರ ಕಲಾ ಅಧ್ಯಾಪಕ ಬುದ್ದಿಗಳಿಂದ ಕುಶಲ ಶಿಲ್ಪಿಗಳಾದರು . 
ರಾರು . ಅಲ್ಲಿ ದೊರೆಯುತ್ತಿದ್ದ ಸಂಬಳ ವೋ ಹಲವು ವರ್ಷಗಳ ವರೆಗೆ ತಮ್ಮ ಮನೆಯೇ 
ಕೇವಲ ಮೂರು ರೂಪಾಯಿ ! ಆ ಶಾಲೆಯಲ್ಲಿ ಗೋಪಾಲ ಶೆಣೈಯವರಿಗೆ ಕಲಾ ಶಾಲೆ - ಕರ್ಮ 
ಸುಮಾರು ಹದಿನೈದು ವರ್ಷಗಳಷ್ಟು ಕಾಲ ದುಡಿ ಶಾಲೆಯಾಗಿತ್ತು . ೧೯೨೦ರ ಸುಮಾರಿಗೆ ಶ್ರೀಶ್ರೀ 
ದರು. ಆ ಮೇಲೆಅವರ ಹಿತಚಿಂತಕರ ಸಲಹೆಯಂತೆ ಸುಕೃತೀಂದ್ರ ತೀರ್ಥ ಸ್ವಾಮಿಗಳ ಅಪ್ಪಣೆಯನ್ನು 
'ಡ್ರಾಯಿಂಗ್ ' ಮಾಸ್ತರಿಕೆಯನ್ನು ತ್ಯಜಿಸಿ , ಉಳಿ ಪಡೆದು ಶ್ರೀಮದ್ಯುವನೇಂದ್ರ ಶಿಲ್ಪಶಾಲೆ' ಯನ್ನು 
ಕೊಡತಿಗಳನ್ನು ಎತ್ತಿ ಕೊಂಡರು . ಆ ಕ್ಷಣದಲ್ಲಿ ಸ್ಥಾಪಿಸಿದರು . ಅದರಲ್ಲಿ ಆಡಂಬರಕ್ಕೆ ಎಡೆ 
ಕಾರ್ಕಳದ ಕಲ್ಲುಗಳು ಪುಲಕಗೊಂಡವು! ಯಿಲ್ಲ. ಉಳಿ, ಜೇಣ, ಕೊಡತಿಗಳು ತಾನೇ 
- ಗೋಪಾಲ ಶೆಣೈಯವರು ಹುಟ್ಟಿದ್ದು ೧೮೯೬ ಶಿಲ್ಪಿಯ ಸಂಪತ್ತು ? ಜತೆಯಲ್ಲಿ ಸಹಾಯಕರಾಗಿ 
ರಲ್ಲಿ, ಅವರಿಗೆ ಬಾಲ್ಯದಲ್ಲಿ ಸಂಗೀತ, ನೃತ್ಯಗಳಲ್ಲಿ ನಾಲ್ಕಾರು ಜನರು , ವಿವಿಧ ಜಾತಿಯ ವಿವಿಧ 
ಆಸಕ್ತಿಯಿತ್ತು . ಆದರೆ ಶಿಲ್ಪದಲ್ಲಿ ಅಭಿರುಚಿ ವಿಶೇಷ ಗಾತ್ರದ ಶಿಲೆಗಳು , ಅವುಗಳಿಂದ ವೈವಿಧ್ಯಮಯ 
ವಾಗಿತ್ತು . ಚಿಕ್ಕವರಿದ್ದಾಗಲೇ ಶೆಣೈಯವರು ತಮ್ಮ ಕೃತಿಗಳು - ಸರ್ವಾಂಗಪೂರ್ಣ, ಅಪೂರ್ಣ, 
ಮಿತ್ರರೊಬ್ಬರ ಒತ್ತಾಯಕ್ಕಾಗಿ, ಅವೆ ಮಣ್ಣಿನಿಂದ ಭಗ್ತಾಂಗ ಕೃತಿಗಳ ಅಲ್ಲಿವೆ . ಆ ಶಿಲ್ಪ ಶಾಲೆಯ 
ಚೌ ತಿಗಣಪನನ್ನು ಮಾಡಿಕೊಡಲು ಒಪ್ಪಿದರಂತೆ. ಒಂದು ವಿಶೇಷತೆಯೆಂದರೆ ಅದು ಶ್ರೀ ವೆಂಕಟರಮಣ 
ಅದರೆ ಅಖಂಡ ಮೂರ್ತಿಯನ್ನು ರಚಿಸುವ ಬಗೆ ದೇವಾಲಯದ ಸಮೀಪದಲ್ಲಿ - ಸನ್ನಿಧಿಯಲ್ಲೆಂದರೂ 
ಹೊಳೆಯದೆ ಗಣಪತಿಯು ಅಂಗಾಂಗಳನ್ನು ಪ್ರತ್ಯೇ ಸರಿ - ಇರುವುದು . ಶ್ರೀ ವೆಂಕಟರಮಣನೇ ಶೆಣೈ 
ಕವಾಗಿ ನಿರ್ಮಿಸಿ ಜೋಡಿಸಿದರು. - ಹೀಗೆ ಸಿದ್ದಿ ಯವರ ಬಾಳಿನ ಭರವಸೆ , ಬೆಳಕು, ಉಸಿರು - ಅವ 
ವಿನಾಯಕನು ' ಸಿದ್ದ ' ನಾದನು. ಕೃತಾರ್ಥ ಬಾಲ ನಿಲ್ಲದೆ ಅವರಿಗೆ ನೆಲೆಯಿಲ್ಲ, ಕಲೆಯಿಲ್ಲ ! 
ಶಿಲ್ಪಿಯು ಗಣಪತಿಯನ್ನು ಎತ್ತಿದುದೇ ತಡ, ಗೋಪಾಲ ಶೆಣೈಯವರಿಗೆ ವಿಗ್ರಹಶಿಲ್ಪದಲ್ಲಿ 
ಅವನ ದಾಡೆ ಮಾತ್ರವೇ ಅಲ್ಲ ಸೊಂಡಿಲು ಶ್ರದ್ದೆ ಹೆಚ್ಚು . ಅವರು ಹೆಚ್ಚಾಗಿ ಕಂಡರಸಿದ್ದು 
ಕೈ ಕಾಲುಗಳ ಉದುರಿಬಿದ್ದವು! ಭಯ , ದುಃಖ , ದೈವ ವಿಗ್ರಹಗಳನ್ನು ಅಥವಾ ದೈವಸಮರ್ಪಿತ 
ಅಪಮಾನಗಳಿಂದ ಬಾಲಕ ಶೆಣೈಯವರು ಕ್ಷಣಕಾಲ ಕೃತಿಗಳನ್ನು , ಶೆಣೈಯವರ ನಿಜವಾದ ಕಲಾಜೀವ 
ತತ್ತರಿಸಿದರು . ಆ ಕ್ಷಣಿಕ ಭಾವಗಳನ್ನು ತುಳಿದು ನವು ಪ್ರಾರಂಭವಾದದ್ದು , ಅವರ ಕಲಾವಿದಗ್ಧತೆ 
ಛಲವು ಮೇಲೆದ್ದಿತು. ಪ್ರಯತ್ನ ವು ಫಲ ಬರುವ ವ್ಯಕ್ತವಾದದ್ದು ಶ್ರೀ ವೆಂಕಟರಮಣ ದೇವಾಲಯದ 
ವರೆಗೂ ಸಾಗಿತು . ಅಂದಿನಿಂದ ಇಂದಿನ ವರೆಗೆ ಗರುಡ ಮಂಟಪಕ್ಕೆ ಆ ನಾಲ್ಕು ಕಂಬಗಳನ್ನು 
ಸುಮಾರು ಅರುವತ್ತು ವರ್ಷಗಳ ಕಾಲ ಗೋಪಾಲ ಕೆತ್ತುವಾಗಲೇ ! 
ಶೆಣೈಯವರ ಶಿಲ್ಪ ಕಾರ್ಯ ನಡೆದುಬಂದಿದೆ . ಆ ಆ ನಾಲ್ಕು ಕಂಬಗಳನ್ನು ಕೆತ್ತಲು ಶೆಣೈಯ 
ನಡೆ ನೇರವಾದದ್ದು, ದಿಟವಾದದ್ದು , ದಿಟ್ಟತನದ್ದು . ವರಿಗೆ ೧೯೩೪ - ೪೨ ರ ವರೆಗಿನ ಎಂಟು ವರ್ಷಗಳೇ 


ಕಸ್ತೂರಿ, ಡಿಸೆಂಬರ್ ೧೯೬೭ 
ಬೇಕಾದವು ! ಅವುಗಳ ನಿರ್ಮಾಣ ಪ್ರಸಂಗವಂತೂ ಇವೆಲ್ಲವೂ ಉತೃ ಷ್ಟ ವಾದುವು. ಒಂದೊಂದರಲ್ಲ 
ಶೆಣೈಯವರ ಜೀವನದಲ್ಲೊಂದು ಪಂಥಾಹ್ವಾನ ಶೆಣೈಯವರ ರಚನಾ ಚಾತುರ್ಯ ದೈವಭಕ್ತಿಗಳು 
ವೆಂದೇ ಹೇಳಬಹುದು. ಕೇವಲ ನಾನ್ನೂರು ಮೈವೆತ್ತು ನಿಂತಿವೆ . 
ರೂಪಾಯಿಗಳಲ್ಲಿ ನಾಲ್ಕು ಕಂಬಗಳನ್ನು ಕೆತ್ತು - ಶ್ರೀ ಶೆಣೈಯವರು ಹೊಯ್ಸಳ ಶಿಲ್ಪದಿಂದ 
ತೇನೆಂದು ಹೊರಟು, ಕಾರ್ಕಳ ಕ್ಕೆ ಸಮೀಪದಲ್ಲಿ ಪ್ರಭಾವಿತರಾಗಿದ್ದಾರೆ. ಅದನ್ನೇ ಅನುಸರಿಸಿದ್ದಾ 
ರುವ ನೆಲ್ಲಿ ಕಾರಿಂದ ಯೋಗ್ಯ ಶಿಲೆಗಳನ್ನು ಅತಿ ರೆನ್ನಲೂಬಹುದು. ಎಂದರೆ ಬೇಲೂರಲ್ಲಿರುವಂತೆ 
ಪ್ರಯಾಸದಿಂದ ತರಿಸಿ ಕಂಡರಣೆಗೆ ತೊಡಗಿದಾಗ ಶಿಲಾಬಾಲಿಕೆಯರನ್ನು ಕೆತ್ತಿದ್ದಾರೆಂಬ ಅರ್ಥವಲ್ಲ . 
ಖರ್ಚು ಹೆಚ್ಚಿ , ಅವಧಿಯ ಮೀರಿ, ಜನರಿಂದ ಬೇಲೂರಲ್ಲಿರುವುದು ಶಿಲಾ ಬಾಲಿಕೆಯರ ವಿಲಾಸ 
ಸಣ್ಣ ಮಾತುಗಳನ್ನು ಕೇಳಿ ಅವುಗಳನ್ನು ತಾಳಿ , ವಿಭ್ರಮಗಳಷ್ಟೇ ಅಲ್ಲ. ಶ್ರೀ ಚೆನ್ನ ಕೇಶವ 
ದುಡಿದರು . ಅವರ ಆ ತಾಳ್ಮೆ , ದುಡಿಮೆ , ನಿಷ್ಟೆ ಸ್ವಾಮಿಯ ದಿವ್ಯ ವಿಗ್ರಹವೂ ಇದೆ . ಬೇಲೂರು 
ಗಳು ಭಗವಂತನಿಗೆ ಪ್ರಿಯವಾದವೇನೆ ಕಾರ್ಕಳಕ್ಕೆ ಸಮೀಪದಲ್ಲಿರುವುದರಿಂದಲೂ ಶ್ರೀ 
ಎಂಬಂತೆ ದೇವಾಲಯದಲ್ಲಿ ' ದರ್ಶನ'* ಸಂದರ್ಭ ಶೆಣೈಯವರು ಹೊಯ್ಸಳ ಶಿಲ್ಪ ಶೈಲಿಯನ್ನು 
ದಲ್ಲಿ ಅಶ್ವಾಸನೆಯ ತನು ! ಅಂದಿನಿಂದ ಹಣ ಗಮನಿಸಿದುದು ಸಹಜವೆನ್ನ ಬಹುದು. 
ತೆರಲು ಹಿಂದೆಗೆಯುತ್ತಿದ್ದ ದೇವಾಲಯದ ಅಧಿ ಶಿಲೆಯಲ್ಲಿ ಮಾತ್ರವೇ ಅಲ್ಲದೆ ಕಂಚು , ಬೆಳ್ಳಿ , 
ಕಾರಿಗಳು ಮುಕ್ತ ಹಸ್ತರಾದರು , ಪ್ರಸನ್ನ ಮುಖ ಬಂಗಾರ ಮುಂತಾದ ಲೋಹಗಳಿಂದ, ಮರದಿಂದ, 
ರಾದರು . ಜನರಿಗೂ ಶೆಣೈಯವರ ಕಾರ್ಯದಲ್ಲಿ ಮಣ್ಣಿನಿಂದ, ದಂತದಿಂದ, ಸುಂದರವೂ ಸೂಕವೂ 
ಕುತೂಹಲ ಮೂಡುವಂತಾಯಿತು. ಆ ಕಂಬ ಆದ ಅನೇಕ ಪ್ರತಿಮೆಗಳನ್ನೂ ಕೃತಿಗಳನ್ನೂ 
ಗಳನ್ನು ದೇವರೇ ಮಾಡಿಸಿದ್ದು ” ಎಂದು ಈ ಪರಿ ಶೆಣೈಯವರು ನಿರ್ಮಿಸಿದ್ದಾರೆ. ಅಮೃತಶಿಲೆ, 
ಣತ ವಯಸ್ಸಿನಲ್ಲಿ ಶೆಣೈಯವರು ಉದ್ಧರಿಸುವಾಗ ಸಾಲಿಗ್ರಾಮಗಳಲ್ಲ ಮೋಹಕ ಮೂರ್ತಿಗಳನ್ನು 
ಅವರ ಕಣ್ಣಿನಲ್ಲಿ ಭಗವದ್ಭಕ್ತಿ ಹೊಮ್ಮುತ್ತದೆ. ನಿರ್ಮಿಸಿದ್ದಾರೆ. ಮೈಸೂರಿನ ಒಡೆಯರಿಗೆ ಒಪ್ಪಿ 

ಶ್ರೀ ಗೋಪಾಲ ಶೆಣೈಯವರು ಕಳೆದ ಅರವತ್ತು ಸಿದ ಗೆರಟೆಯು ( ತೆಂಗಿನ ಚಿಪ್ಪು ) ಕೆತ್ತನೆಯಂತ 
ವರ್ಷಗಳ ದೀರ್ಘಾವಧಿಯಲ್ಲಿ ಕಲ್ಲಲ್ಲಿ ಕೆತ್ತಿದ ಅಶ್ಚರ್ಯಕರವಾದದ್ದು . ಅದರಲ್ಲಿ ಸುತ್ತಲೂ 
ವರ್ತಿಗಳು ಅಸಂಖ್ಯಾತವೆನ್ನ ಬಹುದು . ಅವು ಮೈಸೂರಿನ ವಿಶಿಷ್ಟ ದೃಶ್ಯ - ಪ್ರತಿಮಾವೃತ 
ಗಳಲ್ಲಿ ಭವ್ಯವಾದವುಗಳಿವೆ, ಲಲಿತವಾದವುಗಳ ( Statue Square , ಅರಮನೆ, ಚಾಮುಂಡಿ 
ಇವೆ . ಹೃಷಿಕೇಶದ ಶಿವಾನಂದ ಸ್ವಾಮಿಯವರ ಬೆಟ್ಟಗಳನ್ನೂ – ಮುಚ್ಚಳದಲ್ಲಿ ದಶಾವತಾರ , ಮಧ್ಯ 
ಆಶ್ರಮಕ್ಕೆ ಒಪ್ಪಿಸಿದ ' ಮುರಲೀಧರ, ಅಲಹಾ ದಲ್ಲಿ ವಿಷ್ಣುವನ್ನ ಕೊರೆದಿದ್ದಾರೆ. ಕಾಣಿಕೆಯನ್ನು 
ಬಾದಿಗೆ ಕಳುಹಿಸಿದ ' ಕಡೆಗೋಲು ಕೃಷ್ಣ , ವೆಂಚ್ಚಿದ ಒಡೆಯರು ಶೆಣೈಯವರಿಗೆ ನೂರಾರು 
ಮುಂಬಯಿ ವಾಲಂಕೇಶ್ವರ ಮಠಕ್ಕೆ ಅರ್ಪಿಸಿದ ರೂಪಾಯಿಗಳ ಪಾರಿತೋಷಕವನ್ನಿ ತರು. 
ಸ್ವಾಮಿ ಸುಕೃತೀಂದ್ರ ತೀರ್ಥರ ಪ್ರತಿಮೆ , ಪರ್ತ ಶ್ರೀ ಶೆಣೈಯವರದು ಅರ್ಷದೃಷ್ಟಿ , ಆಧ್ಯಾತ್ಮಿಕ 
ಗಾಳಿ ವಂಠಕ್ಕೆ ನೀಡಿದ ' ವೃಂದಾವನ, ವಡಾಲಾ ದೃಷ್ಟಿ , ಆದುದರಿಂದಲೇ ಅವರಿಗೆ ದೈವವಿಗ್ರಹ 
ಮಠಕ್ಕೆ ಕಾಣಿಕೆಯಾಗಿ ರಾಮ , ಲಕ್ಷ ಣ ಸೀತೆ- ಗಳಲ್ಲಿ ಸಹಜಾಸಕ್ತಿ , ಶಿಲ್ಪದಲ್ಲಿ ಸಾಂಸಾರಿಕ 

ಜೀವನವಾಗಲಿ ಅದರ ಸುಖದುಃಖಾನುಭವಗಳಾಗಲಿ 
* ಒಂದು ವಿಶಿಷ್ಟ ಮನೆತನದ ಒಬ್ಬ ಗೃಹಸ್ಥ ನಲ್ಲಿ ಇತರ ಕಲೆಗಳ ಮೇಲೆ, ಅದರಲ್ಲೂ ರೇಖಾಚಿತ್ರ , 
ದೈವೀಶಕ್ತಿಯ ಆವೇಶವಾಗುವುದನ್ನು ' ದರ್ಶನ' ವರ್ಣಚಿತ್ರಗಳ ಮೇಲೆಬೀರುವಷ್ಟು ವರ್ಚಸ್ಸನ್ನು 
ನೆನ್ನು ತಾರೆ, 

ಬೀರಲಾರವು. ಅಲ್ಲದೆ ಶೆಣೈಯವರು ಭಾವುಕರಾಗಿ 


೫೫ 


ರಂಜಾಳ ಗೋಪಾಲ ಶೆಣೈ ಅವರ ಶಿಲ್ಪ ಕೌತಲ 
ರುವುದರಿಂದ ಪರಮಾತ್ಮನ ನಾನಾರೂಪಗಳ ರೂಪಣ ದರು . ಕಲ್ಲಕಂಬಗಳ ರಚನಾ ಕಾಲದಲ್ಲೇ ಡಾ . 
ದಲ್ಲೇ ಅತಿಶಯ ಸಂತುಷ್ಟರು. 

ರಾಜೇಂದ್ರ ಪ್ರಸಾದರೂ ಶಿಲ್ಪಶಾಲೆಗೆ ಭೇಟಿ ನೀಡಿ 
ಆದರೂ ಅವರು ' ಕುಂಚಬ್ರಹ್ಮ ' ರಾಗಿದ್ದುದರ ದ್ದರು. ಇನ್ನೂ ಎಷ್ಟೋ ಕಲಾಭಿಮಾನಿಗಳು ಶೆಣೈ 
ಗುರುತುಗಳು ಇನ್ನೂ ಅವರ ಮನೆಯ ಗೋಡೆ ಯವರ ಕೃತಿಗಳನ್ನು ಪ್ರಶಂಸಿಸಿದ್ದಾರೆ. ದಿ. ಶ್ರೀನಿ 
ಗಳಲ್ಲಿ ವಾಸದೆ ಉಳಿದಿವೆ , ಹಿರಿಯಂಗಡಿ ಮಾನ ವಾಸ ಮಲ್ಯ ಹಾಗೂ ಶ್ರೀಮತಿ ಕಮಲಾದೇವಿ 
ಸ್ತಂಭ, ಗೊಮ್ಮಟೇಶ, ಅನೆಕೆರೆ ( ಇವುಗಳು ಚಟ್ಟೋಪಾಧ್ಯಾಯರ ಕಲಾಭಿಮಾನ, ಪ್ರಯತ್ನ 
ಕಾರ್ಕಳದ ವೈಶಿಷ್ಟ ಗಳು), ಇವುಗಳ ವರ್ಣಚಿತ್ರ ಗಳ ಫಲವಾಗಿ ಶೆಣೈಯವರಿಗೆ ಕೇಂದ್ರ ಸರಕಾರ 
ಗಳನ್ನು ಗೋಡೆಗಳಲ್ಲಿ ರೂಪಿಸಿದ್ದಾರೆ. ಪ್ರತ್ಯೇಕ ದಿಂದ ಪ್ರತಿ ತಿಂಗಳ ಇನ್ನೂರು ರೂಪಾಯಿಗಳ 
ಚಿತ್ರಗಳಲ್ಲಿ ಸಿದ್ದಾರ್ಥನ ತ್ಯಾಗ' ಮತ್ತು 'ಹೊಲೆ ಗೌರವಧನವು ದೊರೆಯುತ್ತಿದೆ. ಅವರಿಬ್ಬರನ್ನೂ 
ಯರ ಮದುವೆ' ಎಂಬವು ಆಕರ್ಷಕವಾಗಿವೆ. ಎರ ಶೆಣೈಯವರು ಕೃತಜ್ಞತೆಯಿಂದ ನೆನೆಯುತ್ತಾರೆ . 
ಡನೆಯದಂತ ಸೂಕ್ಷ್ಮ ಸಂಗತಿಗಳ ಸುಂದರ ಗೋಪಾಲ ಶೆಣೈಯವರು ಸಾತ್ವಿಕರು, ಸರಳ 
ಚಿತ್ರ - ಒಂದು ಹರಿಜನರ ಕೇರಿ, ಅದರಲ್ಲೊಂದು ಹೃದಯಿಗಳು; ನಿರಹಂಕಾರಿಗಳು , ಕೀರ್ತಿಯ 
ಮದುವೆಯ ಸಂದರ್ಭ - ಜನರು ತುಂಬಿದ್ದಾರೆ; ನೆಳಲನ್ನು ಬೆನ್ನಟ್ಟುವ ಭ್ರಮೆಯಾಗಲಿ, “ ಉಫೇ ? 
ಕೆಲವರು ವಧೂವರರ ಉಪಚಾರದಲ್ಲಿ, ಕೆಲವರು ಎನ್ನಿಸಿಕೊಳ್ಳುವ ಕೀರ್ತಿಕಾಮನೆಯಾಗಲಿ ಅವರ 
ಮಾತುಕತೆಗಳಲ್ಲಿ, ಕೆಲವರು ಊಟದ ಸಿದ್ದತೆ ಇಲ್ಲ. ಸ್ವಲ್ಪ ಸಮಯ ಪ್ರಸಿದ್ದ ವ್ಯಕ್ತಿಗಳ ಅಭಿ 
ಯಲ್ಲಿ ಮಗ್ನರಾಗಿದ್ದಾರೆ. ಗುರಿಕಾರರಾದವರು ಪ್ರಾಯಸಂಗ್ರಹ ಮಾಡುತ್ತಿದ್ದು ಮತ್ತೆ ಅದೆಲ್ಲವೂ 
ಅಡಕೆಗಳನ್ನು ಗುದ್ದಿ ವೀಳ್ಯವನ್ನು ಮೆಲ್ಲು - ಬರಿ ಎಂದು ಹುಚ್ಚು , ಅಂತಹ ಮಾನುಷ ಅಭಿ ಪ್ರಾ 
ದ್ದಾರೆ, ಮತ್ತೆ ಕೆಲವರು ದುಡಿ ಬಾರಿಸುತ್ತಿದ್ದಾರೆ. ಯಗಳಲ್ಲಿ ಅವರಿಗೆ ಅನಾಸಕ್ತಿಯುಂಟಾಯಿತು. 
ಮಕ್ಕಳು ನಾಯಿಗಳನ್ನೆತ್ತಿ ಆಟವಾಡುವುದರಲ್ಲಿ ಶೆಣೈಯವರದು ತುಂಬು ಸಂಸಾರ , ನಾಲ್ವರು 
ನಿರತರಾಗಿದ್ದಾರೆ . ದೂರದಲ್ಲೊಂದು ಬಡಕಲು ಗಂಡು, ಮೂವರು ಹೆಣ್ಣು ಮಕ್ಕಳು, ಹಿರಿಯ 
ದನ ಮೇಯುತ್ತಿದೆ. ಸುತ್ತಮುತ್ತಲೂ ಮಾಡು ಮುಗ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸಿಟ್ಯೂಟ್ 
ಗಳ ಮೇಲೂ ಕೋಳಿಗಳು ಕಾಳುಗಳನ್ನು ಕುಕ್ಕು ನಲ್ಲಿ ಅವೆಮಣ್ಣಿಂದ ಮಾದರಿಗಳನ್ನು - ( Clay 
ತಿವೆ - ಇಂಥವುಗಳನ್ನು ಶೆಣೈಯವರು ಇನ್ನೂ modelling ) ತಯಾರಿಸುವ ಕಲೆಯನ್ನು 
ರೇಖಿಸಬಾರದೇ ಎನ್ನಿಸುವಂತಿದೆ. ಅದು ನನ್ನ ಅಭ್ಯಾಸ ಮಾಡಿದ್ದರೂ ವ್ಯಾಪಾರದಲ್ಲಿ ತೊಡಗಿದ್ದಾರೆ. 
ನವ್ಯ ಕಲೆ ” ಎಂದು ನಗುತ್ತಾರೆ, ಶೆಣೈಯವರು , ಮನೆಯ ಉಳಿದವರು ಬೇರೆಬೇರೆ ವೃತ್ತಿಗಳಲ್ಲಿ 

ಹಿಂದೆ ಉಲ್ಲೇಖಿಸಿದ ಕಂಬಗಳನ್ನು ಕೆತ್ತುತ್ತಿದ್ದ ದ್ದಾರೆ. ಹೆಣ್ಣು ಮಕ್ಕಳೆಲ್ಲರೂ ತಂತಮ್ಮ ಪತಿಗೃಹ 
ಸಂದರ್ಭದಲ್ಲಿ ಕಾರ್ಯಾಂತರದಿಂದ ಕಾರ್ಕಳಕ್ಕೆ ಗಳಲ್ಲಿ ದಾಂಪತ್ಯ ಸುಖವನ್ನೂ ಅನುಭವಿಸು 
ಆಗಮಿಸಿದ್ದ ಮೈಸೂರಿನ ದಿವಾನ್ ಸರ್ ಮಿರ್ಜಾ ತ್ರಿದ್ದಾರೆ 
ಇಸ್ಮಾಯಿಲ್‌ರು ಶೆಣೈಯವರ 'ಕೆಟ್ಟಿಗೆ? ಶೆಣೈಯವರು ಕೃತಿಯಲ್ಲಿ ಹೇಗೆ ಮಾತಿ 
( ಇದು ಶಿಲ್ಪ ಶಾಲೆಗೆ ಶೆಣೈಯವರೇ ಇಟ್ಟಿರುವ ನಲ್ಲೂ ಹಾಗೆಯೇ ರಸಜ್ಞರು. ಮಿತ್ರರೊ , ಅತಿಥಿ 
ಹೆಸರು ) ವರೆಗೂ ಚಿತ್ತೈಸಿ, ಶಿಲ್ಪ ಕೃತಿಗಳನ್ನು ಗಳೆ ಬಂದಾಗ ಮನಃಪೂರ್ವಕ ಸ್ವಾಗತಿಸಿ, 
ನೋಡಿ, ವೆಟ್ಟಿ ಪ್ರೋತ್ಸಾಹವಚನಗಳನ್ನಾಡಿದರು . ಉಪಚರಿಸಿ, ಕೈಗಳಿಂದ ಏನನ್ನಾದರೂ ಕೆತ್ತು 
ಕಲ್ಲಲ್ಲಿ ರೂಪಿಸಿದ್ದ ಕಪ್ಪೆಯೊಂದರಲ್ಲಿ ದಿವಾನರು ತಲೆ ಎತ್ತುತ್ತಲೇ ಬಾಯಿಂದ ಮಾತಿನ 
ಅಸಕ್ತರಾದುದನ್ನು ಗಮನಿಸಿದ ಶೆಣೈಯವರು ಆ ಹೊಳೆಯನ್ನೇ ಹರಿಸುತ್ತಾರೆ - ಅದರಲ್ಲಿ ಎಷ್ಟೋ 
ಕಪ್ಪೆಯನ್ನು ಅವರಿಗೇ ಉಪಹಾರವಾಗಿ ಒಪ್ಪಿಸಿ ಕೃತಿಗಳು, ಘಟನೆಗಳು , ಅನುಭವಗಳು ಸ್ವಾರಸ್ಯ 


೫೬ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ವಾಗಿ ತೇಲಿಬರುತ್ತವೆ. ಅವರಲ್ಲಿ ಮಾತು ಕೃತಿಗಳು ನಿಯುಕೊ ತಥಾ ಕರೋಮಿ ” ಎಂಬ ಅರ್ಪಣ 
ಜತೆಯಾಗಿರುವುದನ್ನು ಭಾವಿಸುವಾಗ ರತ್ನಾಕರ ಭಾವ- ಆರ್ತಭಾವ ಶ್ರೀ ಶೆಣೈಯವರದ್ದು . ' ಪ್ರಕೃ 
ವರ್ಣಿಯ ' ಗಾನ ಮದ್ದಳೆ ತಾಳಲಯಕೆ ನರ್ತಿಪ ತಿಯ ಪ್ರತಿಬಿಂಬ ಕಲೆ' 'ಕಲಾವಿದ ಪ್ರತಿಬ್ರಹ್ಮ 
ಮಂದಯಾನೆಗೆ ಶಿರದ ಕುಂಭದೊಳು ಧ್ಯಾನ ” ವೆಂಬ ಇತ್ಯಾದಿ ವಾಕ್ಯಗಳ, ವಾದಗಳ ಸಮ್ಮೋಹಕತೆಗೆ 
ಸೊಲ್ಲು ನೆನಪಿಗೆ ಬರುತ್ತದೆ. ಶೆಣೈಯವರು ಶ್ರೀ ಶೆಣೈಯವರು ಅಷ್ಟಾಗಿ ಮಾರುಹೋದಂತಿಲ್ಲ . 
ಮಾತುಬಲ್ಲವರಾದರೂ ವಾಜಾಲರಲ್ಲ, ಅವರ ದನಿ ಭಾವುಕ ಜನರು ಎಂತಹ ದೈವವಿಗ್ರಹಗಳನ್ನು 
ಸಣ್ಣದು ಮಿದುವಾದದ್ದು ಅವರ ಆಕಾರ , ಸ್ವಭಾವ ಅಪೇಕ್ಷಿಸುವರೋ ಅಂತಹವನ್ನು ಸುಂದರವಾಗಿ 
ಗಳಂತೆ ಎಷ್ಟೋ ವರ್ಷಗಳಿಂದ ಮೈ ಬಗ್ಗಿಸಿ ಕೆಲಸ ನಿರ್ಮಿಸುವುದರಲ್ಲೇ ಶ್ರೀ ಶೆಣೈಯವರು ಸಾಫಲ್ಯ 
ಮಾಡುತ್ತಿರುವುದರಿಂದ ಅವರ ಬೆನ್ನು ಬಾಗಿದೆ . ವನ್ನು ಕಾಣುತ್ತಾರೆ. ಆರಾಧ್ಯ ದೈವ ಶ್ರೀ ವೆಂಕಟ 
ಆದರೆ ಮನಸ್ಸು ನೇರವಾಗಿದೆ ದೃಷ್ಟಿ ಪಟುವಾಗಿದೆ ರಮಣನೇ ಅವರಸರ್ತಿಕೇಂದ್ರ , 
ನಡೆ ಚುರುಕಾಗಿದೆ. 

ಶಿಲ್ಪಿ ಗೋಪಾಲ ಶೆಣೈಯವರು ನಾಲ್ಕು ಕಂಬ 
- ಕಲೆಯ ಬಗೆಗೆ ಅದರ ತಿರುಳಿನ ಬಗೆಗೆ - ಗಳಿಂದ ಪ್ರಸಿದ್ಧರಾದರು . ಆ ಕೆತ್ತನೆ ಅವರ ಕೀರಿ. 
ಶ್ರೀ ಶೆಣೈಯವರ ಅಭಿಪ್ರಾಯವು ಸ್ಪಷ್ಟವಾದುದು . ಸ್ತಂಭ, ವಿಜಯಸ್ತಂಭಗಳಂತೆ ಅವರ ಕೀರಿಗೆ 
ಕಲೆ ಉದ್ದೇಶಪೂರ್ಣವಾಗಿರಬೇಕು, ಆ ಉದ್ದೇಶ ಧ್ವಜಪ್ರಾಯವಾಗುವ ಇನ್ನೊಂದು ದಿವ್ಯಾಕೃತಿಯು 
ಸರ್ ಆಗಿರಬೇಕು. ಈ ಅಭಿಪ್ರಾಯವನ್ನು ಯೋಜನೆಯಾಗುತ್ತಲಿದೆ. ಅದು ಅವರ ಪರಿಣತ 
ಶಿಲ್ಪಿಯ ಈ ಕೃತಿಗಳಿಗೆ ಅನ್ವಯಿಸುವುದಾದರೆ ವಯಸ್ಸಿನ ಪರಿಪಕ್ಷ ಫಲವಾಗಬಹುದು. ಶ್ರೀ 
ಆ ಉದ್ದೇಶ ಭಕ್ತಿ ಪ್ರಚೋದನೆ ಎಂದೇ ಹೇಳ ಕ್ಷೇತ್ರ ಧರ್ಮಸ್ಥಳದ ಹೆಗ್ಗಡೆಯವರ ವಿನಂತಿ 
ಬಹುದು. ಇದಕ್ಕೆ ಕಾರಣಗಳಿವೆ : ಶಿಲ್ಪಿಯ ಯಂತೆ ಸುಮಾರು ಮೂವತ್ತಾರು ಅಡಿಗಳಷ್ಟು 
ಪರಂಪರೆ, ಅವರ ಪರಿಸರ - ಇವೇ ಆ ಕಾರಣಗಳು , ಉನ್ನತವಾದ ಗೊಮ್ಮಟ ವಿಗ್ರಹವನ್ನು ಕೆತ್ತಲು. 
'ತ್ವಯಾ ಹೃಷಿಕೇಶ ಹೃದಿ ಸ್ಥಿತೇನ ಯಥಾ ಅವರು ಒಪ್ಪಿದ್ದಾರೆ ಎಂಬ ವದಂತಿಯಿದೆ. * 


NOT 


“ ಹೊಳೆಗೆ ಹಾರಿ ಸಾಯಬೇಕೂ ಅಂತ ಹೋದೆ, ಅಲ್ಲೊಂದು ಭಯಂತರ ಮೊಸಳೆ ಇದೆ ನಾರಾಯ * 


ಕೀಟಗಳ ವಿರುದ್ಧ 
ಮ ನ್ಯಥಾ ಸ್ಪ 


ನಂತರ ಅವುಗಳೆಲ್ಲವನ್ನೂ ಪರಮಾಣು ವಿಕಿರಣ 
ಕೊಳಪಡಿಸಿ ಕೀಟ- ತ್ರಸ್ತ ಪ್ರದೇಶಗಳಲ್ಲಿ ಬಿಟ್ಟು 
ಬಿಡಲಾಗುತ್ತದೆ. ವಿಕಿರಣದಿಂದ ನಪುಂಸಕ 
ಪ್ರಾಯವಾಗಿರುವ ಅವು ಅಲ್ಲಿ ಮೊದಲೇ ವಾಸವಾ 
ಗಿದ್ದ ಹೆಣ್ಣು ಕೀಟಗಳೊಡನೆ ಸಂಭೋಗಿಸಿ ನಿಶ್ಯಕ 
ವಾದ ತಳಿಯನ್ನು ಉಂಟುಮಾಡುತ್ತವೆ. ಇದೇ 
ಕ್ರಮವು ವಂಶಾನುಗತವಾಗಿ ಸಾಗಿ ಕೆಲ ಕಾಲ 
ದಲ್ಲಿಯೇ ಆ ಕೀಟಗಳ ಜಾತಿಯೇ ನಷ್ಟವಾಗುತ್ತದೆ, 
ಕೀಟಗಳನ್ನು ನಾಶ ಮಾಡುವ ಈ ನೂತನ ವಿಧಾ 
ನದ ಯಶಸ್ಸಿಗೆ ಅಮೇರಿಕೆಯ ಕೃಷಿ ಸಂಶೋಧನ 
ಸಂಸ್ಥೆಯ ವಿಜ್ಞಾನಿ ಎಡ್ವರ್ಡ್ ನಿಪ್ಪಿಂಗರ 
ಸಂಶೋಧನೆಗಳು ಪ್ರೇರಣೆ ಕೊಟ್ಟವು. 

ಅನಿಯಮಿತ ಸಂತತಿ ಉತ್ಪಾದನಾ ಸಾಮರ್ಥ್ಯ 
ಮತ್ತು ವಾತಾವರಣಕ್ಕೆ ಹೊಂದಿಕೊಳ್ಳುವ ಶಕ್ತಿ 
ಇವು ಕೀಟಕಗಳ ಪ್ರಮುಖ ಆತ್ಮರಕ್ಷಣಾ ವೈಖರಿ 

ಗಳು . ಎರಡನೇ ಮಹಾಯುದ್ಧದ ಸಮಯ 
ಎಚ್ . ವಿ . ಸುಬ್ಬರಾವ್ ದಲ್ಲಿ ಪ್ರಭಾವಿ ಕೀಟನಾಶಕವಾದ DDTಯನ್ನು 
ಅವ ) ಕಳಿಸಿದ ಲೇಖನ ಹೆಚ್ಚಿನ ವಿವರ ಸಹಿತ 

ಸಂಶೋಧಿಸಲಾಯಿತು. ಮೊದಮೊದಲು ಕೀಟಗಳ 
ಅಂತ್ಯವೇ ಸಮೀಪಿಸಿತೆಂಬ ಆಶೆ ಹುಟ್ಟಿತು. ಕೀಟ 

ಗಳಿಗೆ ಇದೊಂದು ಮಾರಕಾಸ್ತ್ರವೆನಿಸಿದರೂ , ಅವು 
ನವನ ಆಯುಷ್ಯ , ಆರೋಗ್ಯ ಹಾಗೂ 

ಬರಬರುತ್ತ ತಮ್ಮಲ್ಲಿಯ ನಿರೋಧಕ ಶಕ್ತಿಯನ್ನು 
ಐಶ್ವರ್ಯಗಳನ್ನು ಸತತವಾಗಿ ನಾಶಮಾಡುತ್ತಿರುವ 

ಹೆಚ್ಚಿಸಿಕೊಂಡುದರ ಪರಿಣಾಮವಾಗಿ DDTಯು 
ಪ್ರಮುಖ ಕ್ಷೇತ್ರಗಳಲ್ಲಿ ಕೀಟಕಗಳಿಗೆ ಬಹು ಮಹ 

ಕೀಟಗಳ ವಿರುದ್ದ ಪ್ರಭಾವಿ ಅಸ್ತ್ರವಾಗಿ ಉಳಿ 
ತ್ವದ ಸ್ಥಾನವಿದೆ. ಅಧಿಕ ಆಹಾರೋತ್ಪಾದನೆಗೆ 

ಯಲೇ ಇಲ್ಲ. ಹವಾಮಾನ ವೈಪರೀತ್ಯ , ಕೃತಕ 
ವಾರಕ ವಾದ ಕೀಟಕಗಳ ನು ನಾಶಪಡಿಸದೇ ಭೀವು 
ಕಾಯದ ಆಹಾರ ಸಮಸ್ಯೆಯನ್ನು ಬಿಡಿಸುವುದು ಪ ತಿರೋಧವನೋ ಡ ಲಾರವು, ಕೀಟಗಳನ್ನು ನಾಶ 

ಉಷ್ಣ - ಶೈತ್ಯ ನಿರ್ಮಾಣ ಇವಾವೂ ಕೀಟಗಳಿಗೆ 
ಅಸಾಧ . 

ಪಡಿಸುವಲ್ಲಿ ಕೀಟ ನಿರೋಧಕಗಳು ತಾತ್ಕಾಲಿಕ 
ಇಂತಹ ವಿನಾಶಕಾರಿ ಕೀಟಕಗಳ ನಿರ್ಮೂಲನ 

ವಾಗಿ ಪರಿಣಾಮಕಾರಿಯಾದರೂ ಶಾಶ್ವತವಾದ ಪರಿ 
ಕ್ಕಾಗಿಯೇ ಅಮೇರಿಕೆಯ ಟೆಕ್ಸಾಸ್ ರಾಜ್ಯದ ಬಳಿ 
ಒಂದು ವಿಚಿತ್ರ ಕಾರಖಾನೆಯನ್ನು ಸ್ಥಾಪಿಸಲಾಗಿದೆ, 

ಹಾರವನ್ನು ಒದಗಿಸಲಾರವು. ಜೈವಿಕ ನಿಯಂತ್ರ 
ಕಾಮನ್‌ವೆಲ್ತ್ ಇನ್‌ಸ್ಟಿಟ್ಯೂಟ್ ಆಫ್ ಬಯಾ ಮಾನವ ಜನಾಂಗಕಿರುವ ಆಶಾದೀಪ. 

ಣದ ಬಗೆಗೆ ನಡೆದಿರುವ ವಿವಿಧ ಸಂಶೋಧನೆಗಳೇ 
ಲಾಜಿಕಲ್ ಕಂಟ್ರೋಲ್ ಹಾಗೂ ಅಮೇರಿಕೆಯ 
ಮೇರಿಲ್ಯಾಂಡ್ ನಲ್ಲಿಯ ಕೃಷಿ ಸಂಶೋಧನ ಸಂಸ್ಥೆ 

ಜೈವಿಕ ನಿಯಂತ್ರಣವೆಂದರೆ ಕೀಟಗಳನ್ನು 
ಯಂತಹವುಗಳ ನಿತ್ಯ ನೂತನ ಸಂಶೋಧನೆಗಳೇ 

, ಕೀಟನಾಶಕಗಳಿಂದ ನಾಶಪಡಿಸದೇ , ಕೀಟಗಳು 
ಈ ಕಾರಖಾನೆಯ ಜೀವಾಳ . ನೀವು ಎಣಿಸಿದಂತೆ 
ಈ ಕಾರಖಾನೆಯಲ್ಲಿ ಕೀಟನಾಶಕಗಳನ್ನು ಉತ್ಪಾ 
ದಿಸದೇ ಕೀಟಗಳ ನೇ ಉತ್ಪಾದಿಸುತ್ತಿದ್ದಾರೆಂದರೆ. 
ಆಶ್ಚರ್ಯವಾಗದಿರದು . 

ಅಲ್ಲಿ ಪ್ರತಿ ವಾರ ೫ ಕೋಟಿಗಿಂತಲೂ ಹೆಚ್ಚು 
ಗಂಡು ಕೀಟಗಳನ್ನು ಉತ್ಪಾದಿಸಲಾಗುತ್ತದೆ. 
136 - 8 

೫೭ 


೫೮ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ತಾವೇ ನಾಶವಾಗುವಂತಹ ಕೃತ್ರಿಮ ಉಪಾಯ ಗಿವೆ. ಅನೇಕ ವರ್ಷಗಳ ವರೆಗೆ ಜಿಪ್ಪಿ ಮಾಥ. 
ಗಳನ್ನು ಯೋಜಿಸುವುದು , ಕೀಟ- ತ್ರಸ್ತ ಪ್ರದೇಶ ಎಂಬ ಔಟ್ಟಿ ಕೀಟವು ಅಮೇರಿಕೆಗೆ ತಲೆನೋವು 
ದಲ್ಲಿ ಆ ಕೀಟಗಳಿಗೆ ಮಾರಕವಾದ, ಆದರೆ ಮಾನವ ಗಿತ್ತು , ಅವು ಲಕ್ಷಗಟ್ಟಲೇ ಸಂಖ್ಯೆಯಲ್ಲಿ ಅರಣ 
ನಿಗೆ ಹಾನಿಯನ್ನುಂಟುಮಾಡದ ಕೀಟಗಳನ್ನು ವನ್ನು ಮುತ್ತಿ ಅದನ್ನು ಹಾಳುಗೆಡವುತ್ತಿದ್ದವು. 
ಹಬ್ಬಿಸುವದು ಒಂದು ಉಪಾಯವಾದರೆ , ಕೀಟ ಕೊನೆಗೊಮ್ಮೆ ಸಂಶೋಧಕರು ಈ ಜಾತಿಯ 
ಗಳಿಗೆ ಅವಶ್ಯವಾದ ಆಹಾರ ದೊರೆಯದಂತೆ ಮಾಡು ಗಂಡು ಕೀಟಕ್ಕೆ ವಿಶೇಷವಾದ ಘ್ರಾಣ ಶಕ್ತಿಯಿರು 
ವದು ಇನ್ನೊಂದು ಉಪಾಯವಾಗಿದೆ . 

ವದೆಂದೂ ಅದು ಅದೇ ಜಾತಿಯ ಹೆಣ್ಣು ಕೀ 
ಜೈವಿಕ ನಿಯಂತ್ರಣದ ವಿಧಾನಗಳಲ್ಲಿ ಅತಿ ದಲ್ಲಿ ಉತ್ಪನ್ನವಾಗುವ ಒಂದು ಬಗೆಯ ಗಂಧ 
ಸ್ವಾರಸ್ಯವಾದುದೆಂದರೆ ಕೀಟಗಳ ಲೈಂಗಿಕ ಸ್ವಭಾವ ಗ್ರಂಥಿಯ ವಾಸನೆಯಿಂದ ಆಕರ್ಷಿತವಾಗಿ ಅಲ್ಲಿ 
ಗಳನ್ನು ಅರಿತುಕೊಂಡು ಅವನ್ನೇ ಅವುಗಳ ಹೋಗುವುದೆಂಬುದನ್ನೂ ಗೊತ್ತುಸಚ್ಚಿದರತ 
ನಾಶಕ್ಕೆ ವಿನಿಯೋಗಿಸುವುದು . ಈ ದಿಶೆಯಲ್ಲಿ ಇದು ಅವುಗಳ ಸಂತಾನಾಭಿವೃದ್ದಿಯ ಕಾರ್ಯದ 
ವಿಜ್ಞಾನಿಗಳು ಈಗ ಹೊಸ ಜಾಡನ್ನೇ ಹಿಡಿದಿದ್ದಾರೆ, ವಿಶೇಷವಾದ ಪಾತ್ರವನ್ನು ವಹಿಸುತ್ತಿತ್ತು , 
ಪುನರುತ್ಪತ್ತಿ ಕಾರ್ಯಕ್ಕಾಗಿ ಕೀಟಗಳು ತಮ್ಮ ಈ ಗಂಧ - ಗ್ರಂಥಿಗಳಲ್ಲಿ ಉತ್ಪನ್ನ ವಾಗು 
ಸಂಗಾತಿಗಳನ್ನು ಆಕರ್ಷಿಸಲು ತಮ್ಮ ಶರೀರ ಆಕರ್ಷಕವಾದ ದ್ರವ್ಯದ ರಾಸಾಯನಿಕ ಸ್ವರೂ 
ದಲ್ಲಿಯ ವಿಶಿಷ್ಟ ಗ್ರಂಥಿಗಳಿಂದ ವಾಸನಾದ್ರವ್ಯ ವನ್ನು ಪೃಥಕ್ಕರಿಸಿದರೆ ಅದನ್ನು ಇದೇ ಜಾತಿಯ 
ಗಳನ್ನು ಉತ್ಪಾದಿಸಿ ಗಾಳಿಯಲ್ಲಿ ಹರಡುತ್ತವೆಂದು ಗಂಡು ಕೀಟಗಳ ನಾಶಕ್ಕಾಗಿ ಉಪಯೋಗಿಸಬತ 
ಗೊತ್ತಾಗಿದೆ . ಕೆಲವು ಪ್ರಕಾರದ ಪತಂಗಗಳು ದೆಂಬ ಎಣಿಕೆಯೇನೋ ಇತ್ತು . ಆದರೆ ಅದನೆ 
ಎರಡು ಮೈಲುದೂರದಲ್ಲಿರುವ ಸಂಗಾತಿಗಳನ್ನು ಬೇರ್ಪಡಿಸುವುದಾದರೂ ಹೇಗೆ? 
ಈ ವಾಸನೆಯಿಂದ ಆಕರ್ಷಿಸಬಲ್ಲವು. ಇಂತಹ ಅಂತೂ ಎಷ್ಟೋ ವರ್ಷಗಳ ಸಂಶೋಧನೆ 
ವಿವಿಧ ಬಗೆಯ ಗಂಧ- ದ್ರವ್ಯಗಳನ್ನು ಕೃತಕವಾಗಿ ನಂತರ ಮಾರ್ಟಿನ್ ಜಾಕೊಬ್‌ಸನ್ ಅವರ 
ತಯಾರಿಸಲು ಸಾಧ್ಯವಾದರೆ ಕೀಟನಾಶದ ಸ್ಪರ್ಧೆ ೫೦, ೦೦, ೦೦೦ ಹೆಣ್ಣು ಕೀಟಗಳಿಂದ ಈ ಗಂಗೆ 
ಯಲ್ಲಿ ಒಂದು ಮೈಲುಗಲ್ಲನ್ನೇ ಸ್ಥಾಪಿಸಿದಂತಾಗು ದ್ರವ್ಯವನ್ನು ರಾಸಾಯನಿಕವಾಗಿ ಬೇರ್ಪಡಿಸಿದರು 
ವದು . ಏಕೆಂದರೆ ಆ ಗಂಧ- ದ್ರವ್ಯಗಳಲ್ಲಿ ವಾಸನೆ ೫೦ ಲಕ್ಷ ಕೀಟಗಳಿಂದ ಲಭ್ಯವಾದ ಗಂಧ- ದ್ರ 
ಯಿಲ್ಲದ ವಿಷಾರಿ ಅನಿಲಗಳನ್ನು ಬೆರಸಿ, ಕೀಟ ವಾದರೂ ಎಷ್ಟು ? ಕೇವಲ ೨೦ ಮಿಲಿಗ್ರಾ 
ಗಳನ್ನು ಸಮ್ಮೋಹನಗೊಳಿಸಿ ನಾಶಗೊಳಿಸ ಗಳಷ್ಟು , ಒಂದು ಗಂಡು ಸೂಜಿಯ ಮೇ 
ಬಹುದು . 

- ಇಡಬಹುದಾದಷ್ಟು ಮಾತ್ರ , 
- ಈ ದಿಶೆಯಲ್ಲಿ ಅಮೇರಿಕೆಯ ಓರ್ವ ರಸಾಯನ ಗಂಧ- ದ್ರವ್ಯವನ್ನು ರಾಸಾಯನಿಕವಾಗಿ ಬೇತ 
ಶಾಸ್ತ್ರದ ವಿಜ್ಞಾನಿ ಮಾರ್ಟಿನ್ ಜಾಕೊಬ್‌ಸನ್ ಡಿಸಿದರೂ ಕೀಟಗಳನ್ನು ನಾಶಮಾಡುವಲ್ಲಿ ಇದನ 
ಅವರ ಸಂಶೋಧನೆಗಳು ವಿಶೇಷ ಫಲಕಾರಿಯಾ ಉಪಯೋಗಿಸುವುದು ಅಸಾಧ್ಯ ಕೋಟಿಯ ಮಾ 

ಆಗಿತ್ತು . ಸಾಕಷ್ಟು ಪ್ರಮಾಣದಲ್ಲಿ ಈ ಗಂಧ 
ದ್ರವ್ಯವನ್ನು ಶೇಖರಿಸಬೇಕೆಂದರೆ ಕೋಟ್ಯಂತ 
ಕೀಟಗಳ ಕಡಿಮೆಯೇ . ಕೊನೆಗೊಮ 
ಜಾಕೊಬ್‌ಸನ್ ಅವರು ಔಡಲ ಬೀಜದಿಂದ 
ಗಂಧ ದ್ರವ್ಯವನ್ನು ಉತ್ಪಾದಿಸಬಹುದೆಂ 
ಕಂಡುಹಿಡಿದರು . ಔಡಲ ಬೀಜದಿಂದ ಉತ್ಸಾಹ 
ಲಾದ ಗಂಧ- ದ್ರವ್ಯವು ಎಷ್ಟು ಪ್ರಭಾವಶಾಲಿಂ 
ಗಿದೆಯೆಂದರೆ ಕೇವಲ ಒಂದು ಪೌಂಡಿನತ 
ಗಂಧ-ದ್ರವ್ಯದಿಂದ ಸತತವಾಗಿ ೩೦೦ ವರ್ಷ 


೫೯ 


ಕೀಟಗಳ ವಿರುದ್ಧ ಮನ್ಮಥಾಸ್ತ್ರ 
ವರೆಗೆ ಜಿಪ್ಪಿ ಪತಂಗದ ವಿರುದ್ಧ ಯುದ್ಧ ಹೂಡ ಶಾಖೆಗಳ ಮೂಲಕ ವಿವಿಧ ಬಗೆಯ ಸಂಶೋಧನೆ. 

- ಗಳನ್ನು ನಡೆಸುತ್ತಿದೆ. 
ಬಹುದು . 
* ಅಮೇರಿಕೆಯ ಇಂಗ್ಲಂಡ್ ಜಿಪ್ಪಿ ಪತಂಗ ಸುಮಾರು ಹತ್ತು ವರ್ಷಗಳ ಹಿಂದೆ ಕೊಲಂ 

ಗಳಿಂದ ಇಸ್ತವಾದ ಪ್ರದೇಶವಾಗಿತ್ತು . ಅವರು ಬೆ ಯೋಜನೆಯನ್ವಯ ಇದರ ಭಾರತೀಯ 
* ಕಾಗದದ ಅಸಂಖ್ಯ ಸಣ್ಣ ಸಣ್ಣ ಬಟ್ಟಲಗಳನ್ನು ಶಾಖೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು. 
- ತಯಾರಿಸಿ, ಅವುಗಳಲ್ಲಿ ಗಂಧ- ದ್ರವ್ಯ ಹಾಗೂ ಅಂದಿನಿಂದಲೂ ಇದು ನಮ್ಮ ದೇಶದಲ್ಲಿ ಮಾತ್ರ 

ಒಂದು ಬಗೆಯ ಅಂಟಿನ ಮಿಶ್ರಣವನ್ನು ಬಳಿದರು. ವಲ್ಲ, ವಿದೇಶಗಳಲ್ಲಿ ಕೂಡ ಬೆಳೆಗಳಿಗೆ ಮಾರಕವಾ 
- ನಂತರ ಅವುಗಳನ್ನು ಕೀಟ- ತ್ರಸ್ತ ಪ್ರದೇಶಗಳ ಗಿರುವ ಕೀಟಗಳನ್ನು ನಾಶ ಮಾಡುವ ಬಗೆಗೆ 
ಲ್ಲಿಯ ವಿವಿಧ ಮರಗಳ ಮೇಲೆತಗಹಾಕಿದರು . ಸಂಶೋಧನೆಗಳನ್ನು ನಡೆಸುತ್ತಿದೆ. ಹಣ್ಣಿನ ಗಿಡ 
ಪರಿಣಾಮ ಅತ್ಯಾಶ್ಚರಕರವಾಗಿತ್ತು . ಗಂಧ ಗಳಿಗೆ ಹತ್ತುವ ಸ್ಯಾನ್ ಜೋ ಕೀಟವನ್ನು ನಾಶ 
- ದ್ರವ್ಯಗಳಿಂದ ಆಕರ್ಷಿತವಾದ ಅಸಂಖ್ಯ ಕೀಟಗಳು ಪಡಿಸುವುದಕ್ಕಾಗಿ ಅದರ ಮೇಲೆಯೇ ಜೀವಿಸುವ 
ಅಂಟಿನಲ್ಲಿ ಸಿಕ್ಕುಬಿದ್ದು ನಾಶವಾದವು. 

ಇನ್ನೊಂದು ಬಗೆಯ ಕೀಟಗಳನ್ನು ಈ ಸಂಸ್ಥೆ 
ಮನೆಮನೆಯ ಪಿಡುಗಾದ ಜೊಂಡಿಗ ( ಜಿರಳೆ) ಕೆಲ ವರ್ಷಗಳ ಹಿಂದೆ ತರಿಸಿದೆ. ಕಬ್ಬು ಹಾಗೂ 
ಗಳಲ್ಲಿ ಹೆಣ್ಣು ಹೀಗೆಯೇ ಒಂದು ತರಹದ ಗಂಧ- ಬಟಾಟೆಗಳಿಗೆ ತಗಲುವ ವಿಶೇಷ ಪ್ರಕಾರದ ಕೀಟ 
ದ್ರವ್ಯದಿಂದ ಗಂಡು ಜೊಂಡಿಗವನ್ನು ಆಕರ್ಷಿಸು ಗಳನ್ನು ನಾಶ ಮಾಡಲು ಆ ಕೀಟಗಳನ್ನೇ ತಿಂದು 
ಇದೆ, ಅಮೇರಿಕೆಯ ಬೆಲ್ ವಿಲ್ಲೆಯ ವಿಜ್ಞಾನಿ ಬದುಕುವ ಕೀಟಗಳನ್ನು ಇಂದು ಈ ಸಂಸ್ಥೆ 
ಗಳು ಇತ್ತೀಚೆಗೆ ೧೦, ೦೦೦ ಹೆಣ್ಣು ಜೊಂಡಿಗ ಪೂರೈಸುತ್ತದೆ.ಕೊಪ್ಪನ್ ಕಳೆಯ ನಿರ್ವ 
ಗಳಿಂದ ಗಂಧ - ದ್ರವ್ಯವನ್ನು ಬೇರ್ಪಡಿಸಿದರು. ಲನಕ್ಕೊಸ್ಕರ ಮೆಕ್ಸಿಕೊದಿಂದ ಈ ಸಂಸ್ಥೆ 
ದೊರೆತ ಪ್ರಮಾಣ ಮಾತ್ರ ಅತ್ಯಲ್ಪ , ಕೇವಲ ತರಿಸಿದ ಗಾಲ್ಫಾ ಎಂಬ ನೊಣವು ಜೈವಿಕ 
ಒಂದು ಔಂಸಿನ ಸಾವಿರದಿ೦ದು ಪಾಲು ನಿಯಂತ್ರಣದಲ್ಲಿ ವಿಶೇಷ ಫಲಕಾರಿಯಾಗಿದೆ. ಇಲ್ಲಿ 
ಆದರೆ ಇಷ್ಟರಿಂದಲೇ ಪ್ರಪಂಚದ ಎಲ್ಲ ಜೊಂಡಿಗ ಕೀಟವನ್ನು ಸಸ್ಯನಾಶಕ ಕೀಟದ ವಿರುದ್ಧ ತಿರು 
ಗಳನ್ನು ಭ್ರಮಾಧೀನವಾಗಿ ಮಾಡಬಹುದು . ಗಿಸಿಬಿಡದೆ ಕೀಟವನ್ನು ನಮಗೆ ಬೇಡದ ಸಸ್ಯದ 
ಅಷ್ಟು ಅದರ ಶಕ್ತಿ , ವಿಜ್ಞಾನಿಗಳು ಈಗ ಅದನ್ನು ನಾಶಕ್ಕಾಗಿ ಉಪಯೋಗಿಸಲಾಗುತ್ತಿದೆ. ಕೊ 
ಕೃತ್ರಿಮವಾಗಿ ತಯಾರಿಸಲು ಸಂಶೋಧನೆಗಳನ್ನು ಫೈನ್ ಕಳೆಯು ನೀಲಗಿರಿಯಲ್ಲಿ ಹಾಗೂ ಪಶ್ಚಿಮ 
ನಡೆಸುತ್ತಿದ್ದಾರೆ, 

ಬಂಗಾಲದ ಕಾಲಿಂಪಾಂಗದಲ್ಲಿ ಹೇರಳವಾಗಿ 
ಗಂಧ ದ್ರವ್ಯಗಳಿಂದ ಕೀಟಗಳನ್ನು ಆಕರ್ಷಿಸಿ ಬೆಳೆಯನ್ನು ನಾಶಪಡಿಸುವಷ್ಟು ಬೆಳೆಯುತ್ತದೆ. 
ಅವುಗಳನ್ನು ನಾಶಪಡಿಸುವದು ಜೈವಿಕ ನಿಯಂತ್ರ ಕೀಟಗಳು ಉಪದ್ರವಕಾರಿಯಾದಂತೆ ಕೆಲ 
ಣದ ಒಂದು ವಿಧಾನವಾದರೆ, ಕೀಟ ತ್ರಸ್ತ ಪ್ರದೇಶ ಸಂದರ್ಭಗಳಲ್ಲಿ ಉಪಕಾರಿಯು ಆಗಿವೆ. ಹೊಲ 
ದಲ್ಲಿ ಆ ಕೀಟಗಳ ಮೇಲೆಯೇ ಜೀವಿಸಿರುವ ಆದರೆ ದಲ್ಲಿ ಬೆಳೆಯುವ ಕಳೆ , ಕಳ್ಳಿ ಮೊದಲಾದವುಗಳನ್ನು 
ಮಾನವನಿಗೆ ಹಾನಿಯನ್ನುಂಟುಮಾಡದ ಕೀಟ ನಾಶಗೊಳಿಸಲು ಅವುಗಳ ನೈಸರ್ಗಿಕ ವೈರಿಗಳಾದ 
ಗಳನ್ನು ಪ್ರಸಾರಗೊಳಿಸುವದು ಇನ್ನೊಂದು ಕೀಟಗಳನ್ನು ಉಪಯೋಗಿಸಬಹುದು . ಕೆಂಪು 
ವಿಧಾನವಾಗಿದೆ. ಈ ದಿಶೆಯಲ್ಲಿ ಕಾಮನ್‌ವೆಲ್ , ಬಣ್ಣದ ತಯಾರಿಕೆಗೆ ಅತ್ಯಗತ್ಯವಾದಕೊಚಿನಲ್ 
ಇನ್‌ಸ್ಟಿಟ್ಯೂಟ್ ಆಫ್ ಬಯಾಲಾಜಿಕಲ್ (Cochinel ) ಹುಳಗಳ ಸಮೂಹವನ್ನು ಹರಡಿ 
ಕಂಟ್ರೋಲ್ ಎಂಬ ಸಂಸ್ಥೆಯು ಬಹು ಮಹತ್ವದ ಮುಳು, ಕಳ್ಳಿಗಳನ್ನು ನಾಶಪಡಿಸಲಾಗುತ್ತದೆ. 
ಸಂಶೋಧನೆಗಳನ್ನು ನಡೆಸುತ್ತಿದೆ. ಶ್ರೀನಿದಾದದಲ್ಲಿ ಈ ವಿಧಾನವು ಎಷ್ಟು ಪರಿಣಾಮಕಾರಿಯಾಗಿದೆ 
ಮುಖ್ಯ ಕಚೇರಿಯಿರುವ ಈ ಸಂಸ್ಥೆಯು ಸ್ಥಿತರ್ ಯೆಂದರೆ ಬೆಂಗಳೂರಿನ ಸಂಸ್ಥೆಯು ಕಳ್ಳಿಗಳನ್ನು 
ಲ್ಯಾಂಡ್ , ದಕ್ಷಿಣ ಅಮೇರಿಕೆ , ಭಾರತ, ಪಾಕಿಸ್ತಾನ ನಾಶಪಡಿಸಲು ಪ್ರತಿವರ್ಷ ಸಹಸ್ರಾವಧಿ ಕೀಟ 
ಹಾಗೂ ಯುಗಾಂಡಾ ದೇಶಗಳಲ್ಲಿರುವ ತನ್ನ ಗಳನ್ನು ಬೆಳಸಿ ಕೆನ್ಯಾ ದೇಶಕ್ಕೆ ಕಳಿಸಿಕೊಡುತ್ತ 


ಕಸ್ತೂರಿ, ಡಿಸೆಂಬರ್ ೧೯೬೭ 
ಲಿದೆ. ಕ್ರೀನ್ ಲ್ಯಾಂಡ್ ( ಆಸ್ಟ್ರೇಲಿಯ ) ಗಳನ್ನು ಅಲ್ಪ ಪ್ರಮಾಣದಲ್ಲಿ ಪರಮಾಣುವಿಕಿರ 
ಹವಾಯಿ , ಮಾರಿಶಿಯಸ್ ಹಾಗೂ ದಕ್ಷಿಣ ಆಫ್ರಿಕೆ ಕೊಳಪಡಿಸಿ ಅಂಶತಃ ನಿರ್ವೀಯ್ರವಾಗಿ ಮಾ 
ಗಳು ಈಗಾಗಲೇ ಈ ವಿಧಾನದ ಲಾಭ ಪಡೆದಿವೆ . ದಾಗ ಪ್ರಮುಖ ವಿಜ್ಞಾನಿಗಳ ಬೆರಳು ಕಜ 

ಲಂತಾನಾ, ಯುಪಟೋರಿಯಮ , Eupa - ದರು . ಈ ಕೀಟಗಳು ಕೇವಲ ನಪುಂಸಕ ತ 
torium ಓಡೋರಾಟಮ್ ( Odoratum ) ಗಳನ್ನು ಸೃಷ್ಟಿಸುವವೇ ಅಥವಾ ಅವು ನಿಃಶಕ 
ಮೊದಲಾದ ಬೆಳೆಗಳಿಗೆ ಹಾನಿಯನ್ನುಂಟು ತಳಿಗಳನ್ನು ನಿರ್ಮಿಸುತ್ತ ಕೊನೆಗೊಮ್ಮೆ ಸಂ 
ಮಾಡುವ ಸಸ್ಯಗಳನ್ನು ಇನ್ನು ಕೆಲವೇ ವರ್ಷ ಪೂರ್ಣವಾಗಿ ನಾಶಗೊಳ್ಳಬಹುದೇ ಅಥವಾ ಹೀ 
ಗಳಲ್ಲಿ ಅವುಗಳಿಗೆ ಶತ್ರುಗಳಾದ ಕೀಟಗಳಿಂದ ಒಮ್ಮೆ ಅರ್ಧ ನಿರ್ವಿಯರ್ುವಾದ ಕೀಟಗಳು ಕೇ 
ನಿರೋಧಿಸಬಹುದು. ಕಾಲುವೆಯಲ್ಲಿಯ ಪ್ರವಾ ತಲೆಮಾರುಗಳಲ್ಲಿ ಪುನಃ ತಮ್ಮ ಸಂತಾನಶಕ್ತಿ 
ಹದ ವೇಗವನ್ನು ತಗ್ಗಿಸಿ ಕೆಲ ವೇಳೆ ನೀರಿನ ಗತಿ ಯನ್ನು ಹೆಚ್ಚಿಸಿಕೊಳ್ಳಬಹುದೇ ಎಂಬ ಸಂಶಯ 
ಯನ್ನೇ ನಿರೋಧಿಸುವ ಕೆಲ ಜಲ ಸಸ್ಯಗಳಿವೆ. ಇತ್ತು . 
ಇಂತಹ ಸ್ಥಳಗಳಲ್ಲಿ ಅವುಗಳ ಉಪಟಳದಿಂದ ಮುಂದೆ ಸುಮಾರು ಮೂರು ವರ್ಷಗಳ 
ಗುಂಗಾಡುಗಳು ಅಭಿವೃದ್ಧಿ ಹೊಂದಿ ಮಾನವನ - ನಂತರ ಎಂದರೆ ೧೯೫೩ ರಲ್ಲಿ ತನ್ನ ದೇಶದ ಕು 
ಆರೋಗ್ಯಕ್ಕೆ ಮಾರಕವಾಗುತ್ತವೆ. ಬೆಂಗಳೂರಿಗಳನ್ನು ಸ್ರವರ್ಮ ನೊಣದಿಂದ ರಕ್ಷಿಸಲು 
ನಲ್ಲಿಯ ಕಾಮನ್‌ವೆಲ್‌ ಇನ್‌ಸ್ಟಿಟ್ಯೂಟ್ ಆಫ್ ಡಚ್ ಸರಕಾರವು ಅಮೇರಿಕೆಯ ಕೃಷಿ ವಿಭಾಗಕೆ 
ಬಯಾಲಾಜಿಕಲ್ ಕಂಟ್ರೋಲ್ ಶಾಖೆಯ ವಿವಿಧ ವಿನಂತಿಸಿತು . ಎಡ್ವರ್ಡ್ ನಿಪ್ಪಿ೦ಗರು ಕೂಡಲೆ 
ಸಂಶೋಧನೆಗಳೇ ಈ ದಿಶೆಯಲ್ಲಿ ಒಂದು ಆಶಾ ೧೭, ೦೦೦ ಅಂಶತಃ ನಿರ್ವಿರಗೊಳಿಸಿದ ಗಂಡ 
ದೀಪವಾಗಿವೆ . ಕೀಟಗಳು ಕೇವಲ ಸಸ್ಯಜೀವನ ಸವರ್ಮ ನೊಣಗಳ ನ್ನು ಡಚ್ ಸರಕಾರಕ್ಕೆ 
ಕಷ್ಟೇ ಅಲ್ಲ, ಪ್ರಾಣಿಜೀವನಕ್ಕೂ ಮಾರಕವಾಗಿವೆ. ಕಳಿಸಿಕೊಟ್ಟರು. ಪರಿಣಾಮ ಅತ್ಯಾಶ್ಚರ್ಯಕ 
ಸ್ಕೂರ್ವ ಫೈ ಎಂಬ ಒಂದು ಬಗೆಯ ಕೀಟ ವಾಗಿತ್ತು . ಅಂಶತಃ ನಿರ್ವೀಯ್ರಗೊಳಿಸಿದ ಕೀ | 
ಕವು ಪ್ರತಿ ವರ್ಷ ಸುಮಾರು ಇಪ್ಪತ್ತೆಂಟು ಕೋಟಿ ಗಳು ತತ್ತಿಗಳನ್ನೇನೋ ಹಾಕಿದವು. ತತ್ತಿ ಒಡೆದ 
ರೂಪಾಯಿ ಹಾನಿಯನ್ನು ಹೈನೋದ್ಯೋಗಿಗಳಿಗೆ ಕೀಟಗಳು ಮಾತ್ರ ಉತ್ಪನ್ನ ವಾಗಲಿಲ್ಲ . ಸುಮಾರ 
ತಂದೊಡುತ್ತಿತ್ತು . ಈ ಕೀಟಕವು ಸಾಧಾರಣ ೧೪ ವಾರಗಳಲ್ಲಿ ಈ ನೊಣದ ಕುಲವೇ ನಾಶವ 
ವಾಗಿ ಎಲ್ಲ ಬಗೆಯ ಸಸ್ತನಿಪ್ರಾಣಿಗಳ ಮೈ ಮೇಲೆ ಗಿದೆಯೆಂದು ಡಚ್ ಸರಕಾರ ಜಾಹೀರಪಡಿಸಿತು 
ತತ್ತಿಯನ್ನಿಡುತ್ತದೆ. ಗಾಯವಾದ ಭಾಗದಲ್ಲಿಯೇ ಅಮೇರಿಕದಲ್ಲೀಗ ಈ ಕೀಟನಾಮಶೇಷವಾದಂತಿದೆ 
ಇಟ್ಟ ಈ ತತ್ತಿಗಳು ಮುಂದೆ ಕಿವಿಗಳಾಗಿ ಆದರೆ ಇದೇ ವಿಧಾನವನ್ನು ಎಲ್ಲ ಕೀಟಗಳಿಗೆ ಯು 
ಕೊಳೆತ ಮಾಂಸದಲ್ಲಿ ಬೆರೆತು ವರ್ಧಿಸುತ್ತವೆ. ಸ್ವಿಯಾಗಿ ಅನ್ವಯಿಸುವಷ್ಟು ವಿಜ್ಞಾನವು ಇನ 
ನಂತರ ಪ್ರಾಣಿಯು ಇವುಗಳಿಗೆ ಬಲಿಯಾಗುತ್ತದೆ. ಮುಂದುವರಿದಿಲ್ಲ. 
* ಅಮೇರಿಕೆಯ ಕೃಷಿ ವಿಭಾಗದ ವಿಜ್ಞಾನಿಗಳಾದ ಬೆಳೆಗಳಿಗೆ ಮಾರಕವಾದ ಕೀಟಗಳನ್ನು ನಾ 
ಎಡ್ವರ್ಡ್ ನಿಪ್ಪಿ೦ಗರು ಈ ಕೀಟಗಳನ್ನು ಅಂಶತಃ ಪಡಿಸಲು ಆ ಕೀಟಗಳ ಮೇಲೆಯೇ ಜೀವಿಸಿರು 
ನಿರ್ವಿಯ್ರಗೊಳಿಸುವುದರಿಂದ ಈ ಸಮಸ್ಯೆ ಪರೋಪಜೀವಿ ಕೀಟಗಳನ್ನು ಉಪಯೋಗಿಸು 
ಯನ್ನು ಪರಿಹರಿಸಬಹುದೆಂದು ಸೂಚಿಸಿದಾಗ ಇಡೀ ಕಲ್ಪನೆ ಹೊಸ ವಿಚಾರವೇನಲ್ಲ. ಈ ದಿಶೆಯ 
ವಿಜ್ಞಾನಿಕವೇ ನಕ್ಕಿತು . ಎಕೆಂದರೆ ಈ ಕೆಲ ಪ್ರಯೋಗಗಳು ೧೮ ನೆಯ ಶತಮಾನದಲ್ಲಿ, 
ಕೀಟಕಗಳನ್ನು ನಿರ್ವಿಯ್ರಗೊಳಿಸಲು ಅಗತ್ಯ ನಡೆದವು. ಅದಕ್ಕಿಂತಲೂ ಪ್ರಾಚೀನ ಕಾಲದ 
ವಾದ ಶಸ್ತ್ರಕ್ರಿಯೆಯು ಅತ್ಯಂತ ಸೂಕ್ಷ್ಮತರ ವಾ ಯೆಮನ್‌ದ ಕೃಷಿಕಾರರು ಖರ್ಜೂರಕ್ಕೆ ತಗಲರ| 
ಗಿದ್ದು ಅದನ್ನು ಯಶಸ್ವಿಯಾಗಿಸುವದು ವಿಜ್ಞಾನಿ ಕೀಟಗಳನ್ನು ನಿಯಂತ್ರಿಸುವದಕ್ಕಾಗಿ ಆ ಹು 
ಗಳಿಗೂ ಸಹ ಅಸಾಧ್ಯವೆನಿಸಿತ್ತು . ಆದರೆ ಹತ್ತು ಗಳ ಮೇಲೆಯೇ ಜೀವಿಸುತ್ತಿದ್ದ ಒಂದು ಬಗೆಯ 
ವರ್ಷಗಳ ನಂತರ ಅಂದರೆ ೧೯೫೦ ರಲ್ಲಿ ಈ ಕೀಟ ಇರುವೆಗಳನ್ನು ಕೀಟತ್ರಸ್ತ ಪ್ರದೇಶದಲ್ಲಿ ಪಸರಿಸಿ 


ಕೀಟಗಳ ವಿರುದ್ಧ ಮನ್ಮಥಾಸ್ತ್ರ 
ತಿದ್ದರೆಂಬುದು ಐತಿಹಾಸಿಕ ದಾಖಲೆಗಳಿಂದ ೧೦ ಮಿಲಿಗ್ರಾಮುಗಳಷ್ಟು ಮಾತ್ರ ಗಂಧ - ದ್ರವ್ಯ 
ಗೊತ್ತಾಗುತ್ತದೆ. 

ವನ್ನು ಪಡೆಯಲು ಸಾಧ್ಯವಾಯಿತು. ಇನ್ನೊಂದು 
ಅಮೇರಿಕೆಯ ಬೆಲ್ಟ್ ವಿಲ್ಲೆಯ ವಿಜ್ಞಾನಿಗಳು ಪ್ರಯೋಗದಲ್ಲಿ ೧೦ ಲಕ್ಷ ಕೀಟಗಳಿಂದ ಕೇವಲ 
ಕೀಟಗಳನ್ನು ನಾಶಪಡಿಸುವದಕ್ಕಾಗಿ ಕೆಲ ಯೋಜ ೪ ಮಿಲಿಗ್ರಾಮಗಳ ಷ್ಟು ಗಂಧ- ದ್ರವ್ಯವನ್ನು 
ನೆಗಳನ್ನು ತಯಾರಿಸಿದ್ದಾರೆ. ಅವುಗಳಲ್ಲಿ ಕೆಲ ಪಡೆಯಲು ಸಾಧ್ಯವಾಯಿತು. 
ವನ್ನು ಇಲ್ಲಿ ಉದಾಹರಿಸಬಹುದು. ಕೀಟಗಳನ್ನು ಕಳೆದ ಎರಡು ವರ್ಷಗಳಿಂದಲೂ ಲಂಡನ್ನಿನ 
ಆಂಶತಃ ನಿರ್ವೀಯ್ರಗೊಳಿಸಿ ಕೇವಲ ನಪುಂಸಕ ಉಷ್ಣವಲಯದ ಉತ್ಪಾದನಾ ವಸ್ತು ಸಂಸ್ಥೆ ಈ 
ತಳಿಗಳನ್ನು ನಿರ್ಮಿಸುವುದು , ಕೀಟತ್ರಸ್ತ ಪ್ರದೇಶ ದಿಶೆಯಲ್ಲಿ ಕಾರ್ಯಮಾಡುತ್ತಿದೆ. ಅದು ಸದ್ಯಕ್ಕೆ 
ಗಳಲ್ಲಿ ಕೀಟಗಳಿಗೆ ಮಾರಕವಾದ ಬೇನೆಯನ್ನು ಹತ್ತಿ ಗಿಡದ ಹೂಗಳನ್ನು ನಾಶಮಾಡುವ ಕೆಂ 
ಹಬ್ಬಿಸುವದು, ಆ ಪ್ರದೇಶಗಳಲ್ಲಿ ಅವುಗಳಿಗೆ ಗೋಲ ಪತಂಗದ ಬಗೆಗೆ ಸಂಶೋಧನೆ ನಡೆಸು 
ಆಹಾರವಾಗದ ಬೆಳೆಗಳನ್ನೇ ಬೆಳೆಯುವದು, ಧಾನ್ಯ ತ್ತಿದೆ. ಅಫ್ರಿಕ, ನೈಜೀರಿಯ ಹಾಗೂ ಸುಡಾನ್ 
ಗಳ ಕಣಜಗಳನ್ನು ನಿರ್ವಾತಗೊಳಿಸಿ ಅದರಲ್ಲಿ ದೇಶಗಳಲ್ಲಿ ಹತ್ತಿಯ ಉತ್ಪಾದನೆಯು ಅಧಿಕ 
ಅಂಗಾರಾಮ ಹಾಗೂ ಸಸಾರಜನಕ ವಾಯು ಪ್ರಮಾಣದಲ್ಲಿ ಕುಗ್ಗುವದಕ್ಕೆ ಈ ಪತಂಗವೇ 
ಗಳನ್ನು ತುಂಬಿ ಕೀಟಗಳನ್ನು ನಾಶಗೊಳಿಸುವದು , ಕಾರಣವಾಗಿದೆ. ಕ್ರಿಮಿನಾಶಗಳಿಂದ ಸಹ ಇದನ್ನು 
ಅಲ್ಪಾ ವಾಯಲೆಟ್ ಕಿರಣಗಳಿಂದ ಅವುಗಳನ್ನು ನಾಶಪಡಿಸುವದಾಗಿಲ್ಲ. ವರ್ಷಕ್ಕೆ ೧೨ ಸಲ ವಿವಿಧ 
ನಿಯಂತ್ರಿಸುವದು ಮೊದಲಾದವುಗಳು ಈ ವಿಜ್ಜಾ , ಬಗೆಯ ಪ್ರಭಾವಿ ಕ್ರಿಮಿನಾಶಕಗಳನ್ನು ಪ್ರಯೋಗಿ 
ನಿಗಳ ಯೋಜನೆಗಳಾಗಿವೆ. ಅತಿಶಯವಾಗಿ ಸಿದಾಗಲೂ ಕೂಡ ಯಶಸ್ಸು ದೊರೆತಿಲ್ಲ. 
ತೀವ್ರವಾಗಿರುವ ಧ್ವನಿಯು ( U !!rahigh 
Sound) ಕೆಲ ಕೀಟಗಳನ್ನು ಕೊಲ್ಲುತ್ತದೆಂಬುದು ಆ ಗಂಧ- ದ್ರವ್ಯಗಳ ವಾಸನೆಯನ್ನು ತಿಳಿಯುವ 
ಇತ್ತೀಚೆಗೆ ತಿಳಿದುಬಂದಿದೆ. 

ಅಶ್ಚರಕರವಾದ ವಿಶೇಷ ಜ್ಞಾನವು ಈ ಕೀಟಗಳಿಗೆ 
- ಆದರೆ ವಿವಿಧ ಕೀಟಗಳಲ್ಲಿಯ ಗಂಧ ದ್ರವ್ಯ ಹೇಗೆ ದೊರಕಿದೆ ಎಂಬುದೂ ಒಂದು ಸಮಸ್ಯೆಯೇ , 
ಗಳನ್ನು ಕೃತಕವಾಗಿ ತಯಾರಿಸುವ ಸಂಶೋಧನೆ ವಾಸನೆಯು ತರಂಗಗಳ ರೂಪದಲ್ಲಿ ಕೀಟಗಳನ್ನು 
ಗಳೇ ಬಹು ಮಹತ್ವ ಪಡೆದಿವೆ. 

ತಲುಪುವದೆಂದೂ ಈ ತರಂಗಗಳ ಆವರ್ತ ಹೆಜ್ಞಾ 
- ಈ ವರೆಗೆ ಜಿಪ್ಪಿ ಪತಂಗವಲ್ಲದೆ ರೇಶೆ ಹುಳ, ಗುವ ದಿಕ್ಕಿಗೆ ಕೀಟಗಳು ಚಲಿಸುತ್ತವೆ ಎಂದೂ 
ಹಾಗೂ ಜೇನು ಹುಳಗಳ ಲೈಂಗಿಕ ಗಂಧ - ಊಹಿಸಲಾಗಿದೆ . ಈ ವಾಸನೆಗಳ ಪ್ರಸಾರದ ರೀತಿ 
ದ್ರವ್ಯಗಳ ರಾಸಾಯಿನಿಕ ಸ್ವರೂಪವನ್ನು ರಾಸಾ ಹೇಗಿದ್ದರೂ ವಿವಿಧ ಬಗೆಯ ಕೃತಕ ಗಂಧ- ದ್ರವ್ಯ 
ಯುನಿಕವಾಗಿ ವಿಶ್ಲೇಷಿಸಲಾಗಿದೆ. ಅ ವ ಗ ಳ ಗಳನ್ನು ತಯಾರಿಸಲು ಸಾಧ್ಯವಾದರೆ ಕೀಟಗಳನ್ನು 
ರಾ ಸಾ ಯು ನಿ ಕ ರಚನೆ ಸರಳವಾಗಿದೆಯೆಂದು ಸುಲಭವಾಗಿ ನಮ್ಮ ಅಧೀನಕ್ಕೊಳಪಡಿಸಬಹುದು. 
ಗೊತ್ತಾಗಿದೆ. ಆದರೆ ರಾಸಾಯನಿಕ ಪರೀಕ್ಷೆಗಳಿಗೆ ನಂತರ ಅವುಗಳ ವಿನಾಶವು ಸುಲಭಸಾಧ್ಯವಾಗು 
ಬೇಕಾಗುವಷ್ಟು ಪ್ರಮಾಣದಲ್ಲಿ ವಿವಿಧ ಬಗೆಯ ವದು , ಯಾವ ಕ್ರಿಮಿನಾಶಕವನ ಜಯಿಸಿರುವ 
ಗಂಧ ದ್ರವ್ಯಗಳನ್ನು ದೊರಕಿಸಿಕೊಳ್ಳುವದೇ ಕೀಟಕಗಳು ಈ ಮನ್ಮಥಾಸ ಕ್ಕೆ ಮಣಿಯಲೇ 
ಈಗಿರುವ ಮುಖ್ಯ ತೊಂದರೆಯಾಗಿದೆ. ಒಂದು ಬೇಕು. ಏಕೆಂದರೆ ಲೈಂಗಿಕಾಕರ್ಷಣೆಯಿಂದ ಅವು 
ಪ್ರಯೋಗದಲ್ಲಿ ೫ ಲಕ್ಷ ಕೀಟಗಳಿಂದ ಕೇವಲ ವಿಮುಖವಾಗಲಾರವು. 


ಯಾವ ಕೈ ವಸತಿ! 


ಎಡಗೈಯೇ ? ಬಲಗೈಯೇ ? .. 
ಹೇಗಾದರೂ ಸರಿ ಸುವಾಸನೆಯಾದ ಬಲುರುಚಿ' 
ಕಾಫೀಯನ್ನು ನಿಶ್ಚಯವಾಗಿಯೂ ಆಶಿಸುವಿರಿ. 

ಎಷ್ಟು ಉತ್ಸಾಹ! ಎಷ್ಟು ತೃಪ್ತಿ ? 


ಯಾವ ಸ್ಥಳದಲ್ಲ ... ಯಾವ ವೇಳೆಯಲ್ಲ .. ಕಾಫೀ ತರುವ ಸ೦ತುಷ್ಟಿಯೇ ಸ೦ತುಷ್ಟಿ 


ಕಾಫೀ ಬೋರ್ಡ್ 9 ಬೆಂಗಳೂರು. 


EDSGB A3 KN 


ನನ್ನ ಅಜ್ಜನಿಗೆ ಆಗಾಗ್ಗೆ ಮೈ ಕೈ ಪಾತ್ರ ಅವರ ಮನಸ್ಸಿನಲ್ಲಿ ಚೆನ್ನಾಗಿ ಉಳಿ 
ನೋವು ತಲೆಬಾಧೆ ಬರುತ್ತಿತ್ತು . ಅದು ಯಿತು, 
ವಯೋಧರ್ಮವೂ ಹೌದು ಅನ್ನೋಣ, ಅವರಿಗೆ ವೈದ್ಯರು ಹೇಳಿದ್ದ ಮಾತ್ರೆ 
ತೀಶ ತಡೆಯಲಾರದಾಗ ಏನಾದರೊಂದು (ನೋವಾಲಿನ್ ' ಅಲ್ಲಿಂದೀಚೆಗೆ ಅವರಿಗೆ 
ಮಾತ್ರೆ ತೆಗೆದುಕೊಳ್ಳಬೇಕಾಗುತ್ತಿತ್ತು . 'ನೋವಾಲ್ಮೀನ್ ಬೇಕಾದಾಗಲೆಲ್ಲ ಜೀನ್ 
ಆಸೆ , ಅನಾಸಿನ್ , ಸಾರಿಡಾನ್ ವಾಲ್ ಜೀನ' ನೇ ಬಂದು ನೆನಪು ಮಾಡಿ 
ಇತ್ಯಾದಿ ಯಾವ ಮಾತ್ರೆಯನ್ನು ತೆಗೆದು ಕೊಡುತ್ತಿದ್ದ ! – ನ, ಸು , ಹಾಸನ 
ಕೊಂಡರೂ ತತ್‌ಕ್ಷಣ ಬಾಧೆಯೇನೋ 
ಕಡಿಮೆಯಾಗುತ್ತಿತ್ತು . ಆದರೆ ಅದರ ಇದು ಎರಡು ತಿಂಗಳ ಹಿಂದೆ ರಾಯ 
ಅನಂತರದ ಪರಿಣಾಮ ಮತ್ತೊಂದು ರೀತಿ ಪುರದಲ್ಲಿ ನಡೆದ ಸಂಗತಿ, ರಾಯಪುರ 
ಯಲ್ಲಿ ತ್ರಾಸದಾಯಕವಾಗುತ್ತಿತ್ತು . ( ಮಧ್ಯಪ್ರದೇಶ) ವಿಜ್ಞಾನ ಮಹಾವಿದ್ಯಾ 
ಮೈಯೆಲ್ಲ ಬೆವರಿ ಸೋತುಹೋಗು ಲಯವು ಸಾತಕೋತ್ತರ ತರಗತಿಗಳಿಗೆ 
ತಿತ್ತು , ಎದೆ ಭಾರವಾಗಿ ಡವಡವ ಬಡಿದು ಇಂಗ್ಲೀಷಿನಲ್ಲಿಯೇ ಬೋಧಿಸುತ್ತಿದ್ದರೂ 
ಕೊಳ್ಳತೊಡಗುತ್ತಿತ್ತು . ಅಪ್ಪ ವೈದ್ಯರಲ್ಲಿ ಪ್ರವೇಶದ ಅರ್ಜಿಗಳನ್ನು ಹಿಂದಿಯಲ್ಲಿ 
ವಿವರಿಸಲಾಗಿ ಅವರು ಒಂದು ಮಾತ್ರೆ ಅಚ್ಚು ಹಾಕಿಸಿ ಅದನ್ನು ಇಂಗ್ಲೀಷಿನಲ್ಲಿ 
ಯನ್ನು ಬರೆದುಕೊಟ್ಟರು. ಅದು ಅಜ್ಜನ ಭರ್ತಿಮಾಡಲು ಸೌಲಭ್ಯವನ್ನು ಕೊಟ್ಟಿದೆ. 
ದೇಹಕ್ಕೆ ಒಗಿತು . ಅದರಿಂದ ಯಾವ ಕೇರಳದ ನನ್ನೊಬ್ಬ ಮಿತ್ರರು ಬಿ. ಎ . 
ದುಷ್ಪರಿಣಾಮವೂ ಆಗಲಿಲ್ಲ. ಆದರೆ ಇಲ್ಲಿ ದ್ವಿತೀಯ ಭಾಷೆಯಾಗಿ ಹಿಂದಿ 
ಅಜ್ಜನಿಗೆ ಪ್ರತಿಸಲ ಆ ಮಾತ್ರೆಯ ಹೆಸರೇ ಯನ್ನು ಕಲಿತಿದ್ದರು, ಅವರು ಎಂ . ಎ . 
ನೆನಪು ಬರಲೊಲ್ಲದು . ಅಂಗಡಿಯ ತರಗತಿಗೆ ಅರ್ಜಿ ಫಾರಂ ಅನ್ನು ಭರ್ತಿ 
ಮುಂದೆ “ ಒ೦ದು ತಲೆ ನೋ ನಿ ಸ ಮಾಡುತ್ತಿದ್ದಂತೆ ಮಧ್ಯೆ ಪಿತಾ ನಾ ಅಭಿ 
ಮಾತೆ .. . ” ಎಂದು ತಲೆ ಕೆರೆಯುತಾ ನಿಲ್ಲ ವಾಹಕ್ಕೆ ” ಎಂಬ ಕಲಮನ್ನು ಕಂಡರು . 
ಬೇಕು. ಅಂಗಡಿಯವನು ತಲೆನೋವಿನ ಎರಡು ಮೂರುಸಲ ಅದನ್ನು ಓದಿ “ ಪಿತಾ 
ಮಾತ್ರೆಗಳ ಹೆಸರನ್ನೆಲ್ಲ ಒಂದು ಕಡೆಯಿಂದ ಅವಿವಾಹಿತ್ ” ಎಂದು ರಾಗವಾಗಿ 
ಒಪ್ಪಿಸಿದಾಗ ತಮಗೆ ಬೇಕಾದ ಮಾತೆ ಹೇಳುತಾ « Father Married ” ಎಂದು 
ಯನ್ನು ಗುರುತಿಸಿ “ ಒಂದು ” ಎನ್ನಬೇಕು! ಆ ಕಲಮಿನ ಮುಂದೆ ಬರೆದರು . ಅರ್ಜಿ 
ಹೀಗೆನಡೆದಿತ್ತು . 

ಯನ್ನು ಸಲ್ಲಿಸಿ ಕೆಲವು ದಿನಗಳ ನಂತರ 
ಒಂದು ಸಲ ರಾತ್ರಿ ಊಟ ಆದಮೇಲೆ ( ಸಿತಾ ನಾ ಅಭಿವಾಹಕ್೯೨ ಪಿತಾ ಅವಿ 
ತಾಯಿ ಮಕ್ಕಳ ನಡುವೆ ( ಏಳ್ಳೆ ಪಡುಂ ನಾಹಿತ್ ” ಅಲ್ಲ , ತಂದೆ ಅಥವಾ ಪೋಷ 
ಪಾಡು' ಚಿತ್ರವಿಮರ್ಶೆ ನಡೆದಿತ್ತು . ನಡುವೆ ಕನು ಸಹಿಹಾಕಲು ಇರ ನ Signature 
ನಾನು ತಲೆ ಹಾಕಿ ವಿಕ್ಟರ್ ಹೂಗೋನ of Father or LaFdian ಕಲನು ಅದು 
(ಿ ಮಿಸರಬಲ್ಸ್ ' ಕತೆಯನ್ನು ಒಕ್ಕಣಿ ಎಂದು ತಿಳಿದದ್ದು , Father 
ಸುತ್ತಿದ್ದೆ , ಅಜ್ಜನೂ ಆರಾಮ ಖುರ್ಚಿ ನಿದ್ರೆಯಲ್ಲಿ 

arried 
ಯಲ್ಲಿ ಕುಳಿತು ಕೇಳಿಸಿಕೊಳ್ತಾ ಇದ್ದರು . ನಗಿಸಿದೆ, 

ನನ್ನನ್ನು ಕೆಲವೊಮ್ಮೆ 
ಅದರಲ್ಲಿ ಬರುವ ( ಜೀನ್ ವಾಲ್ ಜೀನ್ ' ನ 

– ಗೋಕುಲಾನಂದ 


೬೩ 


೬೪ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ಪ್ರಸಿದ್ದ ವೈದ್ಯರೊಬ್ಬರ ದವಾಖಾನೆಗೆ ಆದರೆ ಇಲ್ಲಿ ಅದು ಸಾಧ್ಯವಿಲ್ಲ. ಹರಟಿ 
ಹೋಗಿದ್ದೆ , ದವಾಖಾನೆ ಜನಗಳಿಂದ ಜೋರಾಗಿ ನಡೆಯುತ್ತಿರುವಾಗಲೇ ನಾನು 
ತುಂಬಿತ್ತು . ವೈದ್ಯರು ಒಬ್ಬೊಬ್ಬರೋಗಿ ಪ್ರತಿಯೊಬ್ಬರಿಗೂ ಒಂದೊಂದು ಕಾಫಿ 
ಯನ್ನೂ ನಿಧಾನವಾಗಿ ಪರೀಕ್ಷಿಸಿ ಚೀಟಿ ಕಾಗದ ಇರುವ ಪೆಪ್ಪರಮಿಂಟು ಕೊಟ್ಟೆ. 
ಬರೆದು ಕಾಂಪೌಂಡರರ ಬಳಿಗೆ ಕಳಿಸುತ್ತಿ ಹ ಟಿ ನಡೆಯುತ್ತಿರುವಾಗಲೇ ಒಬ್ಬನು 
ದ ರು . ಅಷ್ಟರಲ್ಲಿ ಒಬ್ಬ ಹಳ್ಳಿಯ ಯುವಕ ಆ ಟ ಫಿಯನ್ನು ತಿನ್ನದೆ ತನ್ನ ಕಿಸೆಗೆ ಹಾಕಿ 
ಒಬ್ಬ ಹುಡುಗನ ಜೊತೆ ಬಂದು ಹುಡುಗ ಕೊಂಡನು . ಎರಡನೆಯವನು ಕಾಫಿ 
ನನ್ನು ಡಾಕ್ಟರರಿಂದ ಪರೀಕ್ಷೆ ಮಾಡಿಸಿ ಯನ್ನು ಬಾಯೊಳಗೆ ಹಾಕಿ ಕಾಗದವನ್ನು 
ಕೊಂಡು, ಔಷಧಿಯ ಕಿಟಕಿಯ ಬಳಿಗೆ ಕೋಣೆಯ ಹೊರಗೆ ಹೋಗಿಮಲೆ 
ಹೋದ ಅಲ್ಲಿ ( ಔಷಧಿ' ಗಾಗಿ ಗಲ ಟಿ ಯಲ್ಲಿದ್ದ ಕಸದ ಬುಟ್ಟಿಯಲ್ಲಿ ಹಾಕಿ 
ಮಾಡತೊಡಗಿದ. ಸ ನಾ ಧಾ ನ ನಾ ಗಿ ಬಂದನು - ಮರನೆಯವನುಕೋಣೆಯ 
ಹೇಳಿದ ಕಂಪೌಂಡರರ ಮಾತು ಅವನ ಬ ಗಿಲವರೆಗೆ ನಡೆದು ಅಲ್ಲಿ೦ ದ ಲೆ . 
ಕಿವಿಗೆ ಬೀಳಲಿಲ್ಲ . ಕಡೆಗೆ ನಮ್ಮ ಡ ಕ ಮಲೆಯ ಒಟ್ಟಿಗೆ ಎಸೆದನು . ನಾಲ್ಕನೆ 
ರರು ಆ ಯುವಕನನ್ನು • ಬಳಿಗೆ ಕರೆದು ಯುವನು ಕುಳಿತಲ್ಲಿಂದಲೇ ಬಾಗಿಲಿನ 
ನಿಧಾನವಾಗಿ ಕೇಳಿದರು : 

ಕಡೆಗೆ ಎಸೆದನು . ಐದನೆಯವನು ತನ್ನ 
ಹುಡುಗನಿಗೆ ಈ ಖಾಯಿಲೆ ಎಷ್ಟು ದಿನ ಕಿಸೆಯಲ್ಲಿ ಹಾಕಿ ಮಾತು ಮುಂದುವರೆಸಿ 
ದಿಂದ ? 

ದನು . ಆರನೆಯವನು ಅದನ್ನು ಅಲ್ಲಿಯೇ 
ಯುವಕ- ಹದಿನೈದು ದಿನದಿಂದ, ಟೇಬಲ್ಲಿನ ಮೇಲಿಟ್ಟನು. ಏಳನೆಯವನು 
ಇವತ್ತೇ ಮೊದಲಲ್ಲನೆ ನೀನಿಲ್ಲಿಗೆ ಬಂದಿ ಕೆಳಗೆ ನೆಲದ ಮೇಲೆ ಎಸೆದನು , ಎಂಟನೆ 
ರುವುದು ? 

ಯವನಂತೂ ಅಲ್ಲಿಯೇ ಹಾಸಿಗೆಯ 
ಯುವಕ- ಹೌದು. 

ಮೇಲೆ ಹಾಕಿ ಕೈಯ ಬೆರಳಿಗೆ ಅಂಟು 
“ ಹದಿನೈದು ದಿವಸ ತಡೆದು ಬಂದ ನಿನಗೆ ತಾಗಿದ್ದರಿಂದ ಅದನ್ನು ನನ್ನ ಹಾಸಿಗೆಗೆ 
ಇನ್ನು ಹದಿನೈದು ನಿಮಿಷಗಳೇನೂ ಮಾಡ ಒರಸಿದನು ! 
ಲಾರವು. ಅಷ್ಟು ಹೊತ್ತು ನೀನು ಕಾಯ ಇದೆಲ್ಲ, ಹರಟಿ ನಡೆಯುತ್ತಿರುವಾಗಲೇ 
ಬಹುದು . ” 

- ಜ . ಮೈ ಸು , ನಡೆಯಿತು. ಕೇವಲ ನನ್ನ ಲಕ್ಷವಷ್ಟೇ 

ಇತ್ತು , 
ಪ್ರತಿಯೊಬ್ಬ ಮನುಷ್ಯನ ಚೇತನ ಬೇರೆ ಈಗ ನಾನು ವಿಚಾರದಲ್ಲಿ ಬಿದ್ದಿದ್ದೇನೆ 
ಬೇರೆ ಇದೆ ಎಂಬುದು ನನಗೆ ಕೆಲವು ದಿನ ಎಂಟು ಮಿತ್ರರು ಎಂಟು ರೀತಿಯಲ್ಲಿ ವರ್ತಿ 
ಗಳ ಹಿಂದೆ ಮತ್ತೊಮ್ಮೆ ಪ್ರತ್ಯಯವಾ ಸಿದರು . ವರ್ತನೆಯಲ್ಲಿಹೀಗೆಭೇದವಿರಲು 
ಯಿತು. ನನುಕೊಲ್ಲಾಪುರದಲ್ಲಿ ಶಿವಾಜಿ ಹುಟ್ಟುಗುಣ ಎಷ್ಟು ಕಾರಣ ? ಸಂಸ್ಕಾರ 
ಯುನಿವರ್ಸಿಟಿಯಲ್ಲಿ ಕಲಿಯುತ್ತಿದ್ದೇನೆ- ಎಷ್ಟು ಕ ರಣ ? ಎಲ್ಲಕ್ಕೂ ಹೆಚ್ಚಾಗಿ ಈ 
ಹಾಸ್ಟೆಲಿನಲ್ಲಿದ್ದೇನೆ. ಒ೦ದು ರವಿವಾರ ಎಂಟು ಗೆಳೆಯರ ಭ ಗ್ಯ ಭವಿಷತ್ತಿನಲ್ಲಿ ಈ 
ನನ್ನ ಕೋಣೆಗೆ ಎಂಟು ಜನ ಮಿತ್ರರು ಸ್ವಭಾವಗಳಿಗನುಗುಣವಾಗಿರೂಪಿಸಲ್ಪಡ 
ಬಂದರು ಹರಟೆಗಾಗಿ, ಮನೆಯಲದರೆ ಬಹುದೆ ? ಈ ಪ್ರಶ್ನೆಗಳಿಗೆ ಉತ್ತರದೊರೆ 
ಚಹ - ಕಾಫಿ ಕಾರ್ಯಕ್ರಮ ಆಗುತ್ತದೆ. ತರೆ ಒಳಿತಾಗುತ್ತಿತ್ತು . -ಮೋಹನ ಶಾ , ಭಟ್ 


ಒಂದು ಭಾವನಾತ್ಮಕ ಕಥೆ 


ಕ 


ಆ ರಾತ್ರಿ 


ಕೃಷ್ಣಮೂರ್ತಿ ಆಚಾರ್ 


VVತ್ರಿ ಸುಮಾರು ಹತ್ತೂವರೆ ಮೀರಿದೆ. 
ಅದೇ ಊರಿನಿಂದ ಬಂದು ಗೆಳೆಯನ ಮನೆಯ 
ವೇಲು ತಾರಸಿಯ ಮೇಲೆ ಮಲಗಿದ್ದೇನೆ. ಪಕ್ಕ 
ದಲ್ಲಿ ಆತನೂ ಮಲಗಿದ್ದಾನೆ. ಬಹಳ ಹೊತ್ತು 
ಇಬ್ಬರೂ ಮಾತನಾಡುತ್ತಿದ್ದೆವು. ಈಗ ಆತನಿಗೆ 
ನಿದ್ದೆ ಜಂಪು ಹತ್ತಿರಬೇಕು. ನಾನು ಅಕಾಶದ ಕಡೆ 
ದೃಷ್ಟಿ ಹಾಯಿಸಿದೆ. ಚಂದ್ರನಿಗೆ ಮುತ್ತಿದಮೋಡ 
ಗಳು ಈಗ ತಾನೇ ಚದುರಿ ಹೋಗಿ ಕೂಡಲೇ 
ತಾರಸಿಯ ಮೇಲೆಲ್ಲಾ ಬೆಳದಿಂಗಳು ಝಗ್ಗನೆ 
ಹಬ್ಬಿದೆ. ಅದರಿಂದ ಮನೆಯ ಪಕ್ಕದಲ್ಲಿ ಧುತ್ತನೆ 
ಎದ್ದು ನಿಂತ ತೆಂಗಿನ ಮರದ ಗರಿಗಳು ನನ್ನ 
ಮುಖದ ಮೇಲೆ ನೆಳಲು ಬೆಳಕುಗಳ ಚಿತ್ತಾರದ 
ಕೆಲಸ ಮಾಡಿವೆ. ಗಾಳಿಯ ಇಲ್ಲ . ಎಲ್ಲಾ 
ನಿಶ್ಯಬ್ದ ನೀರವ , 

ಈಚೆ ಹೊರಳಿ ಎದೆಮೇಲಾಗಿ ಮಲಗಿದೆ . ಆ 
ಕ್ಷಣ ವಿಶಾಲ ವಿಶ್ವದ ಚಿತ್ರ ಪಟ ನನ್ನ ಎದೆಯ ಮೇಲೆ 
ತೆರೆಯಿತು. ಅದರೊಡನೆ ನನ್ನ ಮನಸ್ಸು 
ಇದೇನು ? ಇದೇಕೆ ? ಎಂದು ವಿಚಾರದ ಗರಿಗೆದರಿ 
ಹಾರತೊಡಗಿತು. ಈ ಚಂದ್ರ , ನಕ್ಷತ್ರ , ಭೂಮಿ, 
ಗ್ರಹಗಳು ಒಂದನ್ನೊಂದು ಆಕರ್ಷಿಸುವುವೇಕೆ ? 
ಅವು ಎಂದಿನಿಂದ ಈ ರೀತಿ ಚಲಿಸುತ್ತಿವೆ? ಅವುಗಳ 
ಅದಿ ಅಂತ್ಯಗಳೇನು? ಅಥವಾ ಅವುಗಳ ಚಾಲನೆಗೆ 
ಮೊದಲು ಪುಟ ಕೆಟ್ಟ ಶಕ್ತಿ ಯಾವುದು ? ಈ 
ತಿರುಗುವ ಭೂಮಿಯ ಮೇಲೆಕಟ್ಟಿದ ಈ ಎರಡಂತ 
136 -9 


೬೬ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಸಿನ ಮನೆಯ ಮೇಲೆ ನಾನು ಎದೆ ಮೇಲಾಗಿ ಎಂದರೇನು ? ಯಾವುದೇ ನಿರ್ದಿಷ್ಟವಾದ ಶಬ್ದ 
ಮಲಗಿದ್ದೇನೆ. ಆದರೂ ನನಗದರ ತಿರುಗುವಿಕೆಯು ತರಂಗಗಳಲ್ಲವೇ ? ಈ ಗರಿಗಳ ಪಟಪಟ ಶಬ ವೂ 
ಕಲ್ಪನೆಯೇ ಆಗುತ್ತಿಲ್ಲವೇಕೆ ? ವಿಜ್ಞಾನಿಗಳು ಒಂದು ರೀತಿಯ ಶಬ್ದ ತರಂಗ , ಒಂದು ಸಂಗೀತ 
ಹೇಳುವಂತೆ ಆ ನಕ್ಷತ್ರಗಳಿಗೆ ಹೋಲಿಸಿದರೆ ನಾವು ದಿಂದ ನನ್ನಲ್ಲಿ ಭಾವ ಪ್ರಚೋದನೆಯಾಗುವುದು 
ಒಂದು ಕಣದಂತೆ, ಹಾಗಾದರೆ ನಾನು ಯಾರು ? ನಿಜವಾದರೆ ಇನ್ನೊಂದರಿಂದ ಏಕಾಗಬಾರದು ? 
ಇದೇ ವಿಶ್ವದಲ್ಲಿ ಇದೇ ರೀತಿಯ ಚಂದ್ರ ನಕ್ಷತ್ರ ಮತ್ತೆ ಅದೇ ಪಟಪಟ ಶಬ್ದ , ನಾನು ಹಾಸಿಗೆ 
ಗಳಂತಿರುವ ಒಂದು ಭೂಮಿಯಲ್ಲಿ ಅದರದೇ ವಸ್ತು ಯಿಂದ ಎದ್ದು ತಾರಸಿಯ ಅಂಚಿಗೆ ಬಂದು ನಿಂತೆ. 
ಗಳಿಂದಾದ ವಸ್ತುವಲ್ಲವೇ ? ಅಂದರೆ ನಾನೂ ವಿಶ್ವದ ಅಲ್ಲಿಂದ ಊರಿನ ಹೆಚ್ಚು ಭಾಗ ಕಾಣುತ್ತಿದೆ. ಇಡೀ 
ಒಂದು ಕಣ . ಆದರೆ ಇದೆಂತಹ ಆಶ್ಚರ್ಯ ! ಊರು ತಿಂಗಳ ಹಾಲಿನಲ್ಲಿ ನೆನೆಯುತ್ತಿದೆ. ರಸ್ತೆಯ 
ಇದೇ ವಿಶ್ವದ ಒಂದು ಕಣವು, ತಾನು ಏನು ? ಮೇಲೆಲ್ಲಾ ಹಾಲು ಹರಿದು ಚೆಲ್ಲಿದೆ. ಆದರೆ 
ತನ್ನ೦ತಿರುವ ಇತರ ವಸ್ತುಗಳೇನು ? - ಎಂದು ನೋಡಲ್ಲಿ ! ಆ ಮನೆಯ ಬಿಳಿ ಜಾಜಿ ಹೂವಿನ 
ಆಲೋಚಿಸುವ ಸಾಮರ್ಥ್ಯ ಹೊಂದಿದೆ . ಅದು ಮೇಲೆ ಬೆಳದಿಂಗಳು ಹರಿವ ಸೌರಭ ! ಅದನ್ನು 
ಹೇಗೆ ಸಾಧ್ಯವಾಯಿತು? 

ನೋಡುತ್ತಾ ಮನಸ್ಸು ತಣಿದುಬಿಟ್ಟಿತು. ಮತ್ತೆ 
ವಿಚಾರ ಹೀಗೇ ಸುತ್ತುತ್ತಿದ್ದಂತೆ ಮಲಗಿದ್ದ ಮತ್ತೆ ಅದನ್ನು ನೋಡುತ್ತಾ ಮನಸ್ಸಿಗೆ ಆನಂದದ 
ನಾನು ಮಲಗಿದಂತೆಯೇ ನನ್ನ ಶರೀರ ಹಾಗೆಯೇ ಹುಯಿಲಾಯಿತು. ಆಹಾ! ಇದನ್ನು ನಾನೊಬ್ಬನೇ 
ಮೇಲೆದ್ದು ಆಕಾಶದಲ್ಲಿ ತೇಲುವಂತೆ ಭಾಸವಾಗ ಅನುಭವಿಸಿ ಆನಂದಿಸಲೇ ? ಈ ಕ್ಷಣ ಸ್ನೇಹಿತ 
ತೊಡಗಿತು . ಅದೇ ಹೊತ್ತಿಗೆ ಕಡಲಕಡೆಯಿಂದ ನನ್ನು ಎಬ್ಬಿಸಿ ಅಲ್ಲಿ ನೋಡು ಎಂದು ತೋರಿಸಲೇ 
ತಂಪಾದ ಗಾಳಿ ಒಮ್ಮೆ ಮೈಮೇಲೆ ಬೀಸಿ, ಮೈ ಎನಿಸಿತು . ಆದರೆ ಅಂತಹುದಕ್ಕೆಲ್ಲಾ ಆತ ಅದು 
ಮನಸಿಗೆಲ್ಲಾ ಅದರ ತಣಿವು ತಟ್ಟಿ ಒಮ್ಮೆ ಹಾಯೆನಿ ಬರಿಯ ಕವಿಕಲ್ಪನೆ ಎನ್ನದೇ ಬಿಡ. . ಅದು 
ಸಿತು . ಇದೀಗ ತೆಂಗಿನ ಗರಿಗಳು ಅಲುಗಾಡಿ ನಿಜವೇ ? ಇದು ಬರಿ ಕವಿಯ ಕಲ್ಪನೆಯೇ ? 
ಅದರ ನೆಳಲುಗಳು ನನ್ನ ಮುಖದ ಮೇಲೆ ಆಟ ಹೇಗಾದೀತು ? ಇದನ್ನು ನೋಡಿ ಈಗ ನಾನು 
ವಾಡತೊಡಗಿದವು. ಗರಿಗಳಿಂದ ಹೊರಟ ಪಟಪಟ ಆನಂದವನ್ನ ನುಭವಿಸುತಿದೇನೆಂದರೆ ಅದು ಬರಿ 
ಶಬ್ದ ನನ್ನ ಎದೆಯಾಳದಲ್ಲೆಲ್ಲೋ ನೋವು- ನಲಿವು ಕಲ್ಪನೆ ಹೇಗಾದೀತು ? ಅಲ್ಲದೇ ವಿಜ್ಞಾನಿಗಳು 
ಗಳ ಸೂಕ್ಷ್ಮ ಸಂವೇದವನ್ನೆ ಬಿಸತೊಡಗಿದವು. ಹೇಳುವಂತೆ ಸೂರ್ಯನ ಕಿರಣಗಳು ಮನುಷ್ಯನ 
ಸ್ತಬ್ದವಾದ ಕೆರೆ ನೀರಿನಲ್ಲಿ ಒಂದು ಚಿಕ್ಕ ಕಲ್ಲನ್ನು ಮೈಮೇಲೆ ಬಿದ್ದು ಚರ್ಮದಲ್ಲಿ ಆರೋಗ್ಯದ ಜೀವ 
ಎಸೆದಾಗ ಹೊರಡುವ ಮೆಲುವಾದ ಅಲೆಗಳಂತೆ, ಸತ್ವಗಳನ್ನು ತಯಾರಿಸುತ್ತವೆ. ಅದರಂತೆ ಈ 
ತಂಬೂರಿಯ ತಂತಿಯ ಮೇಲೆ ಕೈಯಾಡಿದಾಗ ಬೆಳದಿಂಗಳ ಈ ಹೂಗಳಿಗೆ ಏಕೆ ಅನಂದವನ್ಸಿ 
ಮೃದುವಾದ ಝೇಂಕಾರ ಹೊರಡುವಂತೆ, ಆ ಪಟ ಯುತ್ತಿರಬಾರದು? ಇಂತಹ ಎಷ್ಟು ವಿಷಯಗಳು 
ಪಟ ಶಬ್ದಗಳಿಂದ ನನ್ನ ಯಾವುದೋ ಆಳದಲ್ಲಿ ಮನುಷ್ಯನ ವೈಜ್ಞಾನಿಕ ಬುದ್ದಿಗೆ ದೊರೆತಿವೆ ? 
ಭಾವ ತರಂಗಗಳೇಳತೊಡಗಿದ್ದವು. ಹಾ ! ಅದೆಷ್ಟು ಹೊತ್ತು ಹೀಗೆ ನಿಂತಿದ್ದೆನೋ , ಒಮ್ಮೆ 
ಇದೇನು ? ಹಲವು ಬಾರಿ ಒಂದು ಇಂಪಾದ ಮನ ಝೇಂಕರಿಸಿ ಕ್ಷಣಕಾಲ ಎಲ್ಲವೂ ಮರೆತು 
ಸಂಗೀತದಿಂದ, ಒಂದು ಸೊಂಪಾದ ಗೀತದಿಂದಲೂ ಹೋಯಿತು. ಅದೇನೆಂದು ಅರಿಯಲು ಸ್ವಲ್ಪ 
ನನ್ನಲ್ಲಿ ವಿಚಿತ್ರ ಭಾವನೆಗಳು ಕೆರಳಿದ್ದವು. ಅದರೆ ಕಾಲ ಬೇಕಾಯಿತು. ಸುಶ್ರಾವ್ಯವಾದ ಸಂಗೀತದ 
ಈಗ ಕೇವಲ ಎಲೆಗಳ ಈ ಪಟಪಟ ಶಬ್ದಕ್ಕೂ ಧ್ವನಿಯು ತರಂಗಗಳು ನನ್ನ ಸುತ್ತುಮುತ್ತಿ 
ನನ್ನ ಪ್ರತಿಸಂವೇದನೆಯ ಅರ್ಥವೇನು? ಸಂಗೀತ ನನ್ನ ನ್ನು ತೀಡುತ್ತಿದ್ದವು. ಸ್ವಲ್ಪ ದೂರದಲ್ಲೇ 


೬೭ 


ಆ ರಾತ್ರಿ 
ಯಾರೋ ಸಂಗೀತದ ಅಲಾಪನೆಯೊಂದನ್ನು ತೆಗೆ ಹೊಸಲಿನಲ್ಲಿ ಎತ್ತರವಾದ ಒಂದೇ ದೀಪವನ್ನು 
ದಿದ್ದರು. ಹೆಂಗಸಿನ ಧ್ವನಿ. ಆದರೆ ಎಳೆಯ ಮಗು ಹಚ್ಚಿಟ್ಟಿದೆ. ಬಾಗಿಲಿಗೆ ಹತ್ತಿರದಲ್ಲಿಯೇ ಹೆಂಗಸೊ 
ವಿನ ಕಂಠದಂತೆ ನಿರ್ಮಲವಾಗಿದೆ . ಆ ಕಂಠಧ್ವನಿ ಬೃಳು ಹಾಡುತ್ತ ಕುಳಿತಿದ್ದಾಳೆ. ಅವಳ ಮುಖದ 
ಈ ಪ್ರಪಂಚದ ಯಾವಮೋಸ, ಠಕ್ಕು , ಹೊಲಸು, ತುಂಬಾ ಸೀರೆಯ ಸೆರಗು ಅವಗುಂಠನದಂತೆ ಇಳಿ 
ನೋವುಗಳನ್ನೂ ಕಾಣದ, ಬರಿಯ ಭಾವುಕತೆಯ ದಿದೆ. ಮುಖ ಕಾಣುವಂತಿರಲಿಲ್ಲವಾದರೂ ಅವಳ 
ಅನಂದದಲ್ಲಿ ತೇಲುವ ಜೀವಿಯಿಂದ ಹೊರಬರು ಹಿಂದೆ ದೀಪವಿಟ್ಟಿದ್ದರಿಂದ ಅದರ ಕಿರಣಗಳು ಆ 
ವಂತೆ ಅನಿಸಿತು. ಅದನ್ನು ಕೇಳಿದಾಕ್ಷಣದಿಂದ ತೆಳು ಬಟ್ಟೆಯಲ್ಲಿ ತರಿ ಅವಳ ಹಣೆ, ಮಗು, 
ಯಾರೋ ನನ್ನ ಎದೆಯಲ್ಲಿ ಕೈ ತೂರಿ ಹೃದಯ ತುಟಿ, ಗದ್ದಗಳ ಮೇಲೆ ಬಂಗಾರದ ಗೆರೆಗಳನ್ನೆಳೆ 
ಪಿಂಡವನ್ನು ಹಿಸುಕುವಂತೆ ಭಾಸವಾಗತೊಡಗಿತು. ದಿದ್ದವು. ಮುಖವೆತ್ತಿ ಅವಳು ಅದಾವ ಭಾವ 
ಒತ್ತಿದಾಗ ನೋವು, ಬಿಟ್ಟಾಗ ಆನಂದ - ಈ ದಿ ಹಾಡುತ್ತಿದ್ದಾಳೆ. ಅವಳ ಪಕ್ಕದಲ್ಲಿ 
ಸಮ್ಮಿಶ್ರ ಸಂವೇದನೆಯಲ್ಲಿ ನಾನು ಹೊಯ್ದಾಡ ಒಂದು ಚಿಕ್ಕ ಹುಡುಗಿ ಕಂಚಿನ ತಾಳಗಳನ್ನು 
ತೊಡಗಿದೆ . ಮತ್ತೆ ಬಂದು ಹಾಸಿಗೆಯ ಮೇಲೆ ಹಿಡಿದು ಬಾರಿಸುತ್ತಿದೆ. ಸ್ವಲ್ಪ ದೂರದಲ್ಲೇ ಗುಡಿಗೆ 
ಬಿದ್ದು ಕೊಂಡೆ. ಈಗ ಆಲಾಪ ಮುಗಿದು ಗೀತ ಹಾಸಿದ ಸ್ವಚ್ಛ ನುಣುಪು ನೆಲದ ಮೇಲೆ ಕೆಲವು 
ಪ್ರಾರಂಭವಾಗಿದೆ. ಅದರೊಡನೆ ನನ್ನ ಅನು ಜನ ಪಗಡಿ ಧರಿಸಿ ಕುಳಿತು ಹಾಡಿಗೆ ತೂಗಾಡು 
ಭವವೂ ತೀವ್ರವಾಗಿ ಹೊಯ್ದಾಡತೊಡಗಿದೆ , ಅದಾ ತಿದ್ದಾರೆ. ಆಗಾಗ್ಗೆ ಅವರು ಹಾಡನ್ನು ಅನುಕರಿ 
ವುದೋ ಮರಾಠಿ ಹಾಡು ಇರಬೇಕು. ನನಗೆ ಅದು ಸುತ್ತಿದ್ದಾರೆ . ಆ ನೋಟ ನನಗೆ ಕನಸೋ ಇಲ್ಲವೇ 
ತಿಳಿಯುತ್ತಿರಲಿಲ್ಲ. “ ಅಮೃತಾಹುನಿ ಗೋಡ ಭ್ರಮೆಯೋ ಎನಿಸಿತಾದರೂ ಆ ಹಾಡು, ಆ ಧ್ವನಿ 
ನಾವು ತುರೆ ದೇವಾ. ” ಗೀತದ ಧ್ವನಿಯೆ ನನ್ನ ಸುತ್ತ ಚೇತನವನ್ನು ಜಾಗರಿಸಿ ಆ ಕ್ಷಣ 
ನನ್ನ ಅನುಭವಕ್ಕೆ ಬರುತ್ತಿರುವಾಗ ಶಬ್ದಾರ್ಥವೇಕೆ ನಾನು ಯಾವುದೋ ಧೀಶಕ್ತಿಯಿಂದ ತುಂಬಿ 
ಬೇಕು ? ಅದು ಮುಂದುವರಿದಂತೆ ನನ್ನ ತುಮುಲ ಬಿಟ್ಟೆ , ಮನಸಲ್ಲಿ ಇದ್ದಕ್ಕಿದ್ದಂತೆ ಕಾಲಿಗೆ ಚಾಲನ 
ಜಾಸ್ತಿಯಾಗಿ ಎದ್ದು ನಿಂತೆ. ನಾಲ್ಕು ಮನೆಗಳಾಜೆ ಕೊಟ್ಟು `ಹೊರಡು' ಎಂದಿತು . ಎಲ್ಲಿಗೆ? ಹೀಗೆ 
ದೇವಸ್ಥಾನದ ಗೋಪುರ ಕಾಣುತ್ತಿದೆ. ಅದನ್ನು ಹಾಡುತ್ತಾ , ನೋಡುತ್ತಾ , ಅನುಭವಿಸುತ್ತಾ , 
ಬೆಳಗಿನಲ್ಲೇ ನೋಡಿದ್ದೆ . ಈಗ ಅಲ್ಲಿ ಸ್ವಲ್ಪ ದೂರ ಬಹುದೂರ ದಿಗಂತದ ಕಡೆಗೆ. ಕೊನೆಗೆ 
ಬೆಳಕು ಕಾಣುತ್ತಿದೆ. ಧ್ವನಿ ಆ ಕಡೆಯಿಂದಲೇ ಭೂಮಿಯ ಅಂಚನ್ನು ತಲುಪಿದಾಕ್ಷಣ ನನ್ನ 
ಬರುತ್ತಿದೆ. ಕೆಳಗಿಳಿದು ಹೋಗಿ ಆದಾರೆಂದು ಜೈತನ್ಯ ಶಕ್ತಿಯನ್ನು ಕ್ರೋಡೀಕರಿಸಿ ಭೂಮಿ 
ನೋಡಲೇ ಎನಿಸಿತು , ಸ್ನೇಹಿತನ ಮನೆ. ಮನೆಯ ಯಿಂದ ಮೇಲೆ ಎದ್ದು ಬರಿಯ ಆಕಾಶದಲ್ಲಿ ಹಾಗೇ 
ವರು ಹೆಚ್ಚು ಪರಿಚಿತರಲ್ಲ . ಆದರೂ ಹೆಚ್ಚು ಅಲೋ ನಡೆಯುತ್ತಾ ಸಾಗಿಬಿಡಬೇಕು. ವಿಶ್ವದಲ್ಲಿ 
ಚಿಸುವಂತಿರಲಿಲ್ಲ . 

ಎತ್ತಲೋ ಅನಂತವಾಗಿ ವಿಹರಿಸುತ್ತಾ ಕೊನೆಗೆ 
ಕೆಳಗಿಳಿದು ಧಡಧಡನೆ ಸಾಗಿದೆ. ಮುಂದಿನ ನೋಡುತ್ತಾ ನೋಡುತ್ತಾ ನಾನೇ ವಿಶ್ವದಲ್ಲಿ ಲೀನ 
ಚರಂಡಿ ರಸ್ತೆಗಳನ್ನು ಹಾಯು ದೇವಸ್ಥಾನದ ವಾಗಬೇಕು. ಅದೇ ನನ್ನ ಗುರಿ, ಅದೇ ನನ್ನ 
ಹತ್ತಿರಕ್ಕೆ ಬಂದೆ. ಒಂದು ಮನೆಯ ಸೂರಿನ ನೆರ ಗುರಿ , ಓ ನನ್ನ ಚೇತನಾ ! ಆಗು ನೀ ಅನಿಕೇತನಾ! 
ಳಿನಲ್ಲಿ ನಿಂತು ನೋಡಿದ ಆ ದೃಶ್ಯ ಆ ಕ್ಷಣ ನಿಜವಾಗಿಯೂ ಸರಸರನೆ ಹೊರಟುಬಿಟ್ಟೆ , 
ನನ್ನ ನ್ನು ಯಾವುದೋ ಕನಸಿನಲೋಕಕ್ಕೆ ಹಾರಿಸಿ ಕೊನೆಯಂಚಿನ ಬಾಗಿಲು ದಾಟಿ ತಾರು ರಸ್ತೆಯ 
ಬಿಟ್ಟಿತು. ಚಿಕ್ಕದಾದ ಗರ್ಭಗುಡಿ, ಒಳಗಡೆಯಲ್ಲಿ ಮೇಲೆ ಕಾಲಿಟ್ಟೆ , ಎಲ್ಲ ಜನಸಂಚಾರವಿಲ್ಲ . ನಾನೆ 
ಗಾಯತ್ರಿ ದೇವಿಯು ಭವ್ಯ ಮೂರ್ತಿ, ಅಲ್ಲಿಯೇ ಬೃನೇ , ಸರಿಯಾಯಿತು. ಪುನಃ ಈ ಪ್ರಪಂಚಕ್ಕೆ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಬರಲಾಗದು . ಹೀಗೇ ಸಾಗಬೇಕು ಎಂದು ಮನಸ್ಸು ಕೊಂಡೆ, ಗೀತ ಕೊನೆಗೊಳ್ಳುತ್ತಿದ್ದಂತೆ ಒಮ್ಮೆ 
ನಿರ್ಧಾರಗೊಂಡಿತ್ತು . ನಾಲ್ಕು ಹೆಜ್ಜೆ ಧಡಧಡನೆ ಗಟ್ಟಿಯಾಗಿ ಅತ್ತುಬಿಡಲೇ ಎನಿಸಿತು . ಬಿಕ್ಕಳಿಸು 
ಸಾಗಿದೆ , ಒಮ್ಮೆಲೆ ನಿಂತೆ , ಆ ಹಾಡು ಕಿವಿಯಿಂದ ತೊಡಗಿ ಎರಡು ಕಣ್ಣುಗಳ ತುಂಬಿ ಬಂದು. 
ಮರೆಯಾಗುತ್ತಿದೆ ! ಅದಾವ ಆಕರ್ಷಣೆಯೋ ಕಣ್ಣೀರು ಕಿವಿಗಳ ಕಡೆಗೆ ಹರಿದವು, ಎದೆಯ 
ಕೂಡಲೇ ಮತ್ತೆ ಈ ಸಲಲೋಕಕ್ಕೆ ಹಿಂದಿರು ಏರಿಳಿತ ಈಗ ಕಡಿಮೆಯಾಗತೊಡಗಿತು . ಮತ್ತೆ 
ಗಿದೆ . ಹಾಗೆ ನಡೆದು ಮೆಟ್ಟಲೇರಿ ನನ್ನ ತಾರಸಿಗೆ ಯಾವುದೋ ಹಾಡು, ಮತ್ತೇನು ನಡೆದಿತ್ತೊ ; 
ಬಂದೆ, ಏನು ಮಾಡಿದರೂ ಆ ವೇದನೆಯಿಂದ ನಾನು ಯಾವಾಗಲೋ ನಿದ್ರೆ ಹೋಗಿರಬೇಕು. 
ತಪ್ಪಿಸಿಕೊಳ್ಳುವಂತಿಲ್ಲ, ಅದಾವುದೋ ಸಾವಿನ ಬೆಳಕು ಹರಿಯುವ ಹೊತ್ತು . ಹಿಂದಿನ ರಾತ್ರಿ 
ನೋವು, ಮತ್ತೆ ಯಾವುದೋ ಮಧುರ ಮಿಲನದ ಕಂಡ ನಿಜ ಚಿತ್ರದ ಗುನುಗು ಮನಸ್ಸಿನಲ್ಲೇ 
ಅನಂದ - ಇವೆರಡೂ ಬೆರೆತ ಸುಮಧುರ ಯಾ - ನಟ್ಟಿತ್ತು . ಎಚ್ಚರಾಗುವ ಮೊದಲೇ ಮತ್ತೆ ಅವಳು 
ತನೆ ಅದು , ನಾನಾಗ ತೂಗಿ ಬಾಗುತ್ತಿರಬೇಕು. ಹಾಡುತ್ತಿರುವಂತೆ, ಪಗಡಿ ಧರಿಸಿದ ಆ ಜನರಲ್ಲಿ 
ಮತ್ತೆ ಯಾವ ಭಾವಭಂಗಿಗಳಿದ್ದವೋ ಅದಿನ್ನೂ ನಾನೂ ಒಬ್ಬನಾಗಿ ಆ ಗೀತಕ್ಕೆ ಕುಣಿಯುತ್ತಾ , 
ಕೇಳುತ್ತಿದೆ- “ ಅಮ್ಮ ತಾಹನಿ ಗೋಡ ನಾವು ನಡೆದಂತೆ ಕನಸು ಆಗುತ್ತಿತ್ತು . ಆ ಹೊತ್ತಿಗೆ 
ತುಝೇ ದೇವಾ. ” ತಾರಸಿಯಿಂದ ಕೆಳಗೆ ನೋಡಿ ಯಾವುದೋ ಹಕ್ಕಿಗಳು ಕಿಚಕಿಚನೆ ನನ್ನ ಬಳಿಯೇ 
ಒಮ್ಮೆ ಇಲ್ಲಿಂದ ಕೆಳಗೆ ನೆಗೆದುಬಿಡಲೇ ಎಂದ ಚೀರುತ್ತಾ ಹಾರಿ ನಡೆದು ಎಚ್ಚರಾಯಿತು. ಕಣ್ಣೆರೆ 
ಎನಿಸದಿರಲಿಲ್ಲ. ಬಂದು ಹಾಸಿಗೆಯ ಮೇಲೆ ಬಿದ್ದು ದಂತೆ ಮಡಲಲ್ಲಿ ಕೆಂಪು ರಂಗು. ಅದನ್ನೇ 


DENTIST 


V 


ಶಾಂತ 


ಈ ಉಗುರು ಕಡೀಬೇಕೂಂತ ಆಸೆ ಆಗ್ತಾ ಇದೇರಿ, ಹಲ್ಲು ಕಟ್ಟಿಸಿ ಕೊಡ್ತೀರಾ ?” 


ಬಾಯಿಯ ದುರ್ಗಂಥವನ್ನುಕಲ್ಲೇಟಿನಿಂದ ತೊಲಗಿಸಿರಿ 
ಆದರೊಂದಿಗೆ ದಿನವಿಡೀ ದಂತಕ್ಷಯವನ್ನು ಇದಿರಿಸಿರಿ? 


ODENTALCREAN 


ಎಲ್ಲಾ ಪ್ರಯೋಜನಗಳನ್ನೂ 


ಏಕೆಂದರೆ ಕಾಲೈಟ್ ಡೆಂಟಲ್ ಕ್ರೀಮ್‌ನೊಂದಿಗೆ ಓಮ್ಮ ಹಲ್ಲುಜ್ಜುವದರಿಂದ 
ಬಾಯಿಯಲ್ಲಿಯ ದುರ್ಗಂಧವನ್ನುಂಟುಮಾಡುವ ಮತ್ತು ಹಲ್ಲುಗಳನ್ನು ಕ್ಷಯಿಸುವ 
ಶೇಕಡ 85ರಷ್ಟು ಕ್ರಿಮಿಗಳು ನಾಶವಾಗುತ್ತವೆ. 
ಜೈಜ್ಞಾನಿಕ ಪರೀಕ್ಷೆಗಳು ಕಾಲೇಜ್ 10 ರಲ್ಲಿ 7 ಸಂದರ್ಭಗಳಲ್ಲಿ ಬಾಯಿಯ 

ಯ 

ಹಕ್ಕು ಇತ್ಯವಾಗಿದ್ದರೆ, 
ದುರ್ಗಂಧವನ್ನು ಕೂಡಲೆ ನಿವಾರಿಸುತ್ತದೆ ಎಂದೂ ಹಾಗೂ ಊಟವಾದಮೇಲೆ 

ಕಾಲೇಜ್ ಶಿಕ್ ಪೌಡರ್ 
ಕಲ್ಲೇಟಿನಿಂದ ಹಲ್ಲುಜ್ಜುವುದರಿಂದ ಹಿಂದೆಂದೂ ಆಗದಷ್ಟು ಅಧಿಕ ಜನರ ದಂತ 

ನಿಂದಲೂ ತಲೆಯ 
ಕಯನನ್ನು ಹೆಚ್ಚು ಪ್ರಮಾಣದಲ್ಲಿ ತಡೆಗಟ್ಟಲು ಸಾಧ್ಯವಾಗುತ್ತದೆ ಎಂದೂ 

ಒಂದು ಡಬ್ಬಿ ಹರಿ @ 

ತಿ೦ಗಳುಗಳವda 
ಒದಗೊಳಿಸಿರುತ್ತವೆ, ಕಾಲೇಟಿಗೆ ಮಾತ್ರ ಈ ಪ್ರಮಾಣವಿದೆ, 

ಇಳುವರು 
ಮಕ್ಕಳು ಕಲ್ಲೇಟಿನಿಂದ ಹಲ್ಲುಜ್ಜುವದನ್ನು ಬೇಗನೆ ರೂಢಿಸಿಕೊಳ್ಳುವರು, 
ಏಕೆಂದರೆ ಅದರ ದೀರ್ಘಕಾಲ ಉಳಿಯುವ ಪರಿಮಳಭರಿತ ರುಚಿಯನ್ನು 
ಇವರು ಪ್ರೀತಿಸುವರು , 


COLGATE 


TOOTM 
POWDER 


wಿವಿನಿಂದ ನಿತ್ಯವೂ ನಿಮ್ಮ ಹಲ್ಲುಗಳನ್ನು 
ಈಜಿ ಶುಚಿಯಾಗಿ , ದುರ್ಗ೦ಧರಹಿತವಾಗಿ 
ಕುಹು ಶುಭ್ರವಾಗಿಡಿರಿ 


COLGATE 
EDENTAL CREAM 


w , ಪ್ರಪಂಚದಲ್ಲಿ 
ಇನ್ನಿತರ ಡೆಂಟಲ್‌ಕ್ರಿಮಿಗಿಂತಲು ಹೆಚ್ಚಾಗಿ ಕಾಲೇಟ್ ನ್ನೇ ಕೊಂಡುಕೊಳ್ಳುತ್ತಾರೆ 

ಇ . 36 KA೫ . 


20 


ಕಸ್ತೂರಿ, ಡಿಸೆಂಬರ್ ೧೯೬೭ 


ನೋಡುತ್ತಾ ರಾತ್ರಿ ಕಂಡುದನ್ನು ನೆನೆಯುತ್ತಿದ್ದೆ . ಕೇಳಿದ್ದೇನೆ. ” 
ಆ ಹೊತ್ತಿಗೆ ನನ್ನ ಸ್ನೇಹಿತ , ಒಮ್ಮೆ ಅಕಳಿಸಿ ಮೈ ಎಷ್ಟೋ ದಿನಗಳು ಕಳೆದುಹೋಗಿವೆ . ನನ್ನ 
ಮುರಿದ , ಆತ ನನಗೂ ಮೊದಲೇ ಎಚ್ಚರಗೊಂಡಿ ಊರಿನಲ್ಲಿ, ಮತ್ತೆಲ್ಲೋ ಹಲವು ಬಾರಿ ಒಂದು 
ರಬೇಕು. “ ಏನು? ರಾತ್ರಿ ಸುಖ ನಿದ್ದೆಯಾ ಸಂಗೀತ ಕೊ ಇಲ್ಲವೇ ಒಂದು ಧ್ವನಿಯ 
ಯಿತೋ ? ” – ಆತ ಕೇಳಿದ. ಸುಮ್ಮನೇ ಅವನ ಅಲೆಗೆ ನಾನು ಅದೇ ರೀತಿ ಅನುಭವಿಸಿದ್ದೇ 
ಮುಖವನ್ನೇ ನೋಡಿದೆ. ಈತ ತನ್ನ ದಿನದ ಸಾವಿ ನಾದರೂ ಅಂದಿನ ತೀಕ್ಷತೆ ಅವುಗಳಿಗಿಲ್ಲ. ಅಂದು 
ನಲ್ಲಿ ಲೀನವಾಗಿದ್ದ . ರಾತ್ರಿ ನಾನು ಹೊಂದಿದಂಥ ಅದು ತುತ್ತತುದಿಗೆ ಏರಿತ್ತೆನ್ನಬೇಕು. ನನ್ನ 
ಅನುಭವವನ್ನು ಎಷ್ಟು ಜನ ಅನುಭವಿಸುತ್ತಾರೆ ಮನವೂ ತುಂಬಾ ಜಾಗೃತವಾಗಿ , ಧ್ವನಿಯ 
ಎನಿಸಿತು . ಆದರೆ ಏನೋ ನೆನಪಾಯಿತು. ಆ ಕ್ಷಣ ಪ್ರಚೋದನೆಯ ತೀಕ್ಷವಾಗಿರುವ ಸಂದರ್ಭ 
ಅವನ ಕಡೆ ಹೊರಳಿ ರಾತ್ರಿ ನಡೆದ ವಿಷಯವ ಅದೊಂದೇ ಎನಿಸಿದೆ. ಹಾಗೆ ಅನುಭವವಾದಾಗ, 
ನ್ನೆಲ್ಲಾ ಹೇಳಿದೆ. ಕೊನೆಗೆ ಕೇಳಿದೆ : 

ಆಗದಿದ್ದಾಗಲೂ ಹಲವು ಬಾರಿ ಇದೇನು? ಇದೇಕೆ? 
' ಅವಳಾರು? ಆ ಸಂಗೀತ, ಆ ಕಂಠ ಅಬ್ಬಾ ! ಎಂದು ಪ್ರಶ್ನಿಸಿಕೊಂಡಿದ್ದೇನೆ. ನನ್ನ ಚೇತನ 
ಯಾರವಳು ? ” 

ವನ್ನು ಈ ವಿಶ್ವದಲ್ಲಿ ಅನಂತವಾಗಿ ಲೀನವಾಗಿಸಲು 
ಆ ಮಾತಿಗೆ ನನ್ನ ಗೆಳೆಯ ಉತ್ತರ ಕೊಡದೇ ತುಡಿಯುವ ಅಂತಹ ಅನುಭವದ ಅರ್ಥವನ್ನು 
ಒಮ್ಮೆ ನನ್ನ ಮುಖನೋಡಿ ತುಂಟನಂತೆ ಅರೆಬರೆ ಬೌದ್ಧಿಕವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ 
ನಕ್ಕೆ , ನನಗೆ ಬೇಸರವಾಯಿತಾದರೂ ತಿಳಿಯದೇ ಕೈಚೆಲ್ಲಿದ್ದೇನೆ. ಅದು ನಮ್ಮ ಮನೆವಿಸ್ತರಣದ 
ಬಿಡುವಂತಿಲ್ಲ. ಮತ್ತೆ ಕೇಳಿದೆ : 

ಸೀಮಾರೇಖೆಯನ್ನು ದಾಟಿದೆ ಎನಿಸಿದೆ . 
“ ಯಾರವಳು ? ” 

ಅಂದಿನ ರಾತ್ರಿಯನ್ನು ನೆನೆದು ನನಗೆ ಹಲವು 
ಕೊನೆಗೆ ಆತ ಮೆಲ್ಲನೆ ಉಸುರಿದ 

ಬಾರಿ ಯೋಚನೆಗೆ ಬಂದಿದೆ. ಅದೇ ಅನುಭವ 
“ ಅವಳೊಬ್ಬ ವೇಶ್ಯ . ” 

ಇನ್ನು ಹತ್ತು ಪಟ್ಟು ಜಾಸ್ತಿ ಇರುತ್ತಿದ್ದರೆ 
ಸಿಡಿಲು ಹೊಡೆದು ಸೌಧವೊಂದು ಉರುಳು ಹೆಚ್ಚು ಶಕ್ತಿಯ ವಿದ್ಯುತ್ ಒಂದು ತೆಳುವಾದ 
ವಂತೆ, ಚಾಟಿಯ ಏಟಿನಿಂದ ಯಾರೋ ನನಗೆ ತಂತಿಯಲ್ಲಿ ಹರಿದಾಗ ಅದನ್ನು ತಡೆಯುವ ಶಕ್ತಿ 
ಜಡಿದಂತೆ, ನನ್ನ ಭಾವನೆಗಳಿಂದ ನಿಜ ಜೀವನಕ್ಕೆ ಸಾಲದೇ ತಂತಿ ಕರಗಿಹೋಗುವಂತೆ ನಾನೂ ಆ 
ಒಮ್ಮೆಲೇ ಎಚ್ಚತ್ತೆ . ನನ್ನ ಮುಖ ಕಂದಿಹೋಗಿರ ಸಂವೇದನೆಯನ್ನು ತಡೆಯಲಾಗದೆ ನನ್ನ ಅಂತ್ಯ 
ಬೇಕು. ಆದರೂ ನನ್ನ ಕಡೆ ನೋಡದೇ ಆತ ವಾಗುತ್ತಿತ್ತೇನೋ ಎಂದು . ಮತ್ತೆ ಹಲವು ಬಾರಿ 
ಮುಂದುವರಿಸಿದ : 

ಅದು ನೆನಪಾದಾಗ ಆ ಇಡೀ ಅನುಭವವೇ ಮೈ 
“ ಆದರೂ ಅವಳ ಬಗ್ಗೆ ಇಲ್ಲಿನ ಜನ ತುಂಬಾ ಎತ್ತು ಮೇಲೇರಿ ಮತ್ತೆ ಅದೇ ವೇದನೆಯಾಗು 
ಪ್ರಶಂಸೆಯ ಮಾತನಾಡುತ್ತಾರೆ. ಈ ದೇವಸ್ಥಾನ ಇದೆ. ಆಗೆಲ್ಲಾ ಅವಳ ಜ್ಞಾಪಕಾರ್ಥವಾಗಿ ಅದ 
ದಲ್ಲಿ ಅವಳಿಗೆ ಪ್ರವೇಶವಿದೆ. ವಾರಕ್ಕೊಮ್ಮೆ ಅಲ್ಲಿ ರೊಡನೆ ಇನ್ನೊಂದು ನೋವಿನ ಶಲವೇಳು 
ಬಂದು ಹಾಡುತ್ತಾಳೆ, ಚೆನ್ನಾಗಿ ಹಾಡುತ್ತಾಳೆಂದು ಇದೆ. 


ಆರ್ , ಜಯಪ್ರಕಾಶ 


ಸ್ವೀಡನ್ನಿನಲ್ಲಿ 

ಎಡದಿಂದ ಬಲಕ್ಕೆ 


= Hogertrafik 


ಡಿಸೆಂಬರ್ ೩೧ ನೇ ತಾರೀಖಿನ ರಾತಿಯಂತೆ ಆರಂಭಿಸಿದಾಗ ಈ ರೀತಿ ಶಾಸನ ಮಾಡಿದನು : 
ಸ್ವೀಡನ್ನಿನ ಜನವೆಲ್ಲಾ ಇದೇ ಸೆಪ್ಟೆಂಬರ್ ೩ ನೇ “ ಎದುರುಬದುರಾಗಿ ಬರುತ್ತಿರುವ ಎರಡು 
ತಾರೀಖು ರಾತ್ರಿಯೆಲ್ಲಾ ಜಾಗರಣೆಮಾಡಿದರು . ಆ ಪೋಸ್ಟ್ ( ಅಂಚೆ) ಗಾಡಿಗಳು ಸಮೀಪಿಸಿದಲ್ಲಿ 
ದಿನ ಸ್ವೀಡನ್ನಿ ನಲ್ಲಿ H - ದಿನ ( H = ಹೊಗರ್‌ ಪ್ರತಿಯೊಬ್ಬ ಚಾಲಕನು ತನ್ನ ಬಲಗಡೆಗೆ ಹೋಗ 
ಅಥವಾ ಬಲಗಡೆ) , ಆ ದಿನ, ಸುವರಾರು ೨೫೦ ಬೇಕು. ” 
ವರ್ಷಗಳಿಂದ ಅಚಾರದಲ್ಲಿದ್ದ ವಾಹನಗಳ ಎಡ ಆದರೆ ಅವನ ಶಾಸನ ಪುಸ್ತಕಗಳಲ್ಲಿ ಬಲ ” 
ಸಂಚಾರವನ್ನು ಬಿಟ್ಟು ಬಲಗಡೆಗೆ ಬದಲಾಯಿಸ ಎಂಬುದರ ಬದಲು ಎಡ” ಎಂದು ಪ ಕಟವಾ 
ಲಾಯಿತು. ಬೆಳಗ್ಗೆ ೫ ಗಂಟೆಗೆ ಸರಿಯಾಗಿ ದೇಶದ ಯಿತು. ಇದರ ಕಾರಣವೇನೆಂದು ಇದುವರೆಗೂ 
ಎಲ್ಲಾ ಭಾಗಗಳಲ್ಲೂ ಸೈರನ್‌ಗಳು ಕೂಗಿ ಬಲ, ಯಾರಿಗೂ ತಿಳಿಯದು. ಆದರೆ ಯಾಕೋ ಈ 
ಸಂಚಾರವನ್ನು ಉದ್ಘಾಟಿಸಿದವು. ರಸ್ತೆಯ ಎಡ- ದೋಷವನ್ನು ತಿದ್ದುವುದಕ್ಕೆ ಯಾರೂ ಯತ್ನಿ ಸ 
ಭಾಗದಲ್ಲಿ ಓಡಾಡುತ್ತಿದ್ದ ವಾಹನಗಳೆಲ್ಲವೂ ೪ . ೫೦ ಲಿಲ್ಲ . ಹೀಗೆ ವಾಹನಗಳು ಎಡಕ್ಕೆ ಹೊರಳುತ್ತಿ 
ಕೈ ನಿಂತು ೫ ಗಂಟೆಯ ಸೈರನ್ ಆಗುವವರೆಗೂ ದ್ದವು. ಈಗ ಅದನ್ನು ಬಲ ಸಂಚಾರಕ್ಕೆ ಬದಲಾ 
ಕಾದು ನಂತರ ಬಲಪಕ್ಕದಿಂದ ಓಡಲು ಆರಂಭಿಸಿ ವಣೆ ಮಾಡಲು ಸ್ವೀಡನ್ನಿನ ಸರ್ಕಾರಕ್ಕೆ ೬೦ ಕೋಟಿ 
ದವು. ಇದರಿಂದ ಉಂಟಾದ ದೊಂಬಿ ಹೇಳ ಕೊನೆಗಳು ( ರೂ . ೮೦ ಕೋಟಿಗಿಂತ ಹೆಚ್ಚು ) 
ತೀರದು. ಈ ಗದ್ದಲದಲ್ಲಿ ಎಲ್ಲರೂ ಸಾಧ್ಯವಾದಷ್ಟು ಖರ್ಚಾಗಿವೆ. ಪೋಲೀಸು ಮತ್ತು ಇದಕ್ಕಾಗಿ 
ರಸ್ತೆಯ ಮಧ್ಯದಲ್ಲಿ ಕಾರುಗಳನ್ನು ಬಿಡಲು ಹೊಸದಾಗಿ ನೇಮಿಸಲ್ಪಟ್ಟ ಇತರ ಅಧಿಕಾರಿಗಳು, 
ಪ್ರಾರಂಭಿಸಿದರು ! 

ಮನಶ್ಯಾಸ್ತ್ರಜ್ಞರು, ಪ್ರಚಾರ ಮತ್ತು ವಾಣಿಜ್ಯ 
ಯುರೋಪಿನ ಉಳಿದೆಲ್ಲ ದೇಶಗಳಲ್ಲಿ ಬಲ - ಪರಿಣಿತರೇ ಮೊದಲಾದವರು ಒಟ್ಟಿಗೆ ಚರ್ಚಿಸಿ 
ಸಂಚಾರವಿದ್ದರೂ ಸ್ವೀಡನ್ ದೇಶದಲ್ಲಿ ಎಡಸಂಜಾ ಅನೇಕ ಕ್ರಮಗಳನ್ನು ಕೈಕೊಂಡರು . 
ರಕ್ಕೆ ಒಬ್ಬ ಮುದ್ರಾರಾಕ್ಷಸನೇ ಕಾರಣವಿದ್ದಿರ ಸ್ವೀಡನ್ನಿ ನ ರೇಡಿಯೋ ಈ ಸಂದರ್ಭಕ್ಕಾ 
ಬೇಕು ! ಸ್ಕ್ಯಾಂಡಿನೇವಿಯಾದ ಧೀರನಾದ ೧೨ ನೇ ಗಿಯೇ ಕಟ್ಟಲ್ಪಟ್ಟ ಹಾಡುಗಳನ್ನು ಅನೇಕ ಬಾರಿ, 
ಕಾರ್ಲ್ ( ಅಥವಾ ಇಂಗ್ಲೀಷಿನಲ್ಲಿ ಚಾರ್ಲ್ಸ್) ಆಗಾಗ್ಗೆ ಪ್ರಚಾರಪಡಿಸಿತು. 
ಮಹಾರಾಜನು ( ೧೬೯೭- ೧೭೧೮) ತನ್ನ ಆಡಳಿತ ಬೆಂಕಿ ಪಟ್ಟಣ, ಹಾಲಿನ ಡಬ್ಬಿ ಮತ್ತು ಬಾಟಲು 

೭೧. 


೭೨ 


ಕಸ್ತೂರಿ, ಡಿಸೆಂಬರ್ ೧೯೬೬ 


ಗಳು , ಬಿಸ್ಕತ್ತಿನ ಡಬ್ಬಗಳು , ಪೆನ್ನು ಮತ್ತು ಇಷ್ಟೆಲ್ಲವಾದರೂ ಆಸ್ಪತ್ರೆಗಳಲ್ಲಿ ಹಗಲೂ ರಾತ್ರಿ 
ಸೀಸದ ಕಡ್ಡಿಗಳು, ಹೆಂಗಸರು ಮತ್ತು ಗಂಡಸರ ಆಕಸ್ಮಿಕಗಳಿಗೋಸ್ಕರ ಅಂಬುಲೆನ್ಸ್‌ಗಳನ್ನು ಸಿದ್ಧ 
ಒಳಗಿನ ಅಂಗಿಗಳು ಇತ್ಯಾದಿ. ಇವೆಲ್ಲವುಗಳ ವಾಗಿಟ್ಟಿದ್ದಾರೆ. 
ಮೇಲೂ ದೊಡ್ಡದಾಗಿ H ಅಕ್ಷರವನ್ನು ಮುದ್ರಿಸ ಊರುಗಳಲ್ಲಿ ಸದ್ಯಕ್ಕೆ ಗಂಟೆಗೆ ೪೦ ಕಿಲೋ 
ಲಾಯಿತು. ( H - Hoger = ಬಲಗಡೆ) ಮೀಟರಿಗಳಿಗಿಂತ ಹೆಚ್ಚು ವೇಗದಿಂದ ಬಿಡಕೂಡ 

ವಾಹನಗಳ ಚಾಲಕರಿಗಾಗಿ ಬಣ್ಣದ ಕೈಚೀಲ ದೆಂದು ವಿಧಿಸಲಾಗಿದೆ. ಊರುಗಳ ಹೊರಗೆ ೬೦ 
ಗಳು ಮಾಡಲ್ಪಟ್ಟವು. ಕೆಂಪು ಕೈಚೀಲ ಎಡಗೈಗೆ ಕಿ. ಮೀ . 
ಮತ್ತು ಬಲಗೈಗೆ ಹಸಿರು . 

- ದುರುಪಯೋಗಿಸಲು ಅನೇಕರಿಗೆ ಇದೊಂದು 
ಸೆಪ್ಟೆಂಬರ್ ೨ ನೇ ತಾರೀಖು ಸ್ವೀಡನ್ನಿನ ಅವಕಾಶ ! ಸ್ನಾಕ್ಹೋಮಿನ ಸಂಸಾರವೊಂದ 
ಅಂಚೆ ಇಲಾಖೆಯು ಆರು ಸೆಂಟಿಮೀಟರ್ ರಲ್ಲಿ ಈಗಾಗಲೇ ಬಲ ಸಂಚಾರವು ಸಂಘರ್ಷಕ್ಕೆ 
ಉದ್ದವಿರುವ ಎರಡು ಅಂಚೆ ಚೀಟಿಗಳನ್ನು ಕಾರಣವಾಯಿತು. ವಾಹನಗಳ ದೊಂಬಿಯ 
Hogertrafik ಮುದ್ರೆಯೊಡನೆ ಪ್ರಕಟಿಸಿತು . ಕಾರಣದಿಂದ ತಾನು ಆ ದಿನ ಮನೆಗೆ ಬರಲಾಗುವು 

ರಜಾದಲ್ಲಿದ್ದ ವಿಧ್ಯಾರ್ಥಿಗಳು ಒಂದು ವಾರ ದಿಲ್ಲವೆಂದು ಒಬ್ಬಾತ ತನ್ನ ಹೆಂಡತಿಗೆ ಟೆಲಿಫೋನು 
ಮುಂಚೆಯೇ ಬಂದು ಸ್ಕೂಲಿನಲ್ಲಿ ಏಳು ದಿನಗಳ ಮಾಡಿ ತಿಳಿಸಿದ್ದ . ಆದರೆ ಆಕೆ ಪೋಲೀಸರಿಗೆ 
ಕಾಲ ಹೊಸ ಸಂಚಾರವಿಧಿಯ ಪಾಠಗಳನ್ನು ಫೋನು ಮಾಡಿ ಪರಿಸ್ಥಿತಿಯನ್ನು ಕೇಳಿದಾಗ ನಿಜ 
ಕಲಿಯಬೇಕಾಯಿತು. 

ವಾದ ಬಣ್ಣ ಹೊರಬಿದ್ದಿತು. . 
ದೇಶದ ಎಲ್ಲಾ ಭಾಗಗಳಲ್ಲಿ ಜನರಿಗೆ ಅನು- ಪಾಶ್ಚಿಮಾತ್ಯ ದೇಶಗಳಲ್ಲಿ ಸದ್ಯಕ್ಕೆ ಇಂಗ್ಲೆಂಡ್ , 
ಕೂಲವಾಗಲೆಂದು ' ಟ್ರಾಫಿಕ್ ಪಾರ್ಕ್ ' ಗಳನ್ನು ಮಾಲ್ಯಾ ಮತ್ತು ಸೈಪ್ರಸ್ ದೇಶಗಳಲ್ಲಿ ಮಾತ್ರ 
ಮಾಡಲಾಗಿದೆ. ಇಲ್ಲಿ ಜನರು ತಮ್ಮ ವಾಹನಗಳನ್ನು ಇನ್ನೂ ಎಡ ಸಂಚಾರವಿದೆ. ಪ್ರಪಂಚದ ಇನ್ನೂ 
ನಡೆಸಿ ಹೊಸ ಅನುಭವಕ್ಕೆ ಹೊಂದಿಕೊಳ್ಳ ೬೦ ದೇಶಗಳಲ್ಲಿ ಇದೇ ರೀತಿಯಾಗಿ ಎಡ ಸಂಚಾರ 
ಬಹುದು . 

ವಿದೆ. ಏಶಿಯಾದಲ್ಲಿ ಭಾರತ ಮತ್ತು ಇಂಡೋ 
೫೦೦ ಕುರುಡರ ನಾಯಿಗಳಿಗೆ ಹೊಸದಾಗಿ ನೇಶ್ಯಾ ಇವೆರಡು ಪ್ರಮುಖ ಉದಾಹರಣೆಗಳು. 
ಪಾಠಗಳನ್ನು ಕಲಿಸಲಾಗುತ್ತಿದೆ. 

ನಾನು ಮೊಟ್ಟಮೊದಲನೆಯ ಬಾರಿ ಜರ್ಮನಿ 
ಕುದುರೆ ಗಾಡಿಗಳ ಮಾಲಿಕರು ತಮ್ಮ ಕುದುರೆ ಯಲ್ಲಿ ಸೈಕಲ್ ಬಿಟ್ಟಾಗ ನನಗೆ ಅರಿವಿಲ್ಲದೆಯೇ 
ಗಳಿಗೆ ಬಲಗಡೆ ಹೋಗುವುದನ್ನು ಕಲಿಸಬೇಕಾ ಎಡಗಡೆ ಹೋಗುತ್ತಿದ್ದೆ . ಅನೇಕ ಸ್ಕೂಲಿನ 
ಗಿದೆ. ಎಷ್ಟೋ ಮುದಿ ಕುದುರೆಗಳಿಗೆ ಇದು ಹುಡುಗರು ಕಿರುಚಿ ಹೇಳಿದ ಮೇಲೆಯೇ ನನಗೆ 
ಕಷ್ಟವಾದ ಪ್ರಯುಕ್ತ , ಅನೇಕರು ಪಕ್ಕದ ದೇಶ ಬಲಗಡೆ ಹೋಗಬೇಕೆಂದು ಅರಿವಾಯಿತು ! 
ವಾದ ಫಿನ್ಲಂಡಿನಿಂದ ಕುದುರೆಗಳನ್ನು ಕೊಳ ಸಂಚಾರಕ್ರಮವನ್ನು ಬದಲಾವಣೆ ಮಾಡು ದು 
ತಿದ್ದಾರೆ. 

ಎಷ್ಟು ಕಷ್ಟವೆಂದು ಇದು ತೋರಿಸುತ್ತದೆ. 


ಜೀವನ - ಮರಣ, ಒಳಿತು - ಕೆಡಕುಗಳಂಥ ಮಹತ್ತುಗಳಿಗೆ ಭಾಷೆಯಲ್ಲಿ ತಮ್ಮ 
ಶಬ್ಬಗಳಿಲ್ಲ; ನಮ್ಮಲ್ಲಿ ಶಬ್ದಗಳಿರುವುದು ರಾಜಕಾರಣ, ಅರ್ಥಶಾಸ್ತ್ರ , ಭೌತ ಶಾಸ್ತ್ರ 
ದಂಥ ಕ್ಷುದ್ರಗಳಿಗೆ ಮಾತ್ರ . 

- ಮಾಲ್ಯಂ ನಗರೀಜ್ 


ತರ್ಕಶಾಸ್ತ್ರ 


ತಿರುಪಟ್ಟಾದ 

ಪಿಟಿ, ಸ್ವಲ್ಪ ಯೋಚಿಸು, ಕರಡಿ ಕೊಟು 
ಕೆಟ್ಟ ವಾಸನೆಯುಳ್ಳದ್ದು. ಅದರಿಂದ ಆರೋಗ್ಯಕ್ಕೆ 
ಹಾನಿಯಿದೆ. ” 

“ ಆದರೆ ನನಗೆ ಅದು ಬೇಕು. ಅದಕ್ಕಾಗಿ 
ಏನನ್ನು ಬೇಕಾದರೂ ಮಾಡಲು ಸಿದ್ಧನಿದ್ದೇನೆ. ” 

ಏನು ಬೇಕಾದರೂ ಮಾಡುತ್ತೀಯಾ? ೨೨ 
“ ಓಹೋ ! ಎಲ್ಲವನ್ನೂ ಮಾಡುತ್ತೇನೆ. ” 
ನಾನು ಅವನಿಗೆ ಕರಡಿ ಕೋಟುಕೊಡಬಲ್ಲವ 

ನಾಗಿದ್ದೆ . ನನ್ನ ತಂದೆ ತಮ್ಮ ಕಾಲೇಜಿನ ದಿನಗಳಲ್ಲಿ 
ಮಾಕ್ ಶೂಲವನ್ ಕರಡಿ ಕೋಟುತೊಡುತ್ತಿದ್ದರು. ಅದು ನನ್ನ 

ಮನೆಯಲ್ಲಿ ಟ್ರಂಕಿನಲ್ಲಿ ಮಡಚಿಡಲ್ಪಟ್ಟಿತ್ತು . ವಿಟಿ 
Kಪ ಹಚ್ಚಿ ಹುಡುಕಿದರೂ ನನ್ನಂಥ ಪ್ರಖರ ಅದನ್ನು ಬಯಸುತ್ತಿದ್ದ . ಅದೃಷ್ಟವಶಾತ್ ನಾನ 
ಬುದ್ದಿಯ ಯುವಕ ಸಿಗಲಾರ . ನನ್ನ ಕೋಣೆ ದನ್ನು ಕೊಡಬಲ್ಲವನಾಗಿದ್ದೆ . ಹೀಗೆ ಮಾಡಿ ಆತನ 
ಯಲ್ಲೆ ಇರುತ್ತಿದ್ದ ಪಿಟಿ ಬೆಲೆಸನನ್ನೆ ನೋಡಿರಿ. ಗೆಳತಿ ಪಾಲಿಯನ್ನು ಸಂಪಾದಿಸಬಲ್ಲವನಾಗಿದ್ದೆ . 
ನನ್ನ ಯುನಿರ್ವಸಿಟಿಯಲ್ಲಿ ಇದ್ದ ಆತ ನನ್ನಷ್ಟೇ ನಾನು ಹೊಸತಾಗಿ ಲಾ ಕಾಲೇಜನ್ನು ಸೇರಿ 
ವಯಸ್ಸಿನವ. ಆದರೆ ಎಷ್ಟೊಂದು ಮೂರ್ಖ ಕೊಂಡಿದ್ದೆ . ಕೆಲ ದಿನಗಳ ನಂತರ ವಕೀಲಿ 
ಮತ್ತು ಮೊದ್ದು ಎನ್ನುತ್ತೀರಿ! ವಿಪರೀತ ಭಾವುಕ ಪ್ರಾಕೀಸ್ ಶುರುಮಾಡುವವನಿದ್ದೆ . ಒಳ್ಳೆಯ 
ಮತ್ತು ಬಾಲಿಶ ಬುದ್ದಿಯವ. ಯಾವುದೇ ಹೊಸ 
ಹುಚ್ಚು ಮಾತನ್ನಾ ದರೂ ಅಂಧಾನುಕರಣ ಮಾಡು 
ತಾನೆ. 

ಒಂದು ಮಧ್ಯಾಹ್ನ ಪಿಟಿ ತನ್ನ ಮಂಚದ ಮೇಲೆ 
ಅರ್ಧ ಮೃತನಂತೆ ಬಿದ್ದಿದ್ದ . ನೋಡಿದೊಡನೆಯೇ 
ಆತನಿಗೆ ಹೊಟ್ಟೆನೋವೆಂದು ನನಗೆ ತಿಳಿದು 
ಹೋಯಿತು. “ ಅಲುಗಾಡಬೇಡ, ಹಾಗೆಯೆ 
ಮಲಗಿಕೊಂಡರು . ನಾನು ಡಾಕ್ಟರರನ್ನು ಕರೆದು 
ತರುತ್ತೇನೆ” ಎಂದೆ . 

ಕರಡಿ ಚರ್ಮದ ಕೋಟು” ಆತ ಬಡಬಡಿ 
ಸಿದ. 

ಕರಡಿ ಕೋಟನ್ನು ಏನು ಮಾಡುವೆ ? ? 
'ಮೊದಲೆ ನಾನು ಎಚ್ಚರಗೊಂಡಿದ್ದರೆ ! ನನ್ನ 
ಎಲ್ಲ ಹಣವನ್ನೂ ಪುಸ್ತಕ ಕೊಳುವುದರಲ್ಲಿ ಖರ್ಚು 
ಮಾಡಿಬಿಟ್ಟೆ ..?” 

ಕರಡಿ ಕೋಟು ಮತ್ತೆ ಫ್ಯಾಶನ್ ಎನಿಸಿ 
ದೆಯೆ ? ೨೨ 
- ಆತ ಉತ್ತೇಜಿತನಾಗಿ ಎದ್ದು ಕುಳಿತು ಬಡಬಡಿ 
ಸಿದ: “ ಏನೇ ಆಗಲಿ, ನನಗೆ ಕರಡಿ ಕೋಟು 
ಬೇಕೇಬೇಕು. ” 
I36 - I0 


| 


* 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಹೆಂಡತಿಯ ಶೋಧದಲ್ಲಿದೆ . ಸಫಲ ವಕೀಲರ ಮೇಲೆ ಎಸೆದೆ . 
ಹೆಂಡರು ಸುಂದರಿಯರಾಗಿರುತ್ತಾರೆ ಎಂದು ನನಗೆ “ ಭಲೆ ! ಭಲೆ! 2² ಪಿಟಿ ಸಂತೋಷದಿಂದ ಅರಚಿದ, 
ಗೊತ್ತಿತ್ತು . ಪಾಲಿ ಅಂಥ ಸರ್ವಗುಣ ಸಂಪನ್ನ “ನಿನಗೆ ಈ ಕೋಟುವೆಚಿ ಕೆಯೆ ? >> 
ಹುಡುಗಿಯಾಗಿದ್ದಳು. 

“ ಹೌದು ಹೌದು, ” ಆತ ಕೂಗಿದ. ಆತ 
- ಹೌದು, ಅವಳು ಚುರುಕಾಗಿರಲಿಲ್ಲ. ಆದರೆ ಕಣ್ಣುಗಳನ್ನು ಮೇಲೆ ಕೆಳಗೆ ಹೊರಳಿಸುತ್ತ , “ ಈ 
ನನ್ನ ಜೊತೆಯಲ್ಲಿದ್ದರೆ ಅವಳು ಬೇಗನೆ ಸ್ಮಾರ್ಟ್- ಕೋಟಿನ ಬದಲಾಗಿ ಏನನ್ನು ಅಪೇಕ್ಷಿಸುವೆ ? ” 
( ಚುರುಕು ) ಅಗಬಲ್ಲಳು ಎಂದು ನನಗೆ ವಿಶ್ವಾಸ ಎಂದು ಕೇಳಿದ. 
ವಿತ್ತು . ಸುಂದರ ಹುಡುಗಿಯನ್ನು ಸ್ಮಾರ್ಟ್ ಆಗಿ “ ನಿನ್ನ ಗೆಳತಿ , ” ಏನನೂ ಅಪೇಕಿಸದವನ 
ಮಾಡಬಹುದು. ಆದರೆ ಕುರೂಪಿ ಸ್ಮಾರ್ಟ್ ಭಾವದಲ್ಲಿ ನಾನಂದೆ , 
ಹುಡುಗಿಯನ್ನು ಸುಂದರಿಯನ್ನಾಗಿ ಮಾಡುವುದು ಪಾಲಿ ! ” ಆತ ಆಶ್ಚರ್ಯದಿಂದ ಪಿಸು 
ಸಾಧ್ಯವಿಲ್ಲ . 

ಗುಟ್ಟಿದ. 
C( ಪಿಟಿ , ನೀನು ಪಾಲಿಯನ್ನು ಪ್ರೀತಿಸು “ಹೌದು, ನೀನು ಕೇಳಿದ್ದು ಸರಿ . ” 
ತೀಯಾ? ” ಎಂದು ಕೇಳಿದೆ. 

ಆತ ಕೊಟನ್ನೆ ಸೆದು “ ಎಂದೂ ಸಾಧ್ಯವಿಲ್ಲ ” 
“ ನನಗೆ ಅವಳ ಪರಿಚಯ ಚೆನ್ನಾಗಿದೆ. ಆದರೆ ಎಂದ. ನಾನು ಮುಖ ಕಿವುಚಿ ಭುಜ ಹಾರಿಸಿ “ ಸರಿ , 
ನನ್ನ ದು ಪ್ರೀತಿ ಎಂದು ನೀನು ಹೇಳಲಾರೆ ಎಂದು ನಿನ್ನ ಇಚ್ಛೆ ! ” ಎಂದೆ. 
ನನಗೆ ಗೊತ್ತು . ಯಾಕೆ ? ” 

ಕುರ್ಚಿಯ ಮೇಲೆ ಕುಳಿತು ಓದುವ ನಟನೆ 
ಇದಕ್ಕೂ ಮೊದಲು ಯಾವದೇ ರೀತಿಯಲ್ಲಿ ಮಾಡತೊಡಗಿದೆ . ಆದರೆ ಕಡೆಗಣ್ಣಿನಿಂದ ಪಿಟಿ 
ನಿನ್ನ ಅವಳ ಸಂಪರ್ಕವಿತೆ ? ನಿನಗೂ ಅವಳಿಗೂ ಯನ್ನು ನೋಡುತ್ತಲಿದ್ದೆ , ಆತ ಹತಪ್ಪ ಭನಂತೆ 
ಚನ್ನಾಗಿ ಮೂಡಿ ಬರುತ್ತದೆಯೆ ? ” 

`ಕೋಟನ್ನು ದಿಟ್ಟಿಸುತ್ತಿದ್ದ. 
“ ಇಲ್ಲ. ನಾವು ಒಬ್ಬರನ್ನೊಬ್ಬರು ಭೆಟ್ಟಿಯಾಗು ಆತ ಹೇಳಿದ, “ ನಾನು ಪಾಲಿಯನ್ನು ಪ್ರೀತಿಸು 
ತೇವೆ, ಆದರೆ ನಮ್ಮ ಡೇಟಿಂಗ್ ಇನ್ನೂ ನಿಶ್ಚಿತ ತ್ತಿಲ್ಲ, ಅಷ್ಟೆ ಅಲ್ಲ, ನನಗೆ ಅವಳ ಪರಿಚಯವೂ 
ವಾಗಿಲ್ಲ. ” 

ಅಷ್ಟು ನಿಕಟವಾಗಿ ಇಲ್ಲ . ” 
ಅವಳು ಹೆಚ್ಚಾಗಿ ಪ್ರೀತಿಸುವ ಅಥವಾ ಬಯ ಕೋಟುತೊಟ್ಟು ನೋಡು” ನಾನು ಹೇಳಿದೆ. 
ಸುವ ಬೇರೆ ಯಾವನಾದರೂ ಇದ್ದಾನೆಯೆ ? ಆತ ಕೋಟು ಹಾಕಿಕೊಂಡ, ಕಿವಿಯಿಂದ 
“ ನನಗೆ ಗೊತ್ತಿಲ್ಲ. ಯಾಕೆ ? ೨೨ 

ಹಿಡಿದು ಆತನ ಬೂಟುಗಳ ವರೆಗೆ ದೇಹವನೆಲ್ಲ 
ನಾನು ಸಂತೋಷದಿಂದ ತಲೆಯಲ್ಲಾಡಿಸಿ, ಕೋಟುಮುಚ್ಚಿತು. ಸತ್ತು ಬಿದ್ದ ಕರಡಿಯ ದೇಹ 
“ ನೀನು ಈ ಪ್ರಕರಣದಲ್ಲಿ ಇಲ್ಲವೆಂದ ಮೇಲೆ ನನ್ನ ದಂತೆ ಅವನು ಕಾಣುತ್ತಿದ್ದ, 
ಹಾದಿ ನಿಷ್ಕ೦ಟಕವಾಯಿತು. ಸರಿ ತಾನೆ ? ” ಎಂದೆ. “ ಇದೊಂದು ವ್ಯಾಪಾರ ” ಎಂದೆ . 

“ ಬಹುಶಃ ನೀನು ಅವಳನ್ನು ಬಯಸು - 'ಹೌದು, ಇದು ವ್ಯಾಪಾರ ” ಆತನೆಂದ. 
ಯೋ ನೋ ? ೨೨ 

ಅಂದೇ ಸಂಜೆ ನಾನು ಪಾಲಿಯೊಡನೆ ಅಡ್ವಾ 
“ ಏನಿಲ್ಲ ಏನಿಲ್ಲ, ” ಎಂದು ನಾನು ಮನೆಗೆ ಸುತ್ತಲಿದ್ದೆ . ಅವಳನ್ನು ಸ್ಮಾರ್ಟ್ ಮಾಡಲು 
ಹೋಗಲೆಂದು ಸೂಟಕೇಸನು ಸರಿಪಡಿಸತೊಡ ಎಷ್ಟು ದಿನ ಬೇಕಾದೀತು ಎಷ್ಟು ಶ ಮ ವಹಿಸ 
ಗಿದೆ . 

ಬೇಕಾದೀತು ಎಂದು ಲೆಕ್ಕ ಹಾಕುತ್ತಿದ್ದೆ . 
ಸೋಮವಾರ ಮರಳಿ ಬಂದೆ . ಸೂಟಕೇಸಿನಿಂದ ಊಟಕ್ಕಾಗಿ ಅವಳನ್ನು ಕರೆದೊಯ್ದು ರೆಸ್ಟಾ 
ಭರ್ಜರಿಯಾದ ಕರಡಿಕೊಟನ್ನು ತೆಗೆದು ಮಂಚದ ರಂಟನ್ನು ಬಿಡುತ್ತಿದ್ದಾಗ ಅವಳು “8 - ಎಂಥ 


೬೫ 


ತರ್ಕಶಾಸ್ತ್ರ 

ವ್ಯಾಯಾಮ ಮಾಡುವುದು ತುಂಬ ಲಾಭ 
ಭವ್ಯ ಊಟ! ” ಎಂದಳು . 

ಅವಳನ್ನು ಅವಳ ಮನೆಗೆ ಮುಟ್ಟಿಸಲು ದಾಯಕ ಎಂದು ನಾನೂ ತಿಳಿಯುತ್ತೇನೆ” ಅವ 
ಹೋದೆ. ಗುಡ್ ನೈಟ್ ಎಂದು ನಾನಂದಾಗ ಅವಳು ಳೆಂದಳು . 
< - ಎಷ್ಟು ವೆಜಾಯಿತು! ” ಎಂದಳು . 

ನಾನು ನನ್ನ ತೆಯಿಂದ ಹೇಳಿದೆ, ಪಾಲಿ, ಇದು 
ನಾನು ನನ್ನ ಕೋಣೆಗೆ ಮರಳಿದೆ. ನನ್ನ ತರ್ಕವಲ್ಲ, ಕುತರ್ಕ, ವ್ಯಾಯಾಮ ಮಾಡುವುದ 
ಹೃದಯ ಅಳುಕುತ್ತಿತ್ತು . ಇನ್ನೊಬ್ಬರನ್ನು ರಿಂದ ಲಾಭವಿದೆ ಎಂಬುದು ತಪ್ಪು ತಿಳಿವಳಿಕೆ , ಉದಾ 
ಸ್ಮಾರ್ಟ್ ಮಾಡುವ ಕೆಲಸ ಹಗುರ ಎಂದು ನಾನು ಹರಣಾರ್ಥವಾಗಿ ರೋಗಿಗಳು ವ್ಯಾಯಾಮ ಮಾಡಿ 
ತಿಳಿದಿದ್ದೆ , ಆದರೆ ಪಾಲಿಯು ಸಾಮಾನ್ಯ ಜ್ಞಾನ ದರೆ ಹಾನಿಯೆ ಆಗುವದು . ” 
ನೋಡಿ ಹೆದರಿಕೆಯಾಗುತ್ತಿತ್ತು . ನಾನು ಎಲ್ಲ ಇಲ್ಲ, ” ಅವಳು ಸಿಡುಕಿದಳು. ಆದರೆ ಇದು 
ಕೆಲಸಗಳನ್ನು ಕ್ರಮಬದ್ಧವಾಗಿ ಮಾಡುತ್ತೇನೆ. ಒಳ್ಳೆಯ ತರ್ಕ ಮಾತ್ರ ಹೌದು. ಇನ್ಸಿ ಷ್ಟು , 
ಪಾಲಿಗೆ ತರ್ಕಶಾಸ್ತ್ರದ ಮೇಲೆ ಲೆಕ್ಕರ್‌ ಕೊಡ ಇನ್ನೂ ಇಷ್ಟು ತರ್ಕ ಮಾಡು. ” 
ಬೇಕೆಂದು ನಿರ್ಧರಿಸಿದೆ. ನಾನು ಸ್ವತಃ ' ಲಾ ' 'ನೀನು ನನ್ನ ಕೈ ಬಿಟ್ಟುಕೊಟ್ಟು ಮಾತಾಡಿ 
ವಿದ್ಯಾರ್ಥಿ, ತರ್ಕಶಾಸ್ತ್ರ ನನಗೆ ಕರತಲಾಮಲಕ, ದರೆ ಒಳ್ಳೆಯದಾದೀತು. ” ಅವಳು ನನ್ನ ಕೈ ಬಿಟ್ಟ 

ಅವಳನ್ನು ಎರಡನೆ ಸಲ ಭೆಟ್ಟಿಯಾದಾಗ ಮೇಲೆ ನನ್ನ ಮಾತು ಮುಂದರಿಸಿದೆ. ಇನ್ನು 
ಹೇಳಿದೆ, ' ಇಂದು ರಾತ್ರಿ ನಾವು ರೋಜ್ ಗಾರ್ಡ ಇನ್ನೊಂದು ಬಗೆಯ ತರ್ಕದೋಷದ ಬಗ್ಗೆ 
ನ್‌ಗೆಹೋಗಿ ಮಾತುಕತೆಯಾಡೋಣ. ” ವಿಚಾರ ಮಾಡೋಣ, ಅದಕ್ಕೆ ' ಹೇ ಜನರಲಾಯಿ 
“ ಯಾತರ ಬಗ್ಗೆ ? ೨ 

ಜೇಶನ್ ಎನ್ನು ತ್ತಾರೆ. ಲಕ್ಷಗೊಟ್ಟು ಕೇಳು. 
ತರ್ಕದ ಬಗ್ಗೆ . ” 

ನಿನಗೆ ಫ್ರೆಂಚ್ ಮಾತಾಡಲು ಬರುವುದಿಲ್ಲ . ನನಗೂ 
ಅವಳು ತುಸು ಯೋಚಿಸಿದಳು. ವಿಷಯ ಅವ . ಬರುವುದಿಲ್ಲ , ಆದ್ದರಿಂದ ಇಡೀ ಯುನಿವರ್ಸಿಟಿಯಲ್ಲಿ 
ಳಿಗೆ ಒಪ್ಪಿಗೆಯಾಗಿತ್ತೇನೋ . “ ಶರ್ತದ ಒಬ್ಬರೂ ಫ್ರೆಂಚ್ ಮಾತಾಡಲಾರರು ಎಂದು ನಾನು 
ಮೇಲೆ ? ” ಎಂದಳು . 

ಹೇಳ ಬಲ್ಲೆ . ” 
“ ಅಲ್ಲ ಶರ್ತ ಅಲ್ಲ, ತರ್ಕ ” ಎಂದು ಗ೦ಟಲು ನಿಜವಾಗಿಯೂ ಒಬ್ಬರಿಗೂ ಫ್ರೆಂಚ್ ವರಾತಾ 
ಸರಿ ಮಾಡಿಕೊಂಡು ಹೇಳಿದೆ . “ ಅಂದರೆ ಇದು ಡಲು ಬರುವುದಿಲ್ಲವೆ ? : 
ಯೋಚನೆ ಮಾಡುವ ಕಲೆ, ಸರಿಯಾದ ರೀತಿಯಲ್ಲಿ ನನಗಾದ ಸಂಕಟವನ್ನು ಅಡಗಿಸಿಕೊಂಡು 
ಯೋಚಿಸಲು ನಾವು ತರ್ಕಶಾಸ್ತ್ರದ ಕೆಲವು ದೋಷ ಹೇಳಿದೆ, “ ಪಾಲಿ, ಇದು ಕುತರ್ಕ , ವರು 
ಗಳನ್ನು ತಿಳಿದುಕೊಳ್ಳಬೇಕಾಗುವುದು . 

ವ್ಯಕ್ತಿಗಳಿಗೆ ಸಂಬಂಧಿಸಿದ ಮಾತು ೫ , ೦೦೦ ವ್ಯಕ್ತಿ 
“ ಹೂಂ . ಊಂ , ” ಅವಳು ಚಪ್ಪಾಳೆಯಿಕ್ಕ ಗಳಿಗೆ ಸಂಬಂಧಿಸಿದ್ದಾಗುವುದಿಲ್ಲ. ” 
ತೊಡಗಿದಳು . ನನ್ನ ಹೃದಯ ಒಡೆಯುತ್ತಿತ್ತು . ನಿಮಗೆ ಇನ್ನೂ ಎಷ್ಟು ಕುತರ್ಕಗಳು 
ಆದರೂ ಸಾಹಸ ತಂದುಕೊಂಡು ಹೇಳಿದೆ , ಗೊತ್ತಿವೆ? ಈ ಮಾತು ಡಾನ್ಸಿಗಿಂತಲೂ ಸ್ವಾರಸ್ಯ 
“ ಎಲ್ಲಕ್ಕೂ ಮೊದಲು ನಾವು ಡಿ ಕೆ ಸಿಂಪ್ಲಿಸಾಯಿ ವಾಗಿದೆ. ” 
ಟರ್‌ ಫೆಲೆಸಿ' ಬಗ್ಗೆ ಚರ್ಚಿಸೋಣ. ಅಂದರೆ ನಾನು ನಿರಾಶನಾದೆ , ನಿಜವಾಗಿ ಅವಳಿಗೆ ಏನ 
ವ್ಯಾಯಾಮ ಮಾಡುವುದು ಒಳ್ಳೆಯದು, ಆದ್ದರಿಂದ ತಿಳಿಯುತ್ತಿರಲಿಲ್ಲ. ಆದರೆ ಪಾಲಿಯ ಸುಂದರ 
ನಾವೆಲ್ಲ ವ್ಯಾಯಾಮ ಮಾಡಬೇಕು ಎಂಬಂತೆ ತಪ್ಪು ಮುಖದ ಕಡೆನೋಡಿ ನಾನು ಮತ್ತೂ ಹೇಳತೊಡ 
ತಿಳಿವಳಿಕೆಯ ಮೇಲೆ ಆಧಾರವಾಗಿರುವ ತರ್ಕದ ಗಿದೆ, ಇನ್ನು ಪೋಸ್ಟ್ ಹಾಕ್ ' ಕೇಳು - ನಾವು 
ಬಗ್ಗೆ ಚರ್ಚಿಸೋಣ. ” 

ಪಿಕ್‌ನಿಕ್ಕಿಗೆ ಟಾವನನ್ನು ಸಂಗಡ ಕರೆದುಕೊಂಡು 


೭೬ 

ಕಸ್ತೂರಿ, ಡಿಸೆಂಬರ್ ೧೯೬೬ 
ಹೋಗಬಾರದು . ಅವನನ್ನು ಜೊತೆಗೆ ಕರೆದೊ ಸರಿ . ಆದರೆ ಆ ವ್ಯಕ್ತಿ ತನ್ನ ಯೋಗ್ಯತೆಯ 
ಯಾಗಲೆಲ್ಲ ಮಳೆ ಬರುತ್ತದೆ. ” 

ವಿಚಾರದಲ್ಲಿ ಏನೂ ಹೇಳಲಿಲ್ಲ. ಅದರ ಬದಲು ಆತ 
ಅವಳ ದನಿಗೂಡಿಸಿ ಹೇಳಿದಳು, “ ನಾನೂ ಒಡೆಯನ ಸಹಾನುಭೂತಿ ದೊರಕಿಸಬಯಸಿದ . 
ಒಂದು ಮಾತು ಹೇಳಲೆ? ಈ @ಾ ಬೇಕರಳ ಜೊತೆ ಅಂದರೆ ಆತ ' ಎಡ್ವಿಜರಿ ಕಾರ್ಡಿಯನ್ ತಪ್ಪು 
ನಾವು ಪಿಕ್‌ನಿಕ್‌ಗೆ ಹೋದಾಗಲೆಲ್ಲ ಮಳೆ ಎಂದೂ ಮಾಡಿದ, ತಿಳಿಯಿತೆ ? ” 
ಬೀಳುವುದಿಲ್ಲ. ” 

* ನಿಮ್ಮ ಹತ್ತಿರ ಕರವಸ್ತ್ರವಿದೆಯೆ ? ?” 
ನಾನು ಸಿಟ್ಟಿಗೆದ್ದು ಹೇಳಿದೆ, “ ಪಾಲಿ, ಇದು ನನ್ನ ಕರವಸ್ತ್ರ ಕೊಟ್ಟೆ . ಅವಳು ಬಿಕ್ಕುತಿ 
ಒಂದು ಕುತರ್ಕ , ಟಾಮ್ ಆಗಲಿ ಈಡ್ಡಾಬೇಕರ್ ರುವ ವರೆಗೂ ಸುಮ್ಮನಿದ್ದೆ . ನಂತರ ಸಂಯ 
ಅಗಲಿ ಮಳೆ ಬರಿಸುವಮೋಡಗಳಲ್ಲ. ಪುನಃ ಇಂಥ ಮದ ಸ್ವರದಲ್ಲಿ ನುಡಿದೆ : ಇನ್ನು ಮೇಲೆ" ಫಾಲ್ಸ್ 
ಮಾತು ಆಡಬೇಡ. ” 

ಎನಾಲಜಿ' ಯನ್ನು ಕುರಿತು ವಿಚಾರ ಮಾಡೋಣ, 
“ ಸರಿ, ಇನ್ನೆಂದೂ ಇಂಥ ಮಾತು ಹೇಳುವು ರೋಗಿಯ ತಪಾಸಣೆಗಾಗಿ ದೊಡ್ಡ ದೊಡ್ಡ 

ಡಾಕ್ಟರರೂ ಎಕ್ಸ್ - ರೇ ಉಪಯೋಗಿಸುತ್ತಾರಾ 
ಅವಳನ್ನು ಗರ್ಲ್ಸ್ ಹಾಸ್ಟೆಲ್ಲಿಗೆ ಬಿಟ್ಟು ಅನ್ಯಮ - ರಿಂದ ಪರೀಕ್ಷಾಭವನಕ್ಕೆ ಪಠ್ಯಪುಸ್ತಕವೇ ಮೊದ 
ನಸ್ಕನಾಗಿ ನನ್ನ ಕೋಣೆಗೆ ಬಂದೆ. ಪಿಟಿ ಗಾಢನಿದ್ದೆ ಲಾದವುಗಳನ್ನು ಒಯ್ಯಲು ವಿದ್ಯಾರ್ಥಿಗಳಿಗೆ ಅನು 
ಯಲ್ಲಿದ್ದ , ಯಾವುದಾದರೊಂದು ಕೂದಲುಳ್ಳ ವಂತಿ ದೊರೆಯಬೇಕು. ವಕೀಲರು ತಮ್ಮ ಟಿಪ್ಪಣೆ 
ಮೃಗದಂತೆ ಕರಡಿ ಕೊಟ್ಟು ಅವನ ಪದತಲದಲ್ಲಿ ಗಳ ಫೈಲುಗಳನ್ನು ಕೋರ್ಟಿಗೆ ತೆಗೆದುಕೊಂಡು 
ಬಿದ್ದಿತ್ತು . ಹೋಗಲಿ ಪಾಲಿ ಸುಡುಗಾಡಿಗೆ ಎಂದು ಹೋಗುತ್ತಾರೆ. ಇಂಜನಿಯರರ ಹತ್ತರ ನಕಾಶೆ 
ಒಮ್ಮೆ ಯೋಚನೆ ಬಂತು. ಆದರೆ ಎರಡು ಮತ್ತು ಹ್ಯಾಂಡ್ ಬುಕ್‌ಗಳು ಇರುತ್ತವೆ. ಅಂದ 
ಸಾಯಂಕಾಲ ಹಾಳಾಗಿದೆ ಎಂದ ಮೇಲೆ ಅವಳನ್ನು ಮೇಲೆ ವಿದ್ಯಾರ್ಥಿಗಳು ಪಠ್ಯ ಪುಸ್ತಕಗಳನ್ನು ಏಕೆ 
ಫ್ಯಾಕ್ಸ್ ಮಾಡುವದಕ್ಕಾಗಿ ಇನ್ನೂ ಕೆಲವು ಸಾಯಂ ಒಯ್ಯಬಾರದು ? ” 
ಸಾಲಗಳು ಹಾಳಾದರೇನು ನಷ್ಟ ಎಂದುಕೊಂಡೆ, 

ಅಹಾ ! ಇಂಥ ಸುಂದರ ಕಲ್ಪನೆಗಳು ನನ 
ಮರುದಿನ ಸಂಜೆ ಪಾಲಿಗೆ ನನ್ನ ಪಾಠವನ್ನು ಗೆಂದೂ ಹೊಳೆದಿದ್ದಿಲ್ಲ. ” 
ಮುಂದುವರಿಸಿದೆ. ಇಂದು ನಾವು ' ಎಡ್ವಿಜ್ ಪಾಲಿ, ಇದು ತಪ್ಪು . ಡಾಕ್ಟರ್ , ಇಂಜ - 
ರಿಕಾರ್ಡಿಯನ್ ” ನ ಚರ್ಚೆ ಮಾಡೋಣ, 

ನಿಯರ್‌ ಮತ್ತು ವಕೀಲರು ಏನನ್ನೂ ಓದುತ್ತಿಲ್ಲ. 
ಚಿತ್ರಗೊಟ್ಟು ಕೇಳು. ಒಬ್ಬಾತ ನೌಕರಿ ಅವರು ಅದರ ಉಪಯೋಗ ಮಾಡಿಕೊಳ್ಳುತ್ತಾರೆ. 
ಗಾಗಿ ಅರ್ಜಿ ಮಾಡಿಕೊಳ್ಳುತ್ತಾನೆ. ನಿನ್ನ ಯೋಗ್ಯ ವಿದ್ಯಾರ್ಥಿಗಳ ಮಾತು ಹಾಗಲ್ಲ. ಎರಡೂ ಪರಿಸ್ಥಿತಿ 
ತೆಗಳೇನು ಎಂದು ಅವನನ್ನು ಕೇಳಿದಾಗ ಅವನು ಗಳು ತೀರ ಭಿನ್ನವಾಗಿವೆ. ಅವುಗಳಲ್ಲೇನೂ 
ತನಗೆ ಒಬ್ಬ ಹೆಂಡತಿ, ಅರು ಮಕ್ಕಳು, ಹೆಂಡತಿ ಸಾಮ್ಯವಿಲ್ಲ. ” 
ಹೆಚ್ಚಾಗಿ ಜಡ್ಡಿನಿಂದ ಮಲಗಿರುತ್ತಾಳೆ ಎಂದು * ಹಾಗಿದ್ದರೂ ಇದೊಂದು ಒಳ್ಳೆಯ ಕಲ್ಪನೆ 
ಹೇಳುತ್ತಾನೆ. ಮಕ್ಕಳಿಗೆ ಊಟಕ್ಕೆ ಏನೂ ಇಲ್ಲ ಎಂದು ಅನಿಸುತ್ತದೆ. ” 
ಮಲಗಲು ವಂಚವಿಲ್ಲ, ಕಾಲಿಗೆ ಬೂಟು ಇಲ್ಲ " ಥತ್ ! ” ಬೇಸತ್ತು ಹೇಳಿದೆ, “ ಇದಾದ 
ವೆನ್ನುತ್ತಾನೆ. ” 

ಮೇಲೆ ' ಹಾಯ ಪೊಥೆಸಿಸ್ ಕಾಂಟರರಿ ಟು 
ಪಾಲಿಯ ಕಣ್ಣಲ್ಲಿ ಹನಿ ಮೂಡಿತು . " ಅಯೋ ! ಫ್ಯಾಕ್ ' ಇದೆ. ” 
ಇದು ಅಸಹ್ಯ ಸ್ಥಿತಿ. ” 

( ಇದಂತೂ ಒಳ್ಳೆಯದಿರಬೇಕು. ” 
ನಾನಂದೆ, ''ಹೌದು, ಇದು ಅಸಹ್ಯ ಸ್ಥಿತಿಯೆ ಕೇಳು, ಶ್ರೀಮತಿಕರಿಯವರು ಮನೆಯ 


ತಲೆನೋವೇ ? 


ಸಾರಿಡಾನ್ 'ರೋಶ್' ತೆಗೆದುಕೊಳ್ಳಿರಿ... 

ನೋವುಮಾಯವಾಗುತ್ತದೆ... 


... ನಿನ್ನಲ್ಲಿ ಎಲ್ಲಿಲ್ಲದ ಉಲ್ಲಾಸಮೂಡುತದೆ! 
ಇದುವೇ ಸಾರಿಡಾನಿನ ವೈಶಿಷ್ಟ್ಯ ! ಅದರ ಸಂತುಲಿತ ಘಟಕಗಳಲ್ಲಿ 
ನೋವನ್ನು. ಮತ್ತು ಅದರೊಡನೆ ಬರುವ ನಿರುತ್ಸಾಹವನ್ನು ಉಪ 
ಶಮನಗೊಳಿಸುವ ಪ್ರಭಾವವು ಇದೆ ... ಮನಸ್ಸಿಗೆ ಉಲ್ಲಾಸವನ್ನಿತ್ತು 
ನಿಮ್ಮನ್ನು ಹುರಿದುಂಬಿಸುವ ಗುಣವೂ ಇದೆ . ಒಂದೇ ಸಾರಿಡಾನ್ 
ಉಪಶಮನ, ಆರಾಮ ಮತ್ತು ಉಲ್ಲಾಸವನ್ನು ನೀಡುತ್ತದೆ. 
ಸಾರಿಡಾನನ್ನು ಯಾವಾಗಲೂ ಬಳಿಯಲ್ಲಿ ಇಟ್ಟುಕೊಳ್ಳಿರಿ, ಮಕ್ಕಳಿಗೆ 
ಕೇವಲ ದಿಂದ | ವಾತ್ರೆ ಸಾಕು . 
ತಲೆನೋವು, ಹಲ್ಲುನೋವು, ಮೈಕೈನೋವು 
ಮತ್ತು ' ಕಷ್ಟದ ದಿನಗಳಲ್ಲಿ ಉಂಟಾಗುವನೋವು 
ಒಂದೇ ಸಾರಿಡಾನಿನಿಂದ ಮಾಯವಾಗುತ್ತದೆ ! 
(ರೋಶ್' ಉತ್ಪಾದನೆ 
ಸೋಲ್ ಡಿಸ್ಟ್ರಿಬ್ಯೂಟರ್ಸ್ : ವೋಲ್ಯಾಸ್ ಲಿಮಿಟೆಡ್ 


( 
Vºtesna 


೭೮ 


ಕಸ್ತೂರಿ, ಡಿಸೆಂಬರ್ ೧೯ ೬೬. 


ಫೋಟೋಗ್ರಾಫಿಪ್ಲೇಟನ್ನು ಡ್ರಾ ಅರಿನಲ್ಲಿಟ್ಟಿರದಿದ್ದರೆ ನಿಜ ನಿಜ , ” ನಾನು ಆನಂದದಿಂದ ಕೂಗಿದೆ , 
ಇಂದು ರೇಡಿಯಂ ಯಾರಿಗೂ ಗೊತ್ತಾಗುತ್ತಿರ " ನೀರನ್ನು ರುಚಿ ನೋಡದೆ ಬಾವಿಯ ನೀರೆ ವಿಷ 

ವೆಂದು ಆ ಮೊದಲನೆಯವ ಹೇಳಿಬಿಟ್ಟ . ಅಹಾ !| 
“ ನಿಜ ನಿಜ , ” ಪಾಲಿ ತಲೆ ಅಲ್ಲಾಡಿಸಿ ಹೇಳಿ ಪಾಲಿ, ನಿಜವಾಗಿ ನೀನೆಷ್ಟು ಬುದ್ದಿವಂತೆ. ” 
ದಳು , “ನೀವು ಈ ಚಿತ್ರ ನೋಡಿದ್ದೀರಾ? ಇಶ್ಯ ! ” ಅವಳು ನಾಚಿದಳು . 
ಅಹಾ ! ವಾಲ್ಪರ್ ಪಿಡಗನ್ ಒಂದು ಸ್ವಪ್ನದಂತೆ “ಪ್ರಿಯೆ , ಈ ತರವೆಂಬುದು ಕಠಿನವಲ್ಲ. ನಿನಗೆ 
ಸುಂದರನಾಗಿ ಕಾಣಿಸುತ್ತಾನೆ. ” 

ಬರಿ ಯೋಚಿಸುವುದು ಮತ್ತು ಮನನ ಮಾಡು 
* ಕೆಲ ಕ್ಷಣ ಕಾಲ ನೀನು ಪಿಡಗನ್ನ ನನ್ನು ಮರೆ ವುದು ಬರಬೇಕು ಅಷ್ಟೆ . ವಿಚಾರ ಮಾಡು, ಪರೀ 
ತರೆ ಒಳ್ಳೆಯದಾದೀತು, ” ಶವಪ್ರಾಯವಾಗಿದ್ದ ಕ್ಷಿಸು ಮತ್ತು ಮನನ ಮಾಡಿಕೊ . ಸರಿ , ಇನ್ನು 
ಹೃದಯದಿಂದ ಹೇಳಿದೆ, “ ಈ ತರ್ಕವೂ ಕುತರ್ಕ ಮತ್ತೊಮ್ಮೆ ಎಲ್ಲವನ್ನೂ ಹೇಳುತ್ತೇನೆ. ” 
ವೆಂದು ಹೇಳುವವನಿದ್ದೆ , ಮ್ಯಾಡಂ ಕ್ಯೂರಿ ಕೆಲ ನಾನು ಮತ್ತೊಮ್ಮೆ ಎಲ್ಲ ತರ್ಕ- ಕುತರ್ಕಗಳ 
ದಿನಗಳಲ್ಲಿ ರೇಡಿಯಂ ಶೋಧಿಸುವ ಸಂಭವವಿತ್ತು ಬಗ್ಗೆ ಹೇಳಿ ಉದಾಹರಣೆಯಿತ್ತು ತಿಳಿಸಿದೆ . 
ಅಥವಾ ಇನ್ನಾ ರಾದರೂ ಅದನ್ನು ಹುಡುಕಿ ತೆಗೆ- ಜ್ಞಾನದ ಸುರಂಗವನ್ನು ನೋಡುತ್ತಿದ್ದೇನೆಂದು 
ಯುತ್ತಿದ್ದರು. ” 

ನನಗೆ ಭಾಸವಾಯಿತು. ದುಡಿವೆ , ಬೆವರು - ಅದರ 
“ ವಾಲ್ಪರ್ ಪಿಡಗನ್ ಚನ್ನಾಗಿ ಅಭಿನಯಿಸು ಅಂಧಕಾರದಂತೆ ಕಾಣಹತ್ತಿತು. ನನಗೆ ಸಫಲ 
ತಾನೆ. ಆತ ಇನ್ನೂ ಇಷ್ಟು ಚಿತ್ರಗಳಲ್ಲಿ ಅಭಿನ ತೆಯ ಆಶೆ ಇದ್ದಿಲ್ಲ. ಆದರೆ ಸಾವಕಾಶ - ಸಾವಕಾ 
ಯಿಸಬೇಕು. ” 

ಶವಾಗಿ ಸಫಲತೆ ಸಿಗತೊಡಗಿತು . ಆಶೆಯ ಕಿರಣ 
ಇನೆ  ಂದು ತರ್ಕ ದೋಷವೆಂದರೆ ' ಪಾಯ ಗಳು ಪ ಖರವಾಗಿ ಕಾಣತೊಡಗಿದವು. ಸೂರೆ 
ಜನಿಂಗ್ ದ ವೆಲ್ , ” 

ದಯವಾದಂತಾಯಿತು. ಪಾಲಿ ಮರ್ಖಳ 
* ಹಂ ! ” ಅವಳು ಕಣ್ಣಗಲಿಸಿದಳು. ಬುದ್ದಿ ಹೀನಳ ಆಗಿದ್ದಳು. ಈಗವಳು ಕುಶಲ 

( ಇಬ್ಬರು ವಾದ - ವಿವಾದ ಮಾಡುತ್ತಿದ್ದಾರೆ, ತಾರ್ಕಿಕಳಾಗಿಬಿಟ್ಟಿದ್ದಳು, 
ಮೊದಲನೆಯವ ಎದ್ದು ನಿಂತು ತನ್ನ ಎದುರಾಳಿ ತಿರುಗಿ ಮತ್ತೊಮ್ಮೆ ಅವಳನ್ನು ಭೆಟ್ಟಿಯಾದಾಗ 
ಸುಳ್ಳುಗಾರ ಮತ್ತು ಹಟವಾದಿಯಿದ್ದಾನೆ ಎಂದೆ - ಹೇಳಿದೆ, “ ಪಾಲಿ, ಈವತ್ತಿನ ರಾತ್ರಿ ನಾವು ತರ್ಕ 
ನ್ನು ತಾನೆ. ನೀವು ಅವನ ಒಂದು ಮಾತಿನಲ್ಲಿ ಕುತರ್ಕಗಳ ಬಗ್ಗೆ ಚರ್ಚೆ ಮಾಡುವುದು ಬೇಡ. ” 
ವಿಶ್ವಾಸವಿಡಬೇಡಿ ಎನ್ನುತ್ತಾನೆ. ಈಗ ಪಾಲಿ, ತಪ್ಪು “ ಓ ! ?” ಅವಳು ಉದಾಸಳಾದಳು . 
ಎಲ್ಲಿದೆ ಹೇಳು. ” 

*ಪ್ರಿಯೆ , ” ನಾನು ಮುಗುಳ್ಳ ಕ್ಕು ಹೇಳಿದೆ, 
ಬೆಣ್ಣೆಯಂತೆ ಮೃದುವಾಗಿದ್ದ ಪಾಲಿಯ ಮುಖ “ ನಾವು ಐದು ಸಾಯಂಕಾಲಗಳನ್ನು ಒಟ್ಟಿಗೆ ಕಳೆ 
ವನ್ನು ನೋಡತೊಡಗಿದೆ. ಅವಳ ಹುಬ್ಬುಗಳು ದಿದ್ದೇವೆ. ನಾವು ಒಬ್ಬರನ್ನೊಬ್ಬರು ಅರಿತಿದ್ದೇವೆ. 
ಗಂಟಿಕ್ಕಿದ್ದವು. ಒಮ್ಮಿಂದೊಮ್ಮೆ ಮೊದಲ ಬಾರಿ ನಾವು ಪರಸ್ಪರ ಉಪಯುಕ್ತರೆಂಬುದು ಸ್ಪಷ್ಟ 
ಅವಳ ಮುಖದಲ್ಲಿ ವಿದ್ಯತೆಯ ಪ್ರಕಾಶ ಕಿರಣ ವಾಗಿದೆ . ” 
ವನ್ನು ಕಂಡೆ . ಅವಳೆಂದಳು : “ ಇದು ಅನ್ಯಾಯ, ಹೇಸ್ಟಿ ಜನರಲಾಯಿಜೇಶನ್ ” ಪಾಲಿಯ 
ಸರಿಯಲ್ಲ, ಸುಳ್ಳುಗಾರ, ಹಟವಾದಿ ಎಂದು ಎರ ಸ್ವರ ತೀಕ್ಷವೂ ಸ್ಪಷ್ಟವೂ ಆಗಿತ್ತು . “ ಐದೇ 
ಡನೆಯವನಿಗೆ ಹೇಳಲು ಮೊದಲನೆಯವನಿಗೆ ಏನು ಭೆಟ್ಟಿಗಳಿಂದ ಮುಂದಾಗಬಹುದಾದ ಸಾವಿರಾರು 
ಅಧಿಕಾರವಿದೆ ? ಅದೂ ಆ ಇನ್ನೊಬ್ಬ ಏನೂ ಹೇಳ ಭಟ್ಟಿಗಳಲ್ಲಿ ನಾವು ಹೀಗೆಯೆ ಉಪಯುಕ್ತರಾಗು 

ತೇವೆಂದು ನೀವು ಹೇಗೆ ಹೇಳಬಲ್ಲಿರಿ ? ೨೨ 


ದಿದ್ದಾಗ ? 22 


ತರ್ಕ ಶಾಸ್ತ್ರ 

೭೯ 
ಅವಳ ಕೈಗಳನ್ನು ಹಿಡಿದುಕೊಂಡು ತಟ್ಟುತ್ತ ಹಾರಿಕವಾಗಿ ಎಣಿಸಬಾರದು. ಇವೆಲ್ಲ ಎಷ್ಟಾದರೂ 
ಅಂದೆ, ಪ್ರಿಯೆ , ಅನ್ನ ಬೆಂದಿದೆಯೆ ಎಂದು 'ಕ್ಲಾಸ ರೂಂ ಲೆಕ್ಕರ್‌' ಗಳು, ಕ್ಲಾಸ ರೂವು 
ನೋಡಲು ಒಂದು ಅಗುಳನ್ನು ಹಿಚುಕಿ ನೋಡಿ ಮತ್ತು ನೈಜ ಜೀವನಗಳಲ್ಲಿ ತುಂಬ ಭೇದವಿದೆ, ” 
ದರೆ ಸಾಕಾಗುತ್ತದೆ. ” 

ಡಿ ಕೆ ಸಿಂಪಲಿಸಾಯಿಟರ್ ” ಅವಳು ವಕೀಲ 
* ಫಾಲ್ಸ್ ಎನೊಲಾಜಿ: ನಾನು ಅನ್ನ ಅಥವಾ ನಂತೆ ನನ್ನೆಡೆಗೆ ಬೊಟ್ಟು ಮಾಡಿ ಅವಳೆಂದಳು . 
ರೊಟ್ಟಿಯಲ್ಲ, ಒಬ್ಬ ಹುಡುಗಿ ” ಪಾಲಿ ಅಂದಳು . ನನ್ನ ಹೆಂಡತಿಯಾಗುವುದು ನಿನಗಿಷ್ಟ 

ನಾನು ನಿರಾಶೆಯಿಂದ ತುಟಿ ಕಚ್ಚಿದೆ. ಮಾತು ಎಲ್ಲವೆ ? ” 
ತಿರುಗಿಸುವ ಪ್ರಯತ್ನ ಮಾಡಿದೆ , ಪಾಲಿ, ನಾನು ಇಲ್ಲ . ಇಂದು ಮಧ್ಯಾಹ್ನ ಪಿಟಿ ಬೆಲೂನನಿಗೆ 
ನಿಜವಾಗಿಯೂ ನಿನ್ನನ್ನು ಪ್ರೀತಿಸುತ್ತೇನೆ. ನೀನು ಅವನ ಹೆಂಡತಿಯಾಗುತ್ತೇನೆ ಎಂದು ಹೇಳಿದ್ದೇನೆ. ” 
ನನ್ನ ಜಗತ್ತು , ಚಂದ್ರ , ನನ್ನ ಬ್ರಹ್ಮಾಂಡ ನೀನೆ. ಆ ಹೆಗ್ಗಣ! ನೀನು ಅವನ ಸಂಗಡ ಬಾಳ 
ಹೇಳು ಪ್ರಿಯೆ , ನೀನು ನನ್ನೊಂದಿಗೆ ಆನಂದದಿಂದ ಲಾರಿ, ಅವನು ಸುಳ್ಳುಗಾರ , ಠಕ್ಕ . ” ನಾನು 
ಇರುವೆಯಾ? ಹಾಗಾಗದಿದ್ದರೆ ನನ್ನ ಜೀವನ ಸಿಟ್ಟು ಮತ್ತು ತಿರಸ್ಕಾರಗಳಿಂದಕಗಿದೆ. 
ಹಾಳಾಗಿಹೋಗುವುದು . ” 

* ಪಾಯುಜನಿಂಗ್ ದ ವೆಲ್ ೨” ಪಾಲಿ ಶಾಂತ 
C ಆ ! ಎಡ್ವಿಜರಿಕಾರ್ಡಿಯನ್ ೨೨ ಪಾಲಿ ಚಿತ್ರದಿಂದ ಹೇಳಿದಳು , “ಒದರಾಡಬೇಡಿ, ಒದರಾ 
ಅಂದಳು . ' ' ನೀವಂತೂ ಆ ಆರು ಮಕ್ಕಳ ತಂದೆ ಡುವುದೂ ಒಂದು ಕುತರ್ಕವೆಂದು ನಾನು ತಿಳಿ 
ಯಂತೆ ಮಾತಾಡುತ್ತಿದ್ದೀರಿ, ” 

ಯುತ್ತೇನೆ. ” 
- ನಾನು ಹಲ್ಲು ಕಚ್ಚಿ ಕೊಂಡೆ. “ ಸರಿ ಸರಿ , ನಾನು ಶಾಂತನಾದೆ . ಸಂಯುವು ತಂದುಕೊಂಡು 
ಪಾಲಿ, ನೀನು ನಿನ್ನ ಪಾಠವನ್ನು ಸರಿಯಾಗಿ ಕಲಿ ದೀನನಂತೆ ಹೇಳಿದ, “ನೀನು ತಾರ್ಕಿಕ ಎಂದು 
ತಿರುವಿ. ” 

ಒಪ್ಪುತ್ತೇನೆ. ಸರಿ , ನಾವು ತರ್ಕ ಮತ್ತು ವಿವೇಕ 
“ ನೀವನ್ನು ವದು ನಿಜ . ” 

ದಿಂದ ಆಚರಿಸೋಣ. ವಿಟ ಬೆಲೆಸನನ್ನು ಹೇಗೆ 
* ಇದನ್ನೆಲ್ಲ ನಿನಗೆ ಯಾರು ಕಲಿಸಿದರು ? ” ಮೆಚ್ಚಿದೆಯೋ ತಿಳಿಯದು. ನನ್ನನ್ನು ನೋಡು. 
“ ನೀವು ” 

ನಾನು ಮೇಧಾವಿ, ಚತುರ ಮತ್ತು ದಕ್ಷ 
“ ಹೌದು. ನೀನು ನನ್ನ ಉಪಕಾರವನ್ನು ನಾಗಿದ್ದೇನೆ. ಅದೇ ವಿಟಿ ಮುರ್ಖನೂ ದಡ್ಡನ 
ಮನ್ನಿ ಸಬೇಕೆನ್ನು ತ್ರಿ ? ನಾನು ನಿನ್ನ ಜೀವನದಲ್ಲಿ ಆಗಿದ್ದಾನೆ. ಅವನಿಗೆ ಯಾವ ಭವಿಷ್ಯವೂ ಇಲ್ಲ. 
ಪ್ರವೇಶಿಸದಿದ್ದರೆ ನೀನೆಂದೂ ತರ್ಕವನ್ನು ಕಲಿಯಲು ಸಂಜೆಯ ಊಟದ ಗತಿಯೇನು ಎಂದು ಅವನಿಗೆ 
ವುದು ಸಾಧ್ಯವಿರಲಿಲ್ಲ. ” 

ಗೊತ್ತಿಲ್ಲ. ನನಗಿಂತಲೂ ಹೆಚ್ಚಾಗಿ ಪಿಟಿಯನ್ನು 
“ ಹಾಯುಪೊಥೆಸಿಸ್ ಕಾಂಟ್ರರಿ ಟು ಫ್ಯಾಕ್ಸ್ ” ಮೆಚ್ಚುವುದಕ್ಕೆ ಒಂದಾದರೂ ಯೋಗ್ಯ ಕಾರಣ 
ಕಲ್ಲು ಬಂಡೆಗೆ ತಲೆ ಅಪ್ಪಳಿಸಿಕೊಳ್ಳಲೇ ಎನಿ ವನ್ನು ಹೇಳಬಲ್ಲೆಯಾ ? ” 
ಸಿತು. ಗಂಟಲು ಸರಿಪಡಿಸಿಕೊಳ್ಳುತ್ತ ಹೇಳಿದೆ. ಅವಶ್ಯವಾಗಿ , ಅದಕ್ಕೇನಂತೆ ? ಅವನ ಹತ್ತಿರ 
ಪಾಲಿ, ಎಲ್ಲವನ್ನೂ ನೀನು ಇಷ್ಟೊಂದು ವ್ಯಾವ ಒಂದು ಕರಡಿಕೋಟುಇದೆಯಲ್ಲ. ” 


( ಬಹುಮುಖ 


ಉಪಯೋಗಿ 
ಕಲ್ಪವೃಕ್ಷದಂತಿರುವ ತೆಂಗಿನ ಮರದಂತೆ 
ದಾವಣಗೆರೆ ಕಾಟನ್ ಮಿಲ್ಲಿನ ಬಟ್ಟೆಗಳು 
ಹೆಚ್ಚಿನ ಬಾಳ ಕೆಗೂ ಮತ್ತು ಎಲ್ಲಾ ಉಡಿಗೆಗಳಿಗೂ 
ಉಪಯೋಗವಾಗಿರುವುದರಿಂದ ಹೆಚ್ಚಿನ ಬಳಕೆಯಲ್ಲಿದೆ. 


ದಾವಣಗೆರೆ 


DVG99 ಲಾಂಗ್ಕಾಕ್ 
DVG 5244 ಪಂಚೆ 
DVG 5050 ಮಲ್ಲು 
ಸುವರ್ಣ ಪಾಫಿನ್ 
ದಿ ದಾವಣಗೆರೆ ಕಾಟನ್ ಮಿಲ್ಸ್ ಲಿ., 
ದಾವಣಗೆರೆ 
ಆರ್, ಹನುಮಂತಪ್ಪ ಅಂಡ್ ಸನ್ 


ಮ್ಯಾನೇಜಿಂಗ್ ಏಜೆಂಟರು : 


SAC /DCM - 114A. 


೪೦ , ೦೦೦ ಜನರನ್ನು 
ಕೆಲ ನಿಮಿಷಗಳಲ್ಲಿ ಅದು ಕೊಂದಿತು 


ಪೆಲಿ ಪರ್ವಠ ಬೆಂಕಿ ಕಾರಿದಾಗ. 


ಕೆ . ವಿ . ಭಟ್ 


ಗ್ರಿರ್ಗ ಸಮಾನವಾಗಿದ್ದ ಆ ದ್ವೀಪನಗರ ಕೆಲ 
೧ ನಿಮಿಷಗಳಲ್ಲೇ ರುದ್ರ ಭೂಮಿಯಾಯಿತು. 
ಮೂರೇ ಮೂರು ನಿಮಿಷಗಳಲ್ಲಿ ೪೦ ಸಾವಿರ | 
ಜನರು ಪ್ರಾಣಬಿಟ್ಟರು. ಈ ಶತವರಾನದ ಪ್ರಾರಂಭ 
ಕಾಲದಲ್ಲಿ ಸಂಭವಿಸಿದ ಅತಿ ಭೀಕರ ಜ್ವಾಲಾಮು 
ಖಿಯ ಕಥೆ ಇದು. . 


ANDS 


4J 


AS 


T 


L 


ist, 


136 - 11 


೮ ೨ 


ಕಸ್ತೂರಿ, ಡಿಸೆಂಬರ್ ೧೯೬೬ 


ಮಾರ್ಟಿನಿಕ್ ( ವೆಸ್ಟ್ ಇಂಡೀಸ್ ) ಎಂದು ಫೆರ್ನಾಂಡ್ ಕ್ಲರ್ಕ್ ಮತ್ತು ಪೆಲಿಯ ತಪ್ಪಲು 
ಆ ದ್ವೀಪದ ಹೆಸರು . ಮೌಂಟ್ ಪೆಲಿ ಈ ದ್ವೀಪ ಗಳಲ್ಲಿ ವಾಸಿಸುತ್ತಿದ್ದ ಇತರರು ಸಪರಿವಾರವಾಗಿ 
ದಲ್ಲಿ ತಲೆ ಎತ್ತಿ ನಿಂತ ಒಂದು ಪರ್ವತ , ಪೆಲಿ ಹತ್ತಿರದ ನಗರವಾದ ಸೆಂಟ್ ಪಿಯರಿಗೆ ಬಂದರು . 
ಮೆಂಟ್ ಎಂದರೆ ' ನಗ್ನ ಪರ್ವತ' ಎಂದು ಅರ್ಥ , ೨೫ ಸಾವಿರ ಜನರಿದ್ದ ಆ ನಗರದ ಜನಸಂಖ್ಯೆ 
ಯಾಕೆ ನಗ್ನ ? ಜ್ವಾಲಾಮುಖಿಗೆ ಹೆಸರಾದ ಈ ಈಗ ೪೦ ಸಾವಿರವಾಯಿತು. ನಗರದಲ್ಲಿ ಎಲ್ಲಿ 
ಪರ್ವತದಲ್ಲಿ ಹಿಂದೆ ಆಗಾಗ್ಗೆ ಜ್ವಾಲಾಮುಖಿಗಳೇಳು . ನೋಡಿದರಲ್ಲಿ ಜನಸಂದಣಿ, ಗದ್ದಲ. ಆದರೆ 
ತಿದ್ದುದರಿಂದ ಅದರ ಮೇಲೆ ಹಸುರು ಹೊದಿಕೆ ಯಾರೂ ಅತಿಯಾಗಿ ಗಾಬರಿಗೊಳ್ಳಲಿಲ್ಲ. 
ಬೆಳೆಯುತ್ತಿರಲಿಲ್ಲ, ಅದಕ್ಕೆ ಈ ಹೆಸರು ಬಂದಿರ ಮೌಂಟ್ ಪೆಲಿಯ ಜ್ವಾಲಾಮುಖಿಯಿಂದ ಇಡೀ 
ಬೇಕು. 

ಸೆಂಟ್ ಪಿಯರಿಗೇ ಅಪಾಯ ಸನ್ನಿಹಿತವಾಗಿದೆ 
- ೧೯ ೦೨ . ಮೌಂಟ್ ಪೆಲಿಯಲ್ಲಿ ಜ್ವಾಲಾಮುಖಿ ಎಂದು ಕ್ಲರ್ಕ್ ತನ್ನ ಗೆಳೆಯರಿಗೆ ಹೇಳಿದರೂ 
ಸಿಡಿಯದೆ ೫೧ ವರ್ಷಗಳು ಕಳೆದಿದ್ದವು. ಅದು - ಅವರು, ' ಛೇ, ಛ, ನಗರಕ್ಕೆ ಎಲ್ಲಿಯ ಅಪಾಯ ? 
ಈಗ ಸಸ್ಯಶ್ಯಾಮಲವಾಗಿತ್ತು . ಜನ ಸಂತಸದಿಂದ ಅಪಾಯವೆಲ್ಲಾದರೂ ಇದ್ದರೆ ಅಲ್ಲಿ ಪೆಲಿಯು 
ಜೀವಿಸುತ್ತಿದ್ದರು. 

- ತಪ್ಪಲು ಪ್ರದೇಶದಲ್ಲಿ ಮಾತ್ರ ” ಎಂದು ತಿರಸ್ಕಾರ 
ಹಿಂದೆ ಜ್ವಾಲಾಮುಖಿ ಕಾರಿದ್ದರ ಈಗ ಶಾಂತ ಮಾಡಿಬಿಟ್ಟರು . 
ವಾದ ವೆಂಟ್ ಪೆಲಿಯ ಬಗ್ಗೆ ಎಲ್ಲರೂ ನಿಶ್ಚಿಂತ ವೇ ೭ ರಾತ್ರಿ ಮೌಂಟ್ ಪೆಲಿಯು ಮತ್ತೊಮ್ಮೆ 
ರಾಗಿದ್ದರು. 

ಭಯಜನಕ ರೂಪದಿಂದ ಅಗ್ನಿ ಜ್ವಾಲೆ ಕಾರಿತು . 
ವಸಂತ ಕಾಲ ಬಂತು. ಇದ್ದಕ್ಕಿದ್ದಂತೆ ನಾರ್ಟಿ ಸೆಂಟ್ ಪಿಯರಿಯ ಜನರೆಲ್ಲ - ನೀಗ್ರಿಗಳ 
ನಿಕ್ ಪರ್ವತದ ಶಿಖರದಲ್ಲಿ ಹವೆಯ ಮುಸುಕು ಬಿಳಿಯರೂ ಇದನ್ನು ಬಿಡುಗಣ್ಣುಗಳಿಂದ ನೋಡಿ 
ತೋರತೊಡಗಿತು . ಅಂ ! ಪೆಲಿ ಸತ್ತಿಲ್ಲ, ಜೀವಂತ ದರು. ಹೆಚ್ಚಿನವರಿಗೆ ಇದೊಂದು ಮೋಜಿನ ದೃಶ್ಯ 
ವಾಗಿದೆ ಎಂದುಕೊಂಡರು ಭಯಗ್ರಸ್ತ ಮಾರ್ಟಿ ವಾಗಿತ್ತು . ನಿಜವಾಗಿ ಭಯಗೊಂಡವರು ಕೆಲವೇ 
ನಿಕ್‌ನ ಜನ , ಪೆಲಿಯ ಇಳಿಜಾರಿನಲ್ಲಿ ನೂರಾರು ಜನ. . 
ಎಕರೆ ಕಬ್ಬಿನ ಬೆಳೆ ಬೆಳೆಸಿ ಕೋಟ್ಯಧಿಪತಿಯಾಗಿದ್ದ ಫೆರ್ನಾಂಡ್ ಕರ್ಕ ಸಂಸಾರಸಮೇತನಾಗಿ 
ಫೆರ್ನಾಂಡ್ ಕರ್ಕನ ಇದರಿಂದ ಕಳವಳ ಪಿಯುರಿ ನಗರದ ಒಂದು ಮನೆಯಲ್ಲಿ ಅತಿಥಿಯಾಗಿ 
ಗೋಂಡ, ವೇ ೨ ರಂದು ಪೆಲಿಯ ಶಿಖರ ಗರ್ಜಿಸಿ ವಾಸಿಸುತ್ತಿದ್ದ , ಮೇ ೭ ರ ರಾತ್ರಿ ಕರ್ಕ್‌ಗೆ 
ಕಪ್ಪು ಹೊಗೆಯಾಡಿಸಿತು. ಅಗ್ನಿ ಜ್ವಾಲೆ ಎದ್ದಿತು. ನಿದ್ದೆಯೇ ಬರಲಿಲ್ಲ. ಬೆಳಿಗ್ಗೆ ಬೇಗನೇ ಎದ್ದು 
ಬೆಂಕಿ ಕಿಡಿಗಳು ಸಿಡಿದವು. ರಾತ್ರಿಯ ಕಲೆ ಅವನು ಉಪಾಹಾರವನ್ನು ಮುಗಿಸಿದ . ಮನೆಯಲ್ಲಿ 
ಯಲ್ಲಂತೂ ಪೆಲಿಯ ಶಿಖರ ಮೃತ್ಯು ಬಾಯ್ದೆರ ನೆರೆದಿದ್ದ ತನ್ನ ಬಂಧುಗಳು ಮತ್ತು ಸ್ನೇಹಿತರಿಗೆ 
ದಂತೆ ತೋರುತ್ತಿತ್ತು . 

ಜ್ವಾಲಾಮುಖಿಯಿಂದ ಅಪಾಯ ಖಂಡಿತವೆಂಬ 
- ಮೇ ೫ ರಂದು ಶಿಖರದ ಜ್ವಾಲಾಮುಖಿ ತನ್ನ ಕಳವಳ ವನ್ನು ಕ್ಲರ್ಕ್ ವ್ಯಕ್ತಪಡಿಸಿದಾಗ 
ಯಿಂದ ಉದ್ಭವಿಸಿದ ಮೇಘವೊಂದು ಪೆಲಿಯ ನೆರೆದಿದ್ದವರು ಅವನ ಮಾತುಗಳನ್ನು ನಂಬಲಿಲ್ಲ . 
ತಪ್ಪಲಿನಿಂದ ಉರುಳಿಬಂದು ಒಂದು ಸಕ್ಕರೆ ಕ್ಲರ್ಕ್ ವಾಕ್ಯವನ್ನು ಮಧ್ಯದಲ್ಲೇ ನಿಲ್ಲಿಸಿ ವಾಯು 
ಕಾರ್ಖಾನೆಯನ್ನು ವಾಸುಕಿ ಅದರ ಸಾಹುಕಾರ, ಭಾರ ಮಾಪಕವನ್ನು ನೋಡಿದ . ಅದರ ಮುಳ್ಳು 
ಅವನ ಹೆಂಡತಿ, ಒಬ್ಬ ತಾಂತ್ರಿಕ ಮತ್ತು ೨೫ ಜನ ಜೋರಾಗಿ ಕಂಪಿಸುತ್ತಿತ್ತು ! .. 
ಕಾರ್ಮಿಕರನ್ನು ಸ್ವಾಹಾ ಮಾಡಿತು . 

- ಕ್ಲರ್ಕ್ ತಕ್ಷಣ ತನ್ನ ಗಾಡಿಯನ್ನು ಸಿದ್ದಗೊಳಿ 
ಈ ಘೋರ ಸಂಗತಿಯಿಂದ ತಲ್ಲಣಿಸಿದ ಸಲು ಆಜ್ಞಾಪಿಸಿದ. ಆತ ಹೆಂಡತಿ ಮತ್ತು ತನ್ನ 


ಪೆಲಿ ಪರ್ವತ ಬೆಂಕಿ ಕಾರಿದಾಗ 

೮೩ 
ನಾಲ್ವರು ಮಕ್ಕಳೆಡೆಗೆ ಒಂದು ಅರ್ಥಪೂರ್ಣ ದೃಷ್ಟಿ ಸಾವಿರಾರು ಅಡಿಗಳ ವಿಸ್ತೀರ್ಣಕ್ಕೆ ಪಸರಿಸಿತು... 
ಬೀರಿದ್ದೇ ತಡ, ಅವರು ತಯಾರಾದರು . ಕ್ಲರ್ಕ್ ಬೆಂಕಿಯ ಜ್ವಾಲೆಯೆದ್ದು ರಾಶಿ ರಾಶಿ ಬದಿ ತಪ್ಪ 
ಮತ್ತು ಅವನ ಸಂಸಾರವನ್ನು ಹೊತ್ತ ಗಾಡಿ ಲಿನ ಭೂಭಾಗ ಮತ್ತು ಸಾಗರದ ಮೇಲೆ ಚೆಲ್ಲಿತು . 
ಪೆಲಿ ಪರತದಿಂದ ದೂರ ದಿಕ್ಕಿಗೆ ಸಾಗತೊಡಗಿತು . ಅಷ್ಟರಲ್ಲಿ ಸೆಂಟ್ ಪಿಯರಿ ನಗರದ ದಿಕ್ಕಿಗಿದ್ದ 
- ಸೆಂಟ್ ಪಿಯರಿಯು ಹೆಚ್ಚಿನ ಜನರೂ ಈಗ ಫೆಲಿಯ ಭಾಗ ಬಿರುಕು ಬಿಟ್ಟಿತು. ಅದರಿಂದ 
ಗಾಬರಿಗೊಳ್ಳಹತ್ತಿದ್ದರು. ದ್ವೀಪವನ್ನೇ ಬಿಟ್ಟು ಹೊರಹೊಮ್ಮಿದ ಅದ್ಭುತ ಮೋಡವೊಂದು ಅತಿ 
ಹೋಗಲು ಹಲವರು ಸಿದ್ದತೆ ನಡೆಸತೊಡಗಿದರು . ರಭಸದಿಂದ ಮುನ್ನುಗ್ಗುತ್ತ ಬಂದು ಸೆಂಟ್*. 
ಹೀಗೆ ತಮ್ಮ ವಸಾಹತಿನಿಂದ ಜನ ಸಾಮುಹಿಕ ಪಿಯರಿ ನಗರವನ ಕಾರ್ಬೆಟ್ ಮತ್ತು ಲೇಪ್ರೆ 
ವಾಗಿಹೋಗತೊಡಗಿದರೆ ದ್ವೀಪವೇ ಖಾಲಿಯರಾಗ ಚರ್‌ ಎಂಬೆರಡು ಹಳ್ಳಿಗಳನ್ನೂ ಪೂರ್ತಿಯಾಗಿ 
ಬಹುದೆಂದು ಕಳವಳ ಗೊಂಡ ಗ ವ ನ ೯ ರ್ ವಿನಾಶಗೊಳಿಸಿತು. ೪೦, ೦೦೦ ಜನ ನಿರ್ನಾಮವಾ 
ವೆರ್ ಟೆಲ್ ತಾನೇ ಸ್ವತಃ ಪತ್ನಿಯೊಂದಿಗೆ ಸೆಂಟ್ ದರು. ಈ ಘೋರವಿನಾಶಕ್ಕೆ ತಗಲಿದ ಸಮಯ 
ಪಿಯರಿಗೆ ಬಂದು ವಸತಿ ಹೂಡಿ, ವಿಹ್ವಲಗೊಂಡ ಮೂರೇ ಮೂರು ನಿಮಿಷಗಳು. 
ಜನರನ್ನು ಸಾಂತ್ವನಗೊಳಿಸುವ ಕಾರ್ಯಕ್ರಮ ಫೆರ್ನಾಂಡ್ ಕ್ಲರ್ಕ್ ತನ್ನ ಮಕ್ಕಳು ಮತ್ತು 
ಗಳನ್ನು ಕೈಗೊಂಡಿದ್ದು , ಅದರ ಸೆಂಟ್ ಪಿಯ ಪತ್ನಿಯನ್ನು ತಬ್ಬಿ ಕೊಂಡು ಬಹುದೂರದಿಂದ ಈ 
ರಿಯ ಬಂದರದಿಂದ ಮೇ ೮ ರಂದು ಹೊರಡಲಿದ್ದ ರೌದ್ರ ದೃಶ್ಯವನ್ನು ನೋಡಿದ. ತಮ್ಮನ್ನು ರಕ್ಷಿ. 
ರೋಮಾ ಹಡಗದಿಂದ ಊರುಬಿಡಲು ಅನೇ ಸಿದ ದೇವನ ವಾ ತ ಮನಸಾ ನೆನೆದ . ಆದರೆ ಅವನ 
ಕರು ನಿರ್ಧರಿಸಿದ್ದರು. 

ಅನೇಕಾನೇಕ ಬಂಧುಗಳು, ಮಿತ್ರರನ್ನು ಅವನು 
- duರೈಮಾ ಹಡಗ ಸಂಸ್ಥೆಯ ಮುಖ್ಯಾಧಿಕಾರಿ ಮತ್ತೆ ಕಾಣುವಂತಿರಲಿಲ್ಲ. 
ಯಾಗಿದ್ದ ಎಲೆರಿ ಸ್ಮಾಟ್ ಮತ್ತು ಕ್ಯಾಪ್ಟನ್ ಧಗಧಗ ಜ್ವಲಿಸುತ್ತಿದ್ದ ನಗರವನ್ನು ಹಾಗೇ 
ಮುಗ್ಗಾರು ಮೇ ೮ ರ ಬೆಳಿಗ್ಗೆ ಆರು ಗಂಟೆಗೆ ಬಿಟ್ಟು ಜ್ವಾಲಾಮುಖಿಯ ಆ ಮಾರಕ ಮೋಡ 
ವೆಂಟ್ ಪೆಲಿಯ ೪, ೫೦೦ ಅಡಿ ಉನ್ನತ ಶಿಖರ ಸಾಗರದತ್ತ ಸಾಗಿ ಮೃತ್ಯುತಾಂಡವವಾಡಿತು . 
ವನ್ನು ನೋಡಿದಾಗ ಜ್ವಾಲಾಮುಖಿಯ ಅಟ್ಟಹಾಸ ರೋರೈಮಾಕ್ಕೂ ಬೆಂಕಿ ಹತ್ತಿತು. ಸ್ಮಾಟ , 
ಹೆಚ್ಚುತ್ತಲೇ ಇತ್ತು . ಲೋರೈಮಾವನ್ನು ಏರಲು ಮೂರುಜನ ಸುದೃಢ ದೇಹಿಗಳು ಮತ್ತು ಬೆಂಕಿ 
ಅನೇಕರು ಸಿದ್ದರಾಗಿ ಓಡಾಡುತ್ತಿದ್ದರು. ಅಂದ ಸಾಕಷ್ಟು ಗಾಯಗೊಂಡ ಕೆಲವರು 

೧೯೦೨ , ಮೇ ೮ ರಂದು ಸೆಂಟ್‌ ಪಿಯುರಿಯ ರೆರೆಮಾವನ್ನು ಸುರಕ್ಷಿತವಾಗಿಸಲು ಹೋರಾಡಿ 
ಗಡಿಯಾರಗಳು ಎಂಟು ಗಂಟೆಗೆ ಹತ್ತು ನಿಮಿಷ ದರು . 
ಗಳಿದ್ದಾಗ ನಿಂತವು. ಪೆ ಪರ್ವತದಾಚೆಯ ಇನ್ನೊಂದು ಫ್ರೆಂಚ್ ನಾವೆ ' ಸುಚೇ ” ಅವಸರ 
ಸೂರ್ಯನ ಪ್ರಖರ ಕಿರಣಗಳ ಹಿನ್ನೆಲೆಯಲ್ಲಿ ವಸರವಾಗಿ ಬಂದರದಿಂದ ಹೊರಟಿತಾದರೂ ಅದರ 
ಪೆಲಿಯ ಶಿಖರದಿಂದ ಬೃಹದಾಕಾರ ಅವಿಯ ಬಗ್ಗೆ ಲ್ಲಿನ ಹೆಚ್ಚಿನವರು ಸತ್ತರು. ಪ್ರಯಾಣಿಕರಲ್ಲಿ ಉಳಿ! 
ಯೋಂದು ಮೇಲೆದ್ದಿತು. ಹಲವು ಬಂದೂಕುಗಳು ದಿದ್ದವರೆಂದರೆ ಒಬ್ಬ ಚಿಕ್ಕ ಹುಡುಗಿ ಮತ್ತು ಅವಳ 
ಒಮ್ಮೆಗೇ ಸಿಡಿದಂತೆ ಅಗ್ನಿ ಕಣಗಳು ಸಿಡಿದವು. ದಾದಿ ಮಾತ್ರ . ಅದರ ೪೭ ಚಾಲಕ ಸಿಬ್ಬಂದಿಯಲ್ಲಿ 
- ಪೆಲಿಯ ಗರ್ಭದಲ್ಲಿ ಲಾವಾರಸ ಕುದಿದು ಉಳಿದವರು ೨೮ ಜನರು ಮಾತ್ರ . 
ಪ್ರಳಯುಭಯಂಕರ ಸ್ಫೋಟವಾಗಿ ಪೆಲಿಯ ನೆತ್ತಿ ಇಷ್ಟೆಲ್ಲ ಅನರ್ಥಗಳನ್ನು ಮಾಡಿಯ ಜ್ವಾಲಾ 
ಸಿಡಿದು ಹಾರಿತು. ಒಮ್ಮೆಲೇ ಜನ ತತ್ತರಿಸಿದರು . ಮುಖಿ ವಿರಮಿಸಲಿಲ್ಲ . ಅದರ ಆಕೋಶ ಇಳಿ | 
ಪರ್ವತದ ಮೇಲಿದ್ದ ಕಪ್ಪು ಹೊಗೆ ಆಕಾಶದಲ್ಲಿ ಮುಂಖವಾಗಿ ಪೂರ್ತಿ ನಿಂತಿದ್ದು ಮೇ ೮ ರಂದು 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಸಂಜೆ, ಆ ಮೇಲೆ ಹತ್ತಿರದ ಪೋರ್ಟ್- ದ - ಹುಡುಕಾಡಿದರು . ಆದರೆ ಜೀವಂತವಾಗಿ ಯಾರೂ 
ಫ್ರಾನ್ಸ್ ರಕ್ಷಕದಳದವರು ಪರಿಹಾರ ಕಾರಕ್ಕಾಗಿ ಸಿಗಲಿಲ್ಲ . 
ಬಂದರು . ಆದರೆ ಅಲ್ಲಿ ರಕ್ಷಿಸಲು ಯಾರೂ ಜೀ - ನಾಲ್ಕು ದಿನಗಳ ನಂತರ ಸುರಕ್ಷಾ ದಳದ 
ವಂತ ಉಳಿದಿರಲಿಲ್ಲ. ಒಂದು ಕೋಣೆಯಲ್ಲಿ ಇನ್ನೂ ಇಬ್ಬರು ನಿಗೆಗಳು ಭಗ್ನಾವಶೇಷಗಳ ಒಂದೆಡೆ 
ಉಸಿರಾಡಿಸುತ್ತಿದ್ದ ಒಬ್ಬಳು ಮುದುಕಿಯನ್ನು ನಡೆಯುತ್ತಿದ್ದಾಗ ಕೆಳಗಿನಿಂದ ಯಾರೋ 
ಹೊರತರುವಷ್ಟರಲ್ಲಿ ಅವಳು ಅಸುನೀಗಿದಳು . ಸಹಾಯಕ್ಕಾಗಿ ಕೂಗಿದ ಕ್ಷೀಣ ಸ್ವರ ಕೇಳಿಸಿತು . 
- ಭಗ್ನ ವಾಗಿದ್ದ ಆ ನಿರ್ಜನ ನಗರ ನೋಡಿದವ ವಿಸ್ಮಯಗೊಂಡ ಆ ನಿ ಗೆ ಗ ಳು , 
ರಲ್ಲಿ ಕಣ್ಣೀರು ತರುವಂತಿತ್ತು . 

“ ಯಾರದು ? ” ಎಂದು ಕೇಳಿದರು. 
ಜ್ವಾಲಾಮುಖಿಯಿಂದ ಹುಟ್ಟಿದ ಆ ಮೋಡ ಮತ್ತೆ ಅದೇ ಕ್ಷೀಣ ಧ್ವನಿ, 
ಎರಡು ರೀತಿಗಳಿಂದ ವಿನಾಶವನ್ನು ತಂದಿತ್ತು . ಎಲ್ಲಿರುವೆ ನೀನು ? ” ಎಂದು ಇನ್ನೂ ಗಟ್ಟಿ 
ಅದರ ಬಲಾಢ ಬಿರುಸಿನ ವೇಗಕ್ಕೆ ಸಿಕ್ಕಿದ ಪ್ರತಿಯಾಗಿ ಕೂಗಿದರು . 
ಯೊಂದು ವಸ್ತುವೂ ಮುಗುಚಿ ಬೀಳುತ್ತಿತ್ತು . ಆಗ, “ ಅಯ್ಯೋ , ನಾನು ಇಲ್ಲಿದ್ದೇನೆ. ಕೆಳ ಗೆ, 
ಗೋಡೆಗಳು ಮುಗುಚಿ ಬಿದ್ದಾಗ ಅದರಡಿಗೆ ಸಿಕ್ಕಿ ಜೈಲಿನ ನೆಲಮನೆಯ ಕೋಣೆಯೊಳಗೆ, ಅಯ್ಯಾ , 
ನಜ್ಜುಗುಜ್ಜಾಗಿ ಸತ್ತವರು ಕೆಲವರು . ನಗರದ ಸಹಾಯ ಮಾಡಿ, ನಾನು , ಹೊರಗೆಳೆಯಿರಿ ” 
ನೋತ್ರದೇವ - ದ - ಲಾ ಗ್ರೇಡ್ - ರಕ್ಷಕ ಎಂದು ಕೆಳಗಿನಿಂದ ವರಾತು ಕೇಳಿಸಿತು . 
ದೇವಿಯ ಹದಿನಾಲ್ಕು ಅಡಿ ಎತ್ತರದಲೋಹದ ಆ ಇಬ್ಬರು ನಿಗೊಗಳು ಭಗ್ನಾವಶೇಷಗಳ 
ವರ್ತಿಗೆ ಜನರನ್ನು ಕಾಯುವುದಿರಲಿ , ತನ್ನ ನೈ ನೈಲ್ಲ ಎಳೆದಾಡಿ, ಅಗೆದು ನೆಲಮನೆಯ ಕೋಣೆಯ 
ಉಳಿಸಿಕೊಳ್ಳಲಾಗಲಿಲ್ಲ . ಜ್ವಾಲಾಮುಖಿಯ ಬಾಗಿಲನ್ನು ಮುರಿದಾಗ ಒಬ್ಬ ನಿತ್ರಾಣ ವ್ಯಕ್ತಿ 
ಮೋಡದ ರಭಸಕ್ಕೆ ಮುರ್ತಿಉರುಳಿತ್ತು . ಹೊರಗೆ ಬಂದ . 

ಆದರೆ ಹೆಚ್ಚಿನ ಮೃತ್ಯಗಳಿಗೆ ಕಾರಣವಾದದ್ದು ಅವನ ಹೆಸರು ಅಗಸ್ಟ್ ಸಿಪಾರಿಸ್ , ಅವನು 
ಜ್ವಾಲಾಮುಖಿ ಮೋಡದಲ್ಲಿದ್ದ ಸುಡುವ ಆವಿ ವರಾಡಿದ ಯಾವುದೇ ಅಪರಾಧಕ್ಕಾಗಿ ಅವನನ್ನು 
ಮತ್ತು ಧೂಳು, ಆ ವಾಯುರೂಪಿ ವೆಡ ನೆಲಮನೆಯಲ್ಲಿ ಬಂಧಿಸಿದ್ದರು. 
ಎಷ್ಟು ವೇಗವಾಗಿ ಸಾಗಿತ್ತೆಂದರೆ ಅದಕ್ಕೆ ಜನರ ಸಿಪಾರಿಸ್‌ಗೂ ತುಂಬಾ ಬೆಂಕಿಯ ಗಾಯ 
ಎಲ್ಲ ಬಟ್ಟೆಗಳನ್ನು ಸುಡುವುದು ಸಾಧ್ಯವಾಗಲಿಲ್ಲ . ಗಳಾಗಿದ್ದವು. ಈ ಜ್ವಾಲಾಮುಖಿಯ ಅನಾಹುತ 
ಆದರೆ ಈ ಸುಡುವ ಆವಿಯನ್ನು ಸೇವಿಸಿದವರೆಲ್ಲ ವನ್ನು ವರದಿ ಮಾಡಲು ಬಂದ ಇಬ್ಬರು ಅಮೇರಿ 
ಸತ್ತರು. 

ಕನ್ ಪತ್ರಿಕೋದ್ಯಮಿಗಳು ಸಿಪಾರಿಸ್‌ಗೆ ವೈದ್ಯ 
ಕೆಲವರು ಮಾಡಿದ ಸ್ಥಿತಿಗಳು ಮನಕರಗಿಸುವಂ ಕೀಯ ಶುಶ ಷೆಯನ್ನೊದಗಿಸಿ ಅವನ ಗಾಯಗಳೆ 
ಥವು. ಮೃತ್ಯು ಪೂರ್ವದ ಅಂತಿಮಯಾತನೆಯಲ್ಲಿ ನೈಲ್ಲ ಗುಣಪಡಿಸಿ ಅವನಿಂದ ಅವನು ಬದುಕಿದ 
ವಿಕೃತಗೊಂಡ ಶವಗಳೇ ಹೆಚ್ಚಾಗಿದ್ದವು. ಗೋಡೆ ಕಥೆಯನ್ನು ತಿಳಿದರು. ಸೈಂಟ್‌ಪಿಯರಿಯಲ್ಲಿ 
ಉರುಳಿ ಸತ್ತವರು ಮರಣಪೂರ್ವದಲ್ಲಿ ವಿಶೇಷ ಜ್ವಾಲಾಮುಖಿಯಿಂದ ಬದುಕಿ ಉಳಿದವನೆಂದರೆ 
ವೇದನೆಯನ್ನನುಭವಿಸಿರಲಿಕ್ಕಿಲ್ಲ. ಆದರೆ ಸುಡುವ ಅವನೊಬ್ಬನೇ . 
ಆವಿಯನ್ನು ಹೀರಿದವರು ಸಾಯುವ ಮೊದಲು ಸಿ ಪಾರಿಸ್ ಹೇಗೆ ಬದುಕಿದ ? 
ತುಂಬಾ ವೇದನೆಪಟ್ಟಿರಬೇಕು. 

ಸಿಪಾರಿಸ್ ಬಂಧಿಸಲ್ಪಟ್ಟ ನೆಲಮನೆಗೆ ಕಿಟಿಕಿ 
ಸಂರಕ್ಷಕ ದಳದವರು ಜೀವಂತವಾಗಿ ಉಳಿದ ಗಳಿರಲಿಲ್ಲ. ಗೋಡೆಯಲ್ಲಿದ್ದಿದ್ದ ಒಂದು ಸಣ್ಣ 
ವರು ಯಾರಾದರೂ ಇರಬಹುದೇ ಎಂದು ತುಂಬಾ ತೂತಿನಿಂದ ಅವನಿಗೆ ಹಗಲು ರಾತ್ರಿ ತಿ ' ಯುತ್ತಿ 


ಸೆಲಿ ಪರ್ವತ ಬೆಂಕಿ ಕಾರಿದಾಗ 


ನಿ 


ಇಷ್ಟೆ, ಜ್ವಾಲಾಮುಖಿಯು ರೌದ್ರಾಕಾರ ತಾಳಿದ ಕಡಿಮೆ ಪ್ರಮಾಣದಲ್ಲಿ ಉಸಿರಾಡಿಸಿದ. ಅಂತೂ 
ದಿನ ಬೆಳಿಗ್ಗೆ ಎಂದಿನಂತೆ ತೂತಿನಿಂದ ಸೂರ್ಯ ಕೆಲವೇ ಗಂಟೆಗಳಲ್ಲಿ ಗಾಳಿಯು ಉರಿ ಕಡಿಮೆಯಾ 
ಪ್ರಕಾಶ ಕಾಣಿಸಿದರೂ ಕೆಲವೇ ನಿಮಿಷಗಳಲ್ಲಿ ಅದು ಯಿತು. ಆದರೆ ಕುಡಿಯಲುನೀರಿಲ್ಲ, ಉಣ್ಣಲು 
ಮಬ್ಬಾಗಿ ಮತ್ತೆ ರಾತ್ರಿಯಾದಂತೆ ಅವನಿಗೆ ಭಾಸ ಆಹಾರವಿಲ್ಲ . ವೇದನೆಯಿಂದಲೇ ಆತ ನಾಲ್ಕು 
ವಾಯಿತಂತೆ. ಸುಡುವ ಗಾಳಿ ಒಂದೇ ಸವನೆ ಅವನ ದಿನಗಳನ್ನು ಕಳೆದಿದ್ದ , ಅದೃಷ್ಟವಶಾತ್ ಅವನ 
ಕೋಣೆಯೊಳಗೂ ಬರುತ್ತಿತ್ತು . ಅವನ ಪೂರ್ತಿ ಕೂಗು ರಕ್ಷಕ ದಳದವರಿಗೆ ಕೇಳಿಸಿದುದರಿಂದ 
ಮೈಯೇ ಉರಿಯಿತು. ಅವನ ವೇದನೆಯಿಂದ ಅವನು ಬದುಕಿದ. 
ಕೂಗಿದ, ನರಳಿದ. ಕೆಲ ನಿಮಿಷಗಳಲ್ಲಿ ಗಾಳಿಯ ದೈವಲೀಲೆ ಎನ್ನಬೇಕು. ಪಿಯರಿಯ ೪೦ ಸಾವಿರ 
ಸುಡುವಿಕೆ ಕಡಿಮೆಯಾದಾಗ ಅವನು ಆದಷ್ಟು ನಿವಾಸಿಗಳಲ್ಲಿ ಉಳಿದವನು ಅವನೊಬ್ಬನೇ . ೫ 


ತರ್ಕ ಹಾಗೂ ಕೋಲು 
ಪೂರ್ವ ಬಂಗಾಲದಲ್ಲಿ ಭಯಂಕರ ಬರಗಾಲ ಬಿದ್ದಾಗ ಸ್ವಾಮಿ ವಿವೇಕಾ 
ನಂದರು ಬರಗಾಲ ಪೀಡಿತರಿಗಾಗಿ ವಸ್ತ್ರ , ಧನ- ಧಾನ್ಯಗಳನ್ನು ಸಂಗ್ರಹಿಸುವದರಲ್ಲಿ 
ಮಗ್ನರಾಗಿದ್ದರು . ಇದರ ಸಂಬಂಧದಲ್ಲಿ ಅವರು ಡಾಕಾಕ್ಕೆ ಬಂದಾಗ ಕೆಲ 
ವೇದಾಂತಿಗಳು ಅವರೊಡನೆ ಶಾಸಾ ರ್ಥ ಚರ್ಚೆಗಾಗಿ ಬಂದರು . ವಿವೇಕಾ 
ನಂದರು ಅವರನ್ನು ಬಹು ಆದರದಿಂದ ಸ್ವಾಗತಿಸಿದರು . ಆ ವೇದಾಂತಿಗಳೊಡನೆ 
ಅವರು ಮಾತನಾಡುತ್ತ , “ ಬಡ ಜನರು ಈ ಬರಗಾಲದಲ್ಲಿ ಉಪವಾಸ ಸಾಯುತ್ತಿ 
ದ್ದಾರೆಂಬುದನ್ನು ಕೇಳಿ ನನಗೆ ಬಹು ದುಃಖವಾಗುತ್ತದೆ. ಈ ವೇದನೆಯಿಂದ 
ಬರುವ ಕಣ್ಣೀರನ್ನು ನಾನು ತಡೆಯಲಾರೆ ' ಎಂದರು . 

ವೇದಾಂತಿಗಳು ಒಬ್ಬರನೊಬ್ಬರನ್ನು ನೋಡಿನಗತೊಡಗಿದರು . ಇದನ್ನು 
ನೋಡಿಸ್ವಾಮಿ ವಿವೇಕಾನಂದರು ಆ ವೇದಾಂತಿಗಳನ್ನು ಪ್ರಶ್ನಿಸಿದರು . “ ಸ್ವಾಮಿ , 
ಏಕೆ ನಗುತ್ತಿದ್ದೀರಿ, ಕಾರಣವಾದರೂ ಏನು ? ” ಆಗ ಆ ವೇದಾಂತಿಗಳಲ್ಲಿ ಒಬ್ಬರು 
ನುಡಿದರು , “ ಸ್ವಾಮೀಜಿ, ಇಲ್ಲಿಯ ವರೆಗೆ ನಾವು ನಿಮ್ಮನ್ನು ಒಬ್ಬ ಕಟ್ಟಾ 
ಸಂನ್ಯಾಸಿಗಳು ಎಂದು ತಿಳಿದಿದೆ ವು . ತಾವು ಜಗತ್ತಿನ ಸುಖದುಃಖಗಳಿ೦ದ ದೂರ 
ವಾಗಿರುವವರು . ತಾವು ಈ ನಶ್ವರ ದೇಹದ ಬಗೆಗೆ ದುಃಖಾಶ್ರುಗಳನ್ನು ಸುರಿಸು 
ತಿದ್ದೀರೆಂದು ಹೇಳುತ್ತೀರಿ. ಆತ್ಮನು ಹೊರಟುಹೋದನಂತರ ನಶ್ವರ ಶರೀರ 
ಮಣ್ಣಾಗಿಹೋಗುವುದಲ್ಲ! ಅದಕ್ಕೇಕೆ ಇಷ್ಟು ದುಃಖಪಡಬೇಕು ? ” 

ವಿವೇಕಾನಂದರು ಒಂದು ಕ್ಷಣ ಸುಮ್ಮನಿದ್ದು ನಂತರ ಬಹು ಆವೇಶದಿಂದ 
ತನ್ನ ದಂಡವನ್ನು ಹಿಡಿದು ಹೇಳಿದರು . ( ವೇದಾಂತಿಗಳೇ , ಹಾಗಾದರೆ ಇದೇ 
ನಿಮ್ಮ ಪರೀಕ್ಷೆಗೆ ತಕ್ಕ ಸಮಯ . ಈ ಕೋಲು ನಿಮ್ಮ ಆತ್ಮವನ್ನೇನ ಹೊಡೆದು 
ಲಾರದು . ಅದು ಕೇವಲ ನಿಮ್ಮ ನಶ್ವರ ಶರೀರವನ್ನಷ್ಟೇ ಹೊಡೆಯುವುದು . ನೀವು 
ಉಪದೇಶದಂತೆ ನಡೆಯುವ ವೇದಾಂತಿಗಳಾದರೆ ಈಗ ಸ್ಥಳ ಬಿಟ್ಟು ಕದಲದಿರಿ . ” 

ಇದನ್ನು ಕೇಳುವುದೊಂದೇ ತಡ , ಎಲ್ಲ ವೇದಾಂತಿಗಳು ಜೀವವನ್ನು ಕೈಯಲ್ಲಿ 
ಹಿಡಿದುಕೊಂಡು ತಮ್ಮ ತಮ್ಮ ಮನೆಗಳಿಗೆ ಓಡಿಹೋದರು . ಸ್ವಾಮಿಗಳ ದಂಡ' 
ಪ್ರಹಾರದ ಭಯದಲ್ಲಿ ಅವರು ತಮ್ಮ ಶಾಸ್ತ್ರಜ್ಞಾನವೆಲ್ಲವನ್ನು ಮರೆತುಬಿಟ್ಟಿದ್ದರು. 


ಎದೆಶೀತವನು 
ತತ್ಕ್ಷಣವೇ 
ನಿವಾರಿಸಿ 


ಅಂದ 


వన్ను 


ಕೈ ನೋವಿನ ಸ್ಥಳಕ್ಕೆ ಮಾತ್ರ ಹಚ್ಚಿ ಶೀಘ್ರ ಸಮಾಧಾನವನ್ನು ಪಡೆಯಿರಿ 
ಅಮೃತಾಂಜನ ನೋವಿನ ಮುಲಾಮು - ಶಾಸ್ತ್ರೀಯ ರೀತಿಯಲ್ಲಿ 

ಶಿರೆತ ಹತ್ತು ಔಷದಾಂಶಗಳಿಂದ ವಿದೆಶೀತ ಹಾಗೂ ಸಾಮಾನ್ಯ 
| ಸೊಗಡಿಗಳನ್ನು ನಿರಪಾಯಕಾರಿಯಾಗಿ ಪರಿಣಾಮಕಾರಿಯಾಗಿ 
ಕೈ ಜೋಗಲಾಡಿಸುವುದು , ಅಮೃತಾಂಜನವು ಸ್ನಾಯುಗಳನೋವು, 
| ತಲೆನೋವು ಮತ್ತು ಉಳುಕುಗಳಿಗೂ ಸಹ ಅಷ್ಟೇ ಪರಿಣಾಮ 
ಕಾರಿಯಾದ ಔಷಭ, ಪ್ರತಿಸಾರಿಗೂ ಸ್ವಲ್ಪವೇ ಅಮೃತಾಂಜನ 
ಸಾಕು, ಇದರಿಂದ ನಿಮ್ಮ ಕುಟುಂಬಕ್ಕೆ ಒಂದು ಶಿಳಯು ಅನೇಕ 
ತಿಂಗಳುಗಳ ಕಾಲ ಬರುತ್ತದೆ. ಅವು ಕಾಂಚನವನ್ನು ಸದಾ ಕೈಗೆ 
ನಿಲುಕುವಂತ ಸಮೀಪದಲ್ಲಿ ಇರಿಸಿಕೊಳ್ಳಿ, ಅಮೃತಾಂಜನವು 
ಸುಮಾರು 70 ವರ್ಷಗಳಿಂದಲೂ ನಂಬಿಕೆಗೆ ಪಾತ್ರವಾದ ಮನೆ 
ಮದ್ದಾಗಿದೆ. 

ಅಮ್ಮಳಾಂಜನ ಲಿಮಿಟೆಡ್ 
ಅಮೃತಾಂಜನ - ನೋವು ಮತ್ತು ಶ್ರೀ ಸ ಬಾಧೆಗಳಿಂದ 

ಬೆದರಾಸು - ಬೊಂಬಾಯಿ - ಆಲ್ಯಕ್ಕೆ 
ಮುಕ್ತರಾಗಲು ಕಿ೧ ಔಷದಾಂಶಗಳು ಒಂದರಲ್ಲೇ 

ಜಿಗ 


ನಿನ್ನು ಸರಿ ಪುಂಡರ ಬೆಲ್ಲ 


ಶಬ್ದ ಭಂಡಾರವು ಹಣದ ಭಾಂಡಾರಕ್ಕಿಂತಲೂ ಅಮೂಲ್ಯವಾಗಿದೆ 
ಇಲ್ಲಿ ಪ್ರತಿ ತಿಂಗಳು ಕೆಲವು ಶಬ್ದಗಳನ್ನು ಪರಿಚಯ ಮಾಡಿಕೊಡಲಾಗುವುದು , 
ಆಯಾ ಶಬ್ದದ ಮುಂದೆ ನಾಲ್ಕು ಅರ್ಥಗಳನ್ನು ಕೊಟ್ಟಿದ್ದು , ಅವುಗಳಲ್ಲಿ ಒಂದು ಮಾತ್ರ 
ಸರಿಯಾಗಿರದೆ, ನಿನಗೆ ಸರಿಯೆನಿಸಿದ ಅರ್ಥವನ್ನು ಮೊದಲು ಆರಿಸಿಕೊಳ್ಳಿರಿ. 
ಆ ಮೇಲೆ ಇದರ ಬೆನಿ ನ ಪುಟ ನೋಡಿರಿ . ಅಲ್ಲಿ ಸರಿಯಾದ ಅರ್ಥವನ್ನು ವಿವರಿಸಿದೆ. 


. 


ಗಿ , ಐಲು 

( ಆ) ಸಹಾಯ ( ಆ) ಭ್ರಮೆ ( ಇ ) ಮೋಸ 
( ಈ ) ಹೆಂಡತಿಯುಳ್ಳ ಗೃಹಸ್ಯ 


೭ , ಕುಮುಕು. 

( ಅ) ಬೆಳಗುಡ್ಡ ( ಆ) ಸಹಾಯ ( ಇ) 
ದುರ್ಬುದ್ದಿ ( ಈ ) ಸೊಗಡು 


೨ . ಹಲುಬು 

( ಅ) ದುಃಖಪಡು ( ಅ) ಕ್ರಮ ( ಇ ) 
ನೆನಪು ( ಈ ) ದೋಷಾರೋಪಣೆ 


೮ . ಗೋಷ್ಟಿ 

( ಅ ) ದನದ ಹಿಂಡು ( ಆ ) ಮುಂಗೈ ( ಇ ) 
ಸಭೆ ( ಈ ) ಕೂಗು 


೩ . ಹಂಬಲಿಸು 

( ಅ) ಪಾಲುಮಾಡು ( ಆ) ದುಃಖಿಸು 
( ಇ) ನುಂಗು ( ಈ ) ಆಸೆಪಡು 


೯ , ಗೌರ 

( ಅ) ಮರ್ಯಾದೆ ( ಆ) ಭಯಂಕರ ( ಇ ). 
ಬಿಳಿ ( ಈ ) ಮುಂದಾಳು 


೪ . ಕೀರ್ಣ 

( ಅ) ಸುಕ್ಕುಗಟ್ಟಿದ್ದು ( ಆ ) ಹಾಳಾದ್ದು 
( ಇ) ಕೆದರಿಬಿದ್ದದ್ದು ( ಈ ) ಬೆಳಕು 


೧೦. ಗ್ರಾಮಸಿಂಹ 

( ಅ) ಪಳಗಿದ ಸಿಂಹ ( ಆ) ಹಳ್ಳಿಯ ಗೌಡ 
( ಇ ) ಊರಕಾವಲಿನವ ( ಈ ನಾಯಿ 


೫ , ಜೀರ್ಣ 

೧೧. ದ್ಯಾವಾಪೃಥಿವಿ 
( ಅ) ಮುಪ್ಪಾದ್ದು ( ಆ) ಸುಕ್ಕುಗಟ್ಟಿದ್ದು 

( ಅ ) ಆಕಾಶ ಮತ್ತು ಭೂವಿ ( ಆ) ನೆಲದ 
( ಇ) ದಾಟಿದ್ದು ( ಈ ) ನೋಂದದ್ದು 

ದೇವತೆ ( ಇ) ನೆಲದ ಬೆಳಕು ( ಈ ) ಬಹಳ 

ದೊಡ್ಡದು 
೬ . ಕೇಸರ 

( ಅ) ಬಿದರಿನ ಅಂಡೆ ( ಆ) ಕೆತ್ತುವಿಕೆ ೧೨, ಪ್ರತಿಬಲ 
( ಇ) ಭಯಂಕರ ಈ ) ದೊಡ್ಡ ದನಿಯ ಅ) ಶರ ( ಆ) ಶತ್ರು ಸೈನ್ಯ ( ಇ) 

ಶಕ್ತಿಯಿಲ್ಲದ ( ಈ ) ಸೈನ್ಯದ ತುಣುಕು 


ಸಪ್ಪಳ 


೮೭ 


“ ಶಬ್ದ ಭಂಡಾರ ದ ಸರಿಯಾದ ಅರ್ಥಗಳು 


೧ , ಐಲು ( ಆ ) ಭ ಮೆ , ಹುಚ್ಚು , ಮರುಳು; 

ಗಾಬರಿ, ಉದ್ರೇಕ ಉದಾ: - ಅವಳಿಗೆ 
ಐಲು ಹಿಡಿದಿದೆ. [ ಕನ್ನಡ] 


೮ . ಗೋಷ್ಟಿ ( ಇ) ಸಭೆ, ಸಮ್ಮಿಲನ ಸಂಘ 

ಮಾತುಕತೆ ಮಂತ್ರಾಲೋಚನೆ, ಉದಾ: 
ಮಂತ್ರಿಗಳ ಗೋಷ್ಠಿ, [ ಸಂ ,ಗೋಷ್ಣ - 
ಕೋಣೆ - ಎಂಬುದರಿಂದ 


೨ . ಹಲುಬು( ಅ) ದುಃಖಪಡು, ಪ್ರಜ್ಞಾಪಿಸು ; 

ಅಳು , ಬೊಬ್ಬೆ ಹೊಡೆ, ಉದಾ: - ಸತ್ಯ 
ಹೆಂಡತಿಗಾಗಿ ಹಲುಬುತ್ತ ಕೂತ, 


೯ . ಗೌರ ( ಇ) ಬಿಳಿ, ಶುಭ್ರ , ನಸುಹಳದಿ. 

ಉದಾ: - ಗೌರವರ್ಣದ ಮೈ . [ ಸಂ .] 


೧೧. ಗ್ರಾಮಸಿಂಹ ( ಈ ) ನಾಯಿ , [ ಸಂ .] 
೩ . ಹಂಬಲಿಸು ( ಈ ) ಆಸೆಪಡು, ತೀವ್ರ 

ವಾಗಿ ಬಯುಸು : ನೆನೆದುಕೊಳ . ೧೧ . ದ್ಯಾವಾಪೃಥಿವಿ ( ಅ ) ಆಕಾಶ ಮತ್ತು 
ಉದಾ: - ಅವಳು ಅವನನ್ನೆ ಹಂಬಲಿ 

ಭೂಮಿ. ಉದಾ: - ಅವನ ಕೀರ್ತಿ ದ್ಯಾವಾ 
ಸುತ್ತಾಳೆ. [ ಕನ್ನಡ] 

ಪೃಥಿವಿಗಳನ್ನು ವ್ಯಾಪಿಸಿದೆ. [ ಸಂ . = 
ಆಕಾಶ + ಪೃಥಿವಿ] 


೪ . ಕೀರ್ಣ ( ಇ ) ಕೆದರಿ ಬಿದ್ದದ್ದು , ಜೆಲ್ಲಿ ೧೨ , ಪ್ರತಿ ಬಲ ( ಆ ) ಶತ್ರುಸೈನ್ಯ , ಎದುರಾಳಿ 
ಕೊಟ್ಟದ್ದು, ಜಿಲ್ಲಾಪಿಲ್ಲಿ ಹಬ್ಬಿದ್ದು. ಉದಾ: 

ಪಡೆ , ಸವಶಕ್ತಿಯ ಪಡೆ , ಸವಶಕ್ತಿಯ 
ಮುತ್ತುಗಳು ಕೀರವಾದವು. [ ಸಂ . ಕಿರ = 
ಚೆದರು – ಎಂಬುದರಿಂದ ] 


೫ . ಜೀರ್ಣ( ಅ) ಮುಪ್ಪಾದ್ದು , ಹಳೆಯದು, 

ಸವೆದು ಹೋದದ್ದು , ಹಾಳಾದ್ದು , ಮುರಿದು 
ಬಿದ್ದದ್ದು ಕರಗಿದ್ದು . 

ನೀವು ಎಷ್ಟು ಶಬ್ದಗಳಿಗೆ ಅರ್ಥ ಆರಿ 

ಸಿದ್ದು ಸರಿಯಾಗಿದೆಯೆಂದು ಎಣಿಸಿ ಕೆಳಗಿ 
೬ . ಕೀಸರ ( ಈ ದೊಡ್ಡ ದನಿಯಲ್ಲಿ ಮಾತಾ ನಂತೆ ನಿಮ್ಮ ಶಬ್ದ ಶಕ್ತಿಯ ತರಗತಿಗಳನ್ನು 

ಡುವ ಸಪ್ಪಳ ಕೂಗಾಟ. [ ಕನ್ನಡ] . ತಿಳಿಯಿರಿ. 


ಸಹಾಯ , ಬೆಂಬಲ ; 


೯ - ೧೦ 


೨೨ 


- ಸಾಧಾರಣ 

ಉತ್ತಮ 
ಅತ್ಯುತ್ತಮ 


೬ - ೮ ಸರಿಯಿದ್ದರೆ 
೭. ಕುಮುಕು ( ಆ) ಸಹಾಯ , ಬೆಂಬಲ; 
ಪ್ರೋತ್ಸಾಹ, ಆಶಯ ; ಉದಾ: - ಅವನ co - o . 
ಕುಮುಕಿನಿಂದಲೇ ಇವನು ಈ ತಂತ್ರ 
ಹೂಡಿದ್ದಾನೆ. [ ಹಿಂದುಸ್ತಾನಿ ಕುಮಕ್ ] 

೮೮ 


ನ 


ಲ್ಲಿ 


ಕಪಟ 


ಅದಕ್ಕೆ ಸರಿಯಾದ ಹೊತ್ತಿನಲ್ಲಿ 

ಮನೆಯಲ್ಲಿ ನಲ್ಲಿಗಳೇ ಇಲ್ಲ ಎಂದುಕೊಂಡು 
ಕೈತೋರಿಸುವ ಚಟ ! 

ಸಮಾಧಾನ ಮಾಡಿಕೊಳ್ಳಬಹುದಾಗಿತ್ತು . ಆದರೆ 
ಹಾಗಿರಲು ನಲ್ಲಿಗಳು ಬಿಡಬೇಕಲ್ಲ ? ತಮ್ಮ ಪಾಡಿಗೆ 
ತಾವು ಸುಮ್ಮನಿದ್ದರೆ ತಾನೆ ? ಏನೇನೆ , ಇಲ್ಲದ 
ವೇಷ ಕಟ್ಟಿ ನಮ್ಮನ್ನು ಆವಿಷಕ್ಕೀಡು ಮಾಡಿ, 
ನಮ್ಮ ಪಾಡುನೋಡಿಕೇಕೆ ಹಾಕುತ್ತವೆ ! ನಲ್ಲಿ 
ಯಲ್ಲಿ ನೀರು ಬರುವುದೆಂದು ನಿಶ್ಚಯವಿಲ್ಲ . ಅದ 
ಕ್ಕೆಂದೇ ಕೊಡ- ಹಗ್ಗಗಳೊಡನೆ ಬಾವಿಗೆ ಹೊರಡು 
ತೇವೆ. ಇದು ಈ ನಲ್ಲಿಗಳಿಗೆ ಸೈರಣೆ ಇಲ್ಲ ! 
ಒಂದು ತರಹೆಯ ಸವತಿಯ ಮತ್ಸರ ! ಕಪ್ 
ಕಪ್ ಕ್ಲಿಷ್ss ಎಂದು ಸದ್ದು ಮಾಡತೊಡಗು 

ಇವೆ. ಆ ಸದ್ದು ಕೇಳಿದರೆ, ನಲ್ಲಿ ದೀನವಾಣಿ 
ಈಶ್ವರಚಂದ್ರ 

ಯಲ್ಲಿ ಬಾವಿಗೇಕೆಹೋಗುತ್ತೀರಿ? . ನಾನೇ ನೀರು 

ಸುರಿಸುತ್ತೇನೆಬನ್ನಿ ” ಎಂದು ಕರೆದಂತೆ ಭಾಸವಾಗು 
ಲೇಡಿನ ಕೊರಳಲ್ಲಿ ಮೊಲೆಗಳಿವೆ ; ನಮ್ಮ ಮನೆ 

ಇದೆ. ಮೊದಲೇ ಮೃದು ಹೃದಯ ನನ್ನ ದಂ 
ಯಲ್ಲಿ ನಲ್ಲಿಗಳಿವೆ . ಈ ವಾಕ್ಯಾರ್ಥಗಳಲ್ಲಿ ಎಂತಹ 

ಹಾಗೂ ವರ್ತಿಯಂದು , ಇನ್ನು ಆ ದೀನವಾಣಿ 
ಸಾಮ್ಯವಿದೆ! ನಮ್ಮ ಮನೆಯಲ್ಲಿ ಒಂದಲ್ಲ, ನಾಲ್ಕು 

ಯನ್ನು ತಿರಸ್ಕರಿಸಿ ಹೋಗಬಲ್ಲೆವೆ ? ನಾವು ಆಶಾ 
ನಲ್ಲಿಗಳಿವೆ. ಅಡಿಗೆಯ ಮನೆಯಲ್ಲೊಂದು ; 

ವಾಧಿಗಳು ಕೂಡ! ನಲ್ಲಿಯಲ್ಲಿ ಇಂದಲ್ಲ ನಾಳೆ 
ಬಚ್ಚಲಲ್ಲಿ ತೊಟ್ಟಿಯ ಮೇಲ್ಗಡೆ ಇನ್ನೊಂದು 

ನೀರು ಬಂದೀತೆಂದೇ ನಮ್ಮ ನಂಬುಗೆ. ನಲ್ಲಿಯೇ 
ಶೌಚಕೂಪದಲ್ಲಿ ಮತ್ತೊಂದು , ಹೊರಗೆ ಬಟ್ಟೆ ಯೊ 

ಸದ್ದು ಮಾಡಿ ಕರೆವಾಗ , ಅದು ನೀರು ಕರೆದೀ 
ಗೆಯುವ ಕಲ್ಲ ಬಳಿ ಮಗದೊಂದು ! ನಾಲ್ಕೂ 
ನಾಲ್ಕು ಅಣಿ ಮುತ್ತುಗಳು, ಹಿತ್ತಾಳೆಯ ಅವು, 
ಬೆಳಕಿನಲ್ಲಿ ವಿರಮಿರವಿಂಜುವುದನ್ನು ಕಂಡರೆ 
ಯಾರಿಗೆ ತಾನೆ ಆನಂದವಾಗಲಾರದು ? ಒಳ್ಳೆಯ 
ಅಲಂಕಾರ ವಿದ್ಯಾರ್ಥಿಗಳಂತೆ ಈ ನಲ್ಲಿಗಳು ನಮ್ಮ 
ಮನೆಯಲ್ಲಿಮೈಕಾಗಿ ಠಿಕಾಣೆ ಹೂಡಿವೆ ! 

ಕಾರ್ಖಾನೆಯ ಕಾಲೋನಿಯ ನಾಲ್ಕು ಸಾಲು 
ಮನೆಗಳಲ್ಲಿ ಮೂಲೆಯಲ್ಲಿರುವ ನಮ್ಮ ಮನೆಯೇ 
ಅತ್ಯಂತ ಎತ್ತರದಲ್ಲಿದೆಯೆಂಬ ಒಣ ಹೆಮ್ಮೆ 
ಯೊಂದು ನನ್ನಲ್ಲಿ ನೆಲಸಿತ್ತು . ಈಗಲೂ ಇನ್ನೂ 
ಅದು ಬುಡಸಹಿತ ಮಾಯವಾಗಿಲ್ಲ ! ನಮ್ಮ ಮನೆ 
ಎತ್ತರದಲ್ಲಿರುವುದು ಸುಳ್ಳೆ ? ಆದರೆ ಬಂದ ಭಾಗ್ಯ 
ವೇನು ? ನೀರೇ ಏರುವುದಿಲ್ಲ ಕೊಳವೆಗಳಲ್ಲಿ! ನಲ್ಲಿ 
ಗಳು ಮನೆಯಲ್ಲಿ ಇದ್ದೂ ಇಲ್ಲದಂತಾಗಿವೆ. ತಮ್ಮ 
ಜನ್ಮಸಿದ್ಧವಾದ ನೀರು ಕಕ್ಕುವ ಹಕ್ಕನ್ನು ಅವು 
ದಕ್ಕಿಸಿಕೊಂಡೇ ಇಲ್ಲದುದರಿಂದ ನನಗೆ ದುಃಖ 
ಉಕ್ಕಿ ಬರುತ್ತದೆ! 
136 -12 


ash 
f+ + + + 
d ' key 


SP 


1499 


•kyk°4 
2 : 44 


-14 # 1 # 


a 


- 


1 


43 + 


= 


1. 1 + 1 

} 


r ! 

y ! Is its 
+ - r lv 11 

+ vi + 
Y + ++ + 


:14 

4² 


d 


4 


+ 


ro 


ಕಸ್ತೂರಿ, ಡಿಸೆಂಬರ್ ೧೯೬೩ 


ಇದೆ! 


ತೇನೋ ಎಂಬ ಹುಚ್ಚು ಆಸೆ ಮನದಲ್ಲಿ ಮೊಳೆತು , ಹೊರಗಡೆ ಸೈನ್ಯದೊಡನೆ ವಾಲಿಯ ವಿಜಯಾ 
ಬಾವಿಗೆ ಹೋಗುವುದನ್ನು ನಿಲ್ಲಿಸಿದೆವೆಂದಿಟ್ಟು - ಗಮನಕ್ಕಾಗಿ ನಿಂತ ಸುಗ್ರೀವನಂತೆ ಕಾದೇ 
ಕೊಳ್ಳಿ, ನಲ್ಲಿ ಸ್ತಬ್ದವಾಗುತ್ತದೆ ! ಅದರ ಶಿರು ಕಾಯುತ್ತೇವೆ, ಗವಿಯಿಂದ ರಕ್ತಪ್ರವಾಹ ಪ್ರವ 
ಪನ್ನು ಎಷ್ಟು ತಿರುಚಿದರೂ ಕಂ , ಕಿಂ ಎನ್ನದಿರು.. ಹಿಸಿದ ಮೇಲೆ ತನ್ನ ಅಣ್ಣ ಸತ್ತಿರಬೇಕೆಂದು 

ಸುಗ್ರೀವ ಬಂಡೆ ಮುಚ್ಚಿಸಿ ರಾಜಧಾನಿಗೆ ನಡೆದ 
* ತೊಟ್ಟಿಯ ಮೇಲಿನ ನಲ್ಲಿಗಿಂತ ಅಡಿಗೆ ಮನೆಯ ನಂತೆ. ನಾವೂ ಹಾಗೇ ನಲ್ಲಿಯ ತಿರುಪು ತಿರು 
ನಲ್ಲಿ ತುಸು ಕೆಳ ಮಟ್ಟದಲ್ಲಿರುವುದರಿಂದ ಅಲ್ಲಾ ಗಿಸಿ ನಡೆಯುತ್ತೇವೆ. ಆದರೆ ವಾಲಿ ರಾಕ್ಷಸನನ್ನು 
ದರೂ ಗಂಗೆ ಪ್ರತ್ಯಕ್ಷಳಾಗುತ್ತಾಳೇನೋ ಎಂದು ಕೊಂದು, ಬಂಡೆ ತಳ್ಳಿಕೊಂಡು ಗವಿಯಿಂದ 
ತಿರುವು ತಿರುಗಿಸಿದರೆ, ಭೋರ್ಗರೆಯುತ್ತಾ ಧಾವಿ ಹೊರಬರುತ್ತಾನಲ್ಲವೆ ? ಹಾಗೇ ನೀರೂ ಗಾಳಿ 
ಸುವುದು ಗಂಗೆಯಲ್ಲಿ ವಾಯು ಮಹಾರಾಜ ! ಯನ್ನು ಗೆದ್ದು ನಲ್ಲಿಯ ಕಂಠದ ವರೆಗೆ ನುಗ್ಗಿ 
ಅಬ್ಬಾ ಅದರ ಮೊರೆತವೇನು ! ಬಳಿ ಕೈ ಇಟ್ಟರೆ ಬರುತ್ತದೋ ಏನೋ ? ಕವಾಟ ಬಂಧಿತ ಕೊಳವೆ 
ಆಗುವಕೊರತವೇನು ! ನಡುನಡುವೆ ಕೃಷ್ ... ಯಲ್ಲಿ ಮುನ್ನುಗ್ಗಲಾರದೆ ಕಾದು ಮತ್ತೆ ಮರಳು 
* ಪ್gs ಸದ್ದು ಬೇರೆ ! ಆಗೀಗೊಮ್ಮೆ ವುದೇನೋ ! ಯಾರಿಗೆ ಗೊತ್ತು ! ? - ನಮ್ಮ 
ತುಂತುರು ಸಿಂಚನ. ಇನ್ನೇನು ನೀರು ಬಂತು, ಮನೆಗಿಂತ ಕೆಳಗಿರುವ ಪಕ್ಕದ ಮನೆಯವರು , 
ಬಂತು ಎಂದುಕೊಳ್ಳುತ್ತೇವೆ. ಕೊಳವೆಯಲ್ಲಿ ನಾವು ಕೊಡಹೊತ್ತು ಹೊರಟಾಗ ' ಆಗಲೆ ನೀರು 
ಎಲ್ಲೂ ನೀರು ಬರುತ್ತಿರುವುದೂ ಗಳು ಗುಳು ಬಂತಲ್ಲ ? ' ಎಂದು ಉದ್ಧರಿಸಿದರೆ, ನಾವು ಒಡ 
ಸದ್ದಿನಿಂದ ಅರಿವಿಗೆ ಬರುತ್ತದೆ. ಮುಖದಲ್ಲಿ ನೆಲೇ ಒಳಗೆ ಧಾವಿಸಿ ನಲ್ಲಿಯ ತಿರುವು ತಿರುಗಿ 
ಸಂತಸದ ರೇಖೆ ತುಸು ಅರಳುತ್ತವೆ. ಮೈಯಲ್ಲಿ ಸಿದರೆ ಅಲ್ಲೇನಿದೆ ? ಗಾಳಿಯನ್ನು ಹೊರಗೆ 
ನವಚೇತನ ಹರಿದಾಡುತ್ತದೆ. ಬಾವಿಯಿಂದ ನೀರು ಕಾರುವ ಬದಲು ಇದೀಗ ಒಳಗೇ ಎಳೆದುಕೊಳ್ಳು 
ಹೊತ್ತು ತರಲು ಜಿಹಾಶೆಗೊಂಡು ಸಂಕುಚಿತ ತಿದೆ ನಲ್ಲಿ ! ಇಷ್ಟು ಹೊತ್ತಿನ ವರೆಗೆ ನಿಃಶ್ವಾಸ 
ಗೊಂಡಿದ್ದ ಕೈಗಳು - ಭುಜಗಳು ಸ್ಪುರಿಸುತ್ತವೆ. ವಿದ್ದುದು ಈಗಉಚ್ಛಾಸವಾಗಿದೆ ಅಷ್ಟೆ ! ಇಷ್ಟು 
ಆದರೇನು? ನಲ್ಲಿಯಲ್ಲಿ ಗಾಳಿಯ ಆರ್ಭಟೆಉಲ್ಬಣಿ ದೀರ್ಘವಾಗಿ ಶ್ವಾಸೋಚ್ಛಾಸ ನಡೆಸುವ ನಲ್ಲಿ 
ಸುತ್ತದೆ. ಗುಳುಗುಳು ಸದ್ದು ಕ್ಷೀಣಿಸಿ ಬಿರುಗಾ ಯೇನು ಪ್ರಾಣಾಯಾಮ ಮಾಡುತ್ತಿದೆಯೋ ಎಂದು 
ಳಿಯ ಸದ್ದು ನುಗ್ಗಿ ಬರುತ್ತದೆ. ಇಲ್ಲಿಯ ಅಂತ ಶಂಕೆ ನಮಗೆ! ಹೀಗೆ ಪ್ರಾಣಾಯಾಮ ಮಾಡಿ 
ರಾಳದಿಂದ ನೀರು ನಿಮ್ಮ ಮನೆಯ ಎತ್ತರಕ್ಕೆ ತನ್ನ ಆಯುಷ್ಯ ವೃದ್ಧಿಸಿಕೊಂಡು ನನಗೆ 
ನಾನು ಏರಲಾರೆ ' ಎಂದು ಕ್ಷೀಣವಾಗಿ ಅಳಲಿದಂತಾ ತೊಂದರೆ ಕೊಡುವುದನ್ನು ಮುಂದುವರೆಸಿಕೊಂಡು 
ಗುತ್ತದೆ. ಪ್ರಾಯಶಃ ಕೊಳವೆಯ ಗರ್ಭದಲ್ಲಿ ಬರುವುದಲ್ಲಾ ಎಂದು ತಳ್ಳಂಕ ಬೇರೆ ! 
ಗಾಳಿಗೂ ನೀರಿಗೂ ಯುದ್ಧವಾಗುತ್ತಿದ್ದಿರಬೇಕು. ಉಸಿರಾಡುವ ಈ ನಲ್ಲಿಗೆ ಜೀವವಿದೆಯೆಂಬುದು 
ಅದೇನುಕೋಲಾಹಲ! ಖುರಪುಟ ಧ್ವನಿ, ಗದೆಗಳ ಸ್ವಷ್ಟವಾಯಿತಲ್ಲ ? ಆದರೆ ನಮ್ಮ ಜೀವವನ್ನು 
ಘರ್ಷಣೆ, ಕತ್ತಿಗಳ ಖಣಿಲ್ , ಚಿಳ್ಳೆನಿಸುವ ಇದು ಏಕೆ ತಿನ್ನುತ್ತಿದೆಯೋ ಏನೋ ! ನಮ್ಮ ನಲ್ಲಿ 
ಚೀತ್ಕಾರ, ಸೀಳು ದನಿಯ ಸುಯು , ಕೀಚು ಯಲ್ಲಿ ಒಮ್ಮನಸ್ಸಿನಿಂದ ಮೆಚ್ಚುವಂಥ ಅಂಶಗಳು 
ದನಿಯ ಕೊರೆತ , ಕರುಳುಲಿವ ಆಕ್ರಂದನ - ಯಾವುವೂ ಇಲ್ಲ. ರೂಪವಿದೆ , ಆದರೆ ಬರೀ ರೂಪ 
ಒಂದೇ , ಎರಡೇ ನೂರಾರು ಸದ್ದುಗಳು. ನಲ್ಲಿ ವಿದ್ದರೇನು ಬಂತು ಭಾಗ್ಯ , ಗುಣವೇ ಇಲ್ಲದೆ ? 
ಯಿಂದ ಎಲ್ಲಾ ಬರುತ್ತವೆ - ನೀರಿನ ಹೊರತು ! ನೋಡುತ್ತಾ ಹೋದಂತೆಲ್ಲಾ ಮಹಾಕಪಟಿಯಂತೆ 
ಕಾದು ಕಾದು ಬೇಸರ ಬರುತ್ತದೆ - ಗವಿಯ ಕಾಣುತ್ತದೆ ಈ ನಲ್ಲಿ, ತುಂಟತನಕ ಇದರಲ್ಲಿ 


ನಲ್ಲಿಯ ಕಪಟ 
ಕೊರತೆಯಿಲ್ಲ, ಅಡಿಗೆ ಮನೆಯಲ್ಲೊ , ಬಚ್ಚ - ಸಂಗೀತದ ಬಗೆಗೆ ನನಗೆ ಅಲ್ಪ ಸ್ವಲ್ಪ ಅಭಿರುಚಿ 
ಲಲೆ ಏನೋ ಕೆಲಸದಲ್ಲಿ ತಲ್ಲೀನನಾಗಿದ್ದರೆ, ಬೆಳೆಯಲು ಕಾರಣ ಈ ನಲ್ಲಿಯೇ ! ಆ ಸಂಗೀತ 
ತಿರುಪು ತಿರುಗಿಸಿದ್ದ ಈ ನಲ್ಲಿ ತಟ್ಟನೆ ಕೃಷ್ss ಕೇಳುತ್ತಾ ಕೂಡುವುದೆಂದರೆ ನನಗೆ ವಿಶೇಷ 
ಸದ್ದು ಮಾಡಿ ಬೆಚ್ಚಿ ಬೀಳಿಸುತ್ತದೆ. ಗಡ್ಡ ಹೆರೆ- ಆನಂದ ತುಂಬು ವಿಶ್ವಾಸ- ಉತ್ಸಾಹ ! ಆ 
ದುಕೊಳ್ಳುವಾಗೊಮ್ಮೆ ಅದರ ಅನಿರೀಕ್ಷಿತ ಸದ್ದಿಗೆ ಉತ್ಸಾಹ ಎಷ್ಟು ಮೇರೆಮೀರುತ್ತದೆಂದರೆ, ಕೆಲ 
ಹೆದರಿ ಕೆನ್ನೆಯನ್ನು ಸ್ವಲ್ಪ ಕುಯು ಕೊಂಡಿದ್ದೆ , ಮೊಮ್ಮೆ ' ನಳೀಗಾನ' ವನ್ನು ಧ್ವನಿಮುದ್ರಿಸಿಕೊಳ್ಳ 
ಅರ್ಧ ಅಂಗುಲ ಉದ್ದದ ಅ ಸೀಳು ಕಲೆಯನ್ನು ಬೇಕೆನ್ನುವವರೆಗೂ ಮುಂದುವರೆಯುತ್ತದೆ 
ನೋಡಿದಾಗಲೆಲ್ಲಾ ಅವ್ಯಕ್ತ ರೋಷಉಕ್ಕುತ್ತದೆ ಅದು ! ಆದರೆ ಕಾರ್ಯರೂಪಕ್ಕೆ ಬರುವುದಿಲ್ಲವಷ್ಟೆ . 
ನನಗೆ, ಇನ್ನೊಮ್ಮೆ ಅಡಿಗೆ ಮನೆಯಲ್ಲಿ ಗಾಜಿನ ನಮ್ಮ ನಲ್ಲಿಯಲ್ಲಿ ನೀರು ಬರುವುದೇ ಇಲ್ಲವೆಂ 
ಲೋಟವನ್ನು ಎತ್ತಿ ಹಾಕಿದುದೂ ನಲ್ಲಿಯ ಸದ್ದಿಗೆ ದಲ್ಲ, ಬರುತ್ತದೆ. ಆದರೆ ಯಾವಾಗ ? ದಿನವೆಲ್ಲಾ 
ಬೆದರಿದುದರಿಂದಲೇ , ಚೂರು ಚೂರಾದ ಗಾಜಿನ ಕಾದು, ನಲ್ಲಿಯಲ್ಲಿ ನೀರು ಬರದಿರಲು, ಬಾವಿ 
ಲೋಟದ ತುಣುಕುಗಳನ್ನು ನಲ್ಲಿಯ ಬಾಯಿಗೆ ಯಿಂದ ನೀರು ಹೊತ್ತು ಹೊಟ್ಟೆ, ಹಂಡೆ, 
ತುರುಕಿ ಬಿಡಬೇಕೆಂಬಷ್ಟು ಸಿಟ್ಟು ಉಕ್ಕಿತ್ತು . ಬಕೀಟು, ಕೊಡ, ಕೊಳದಪ್ಪಲೆ, ತಪ್ಪಲೆ, ಗಿಂಡಿ , 
ಕೈ ಕೊಯ್ದಿತೆಂದು ಕಾರ್ಯರೂಪಕ್ಕಿಳಿಸಲಿಲ್ಲ ಲೋಟ, ಸೌಟು, ಉದ್ದರಣೆ - ಇವುಗಳನ್ನೆಲ್ಲಾ 
ಅಷ್ಟೆ ! 

ತುಂಬಿಕೊಂಡ ಮೇಲೆ ಬರುತ್ತದೆ ! ಆಗ ತಿರುವು 
ಕೆಲವೊಮ್ಮೆ ನಲ್ಲಿ ಸಂಗೀತ ಪಟುವೇನೋ ತಿರುಗಿಸಿದಾಗ ಸುರಿಯುವ ಆ ಜಲಧಾರೆ ನಮ್ಮನ್ನೇ 
ಎಂದು ಅನುಮಾನ ಜಿನುಗುವಂತಾಗುತ್ತದೆ, ಅಣಕಿಸುವಂತೆ ಭಾಸವಾಗುತ್ತದೆ. 
ತಿರುವು ತಿರುಗಿಸಿದಾಗ ಆರಂಭವಾಗುವ ಅದರ ನಮ್ಮ ಮನೆ ಎತ್ತರದಲ್ಲಿದೆಯೆಂದು ಹೇಳಿದ್ದೇನೆ. 
“ ಟೀ ... ss' ಸ್ವರ ಯಾವ ಖ್ಯಾತ ಸಂಗೀತಗಾರನ ಮುಂಭಾಗದಲ್ಲಿ ಬೇರೆ ಮನೆಗಳಿಲ್ಲ ಬರೀ 
ಆಲಾಪನೆಗೆ ಕಡಿಮೆ ಇರುತ್ತದೆ. ಕ್ರಮೇಣ ದ್ರುತ ಬಯಲು. ಎಂತಲೇ ಸ್ವಚ್ಛಂದವಾಗಿ ಗಾಳಿ ಬೀಸು 
ಗತಿಯಲ್ಲಿ ಸಾಗಿದ ಮೇಲೆ ಪಲ್ಲವಿಯ ಆರಂಭ. ಇದೆ ಬೇಕಾದಷ್ಟೇ ಅಲ್ಲ, ಕೆಲವೊಮ್ಮೆ ಬೇಡಾ 
ಎಷ್ಟು ಕ್ರಮಬದ್ಧವಾಗಿ ತಾಳ , ಮಟ್ಟುಗಳಿಗೆ ಅನು ದಷ್ಟೂ ಬೀಸುತ್ತದೆ ! ಅದನ್ನೇ ತಾಳಿಕೊಳ್ಳು 
ಗುಣವಾಗಿ ನಲ್ಲಿ ಹಾಡುತ್ತದಲ್ಲಾ ಎಂದು ನನಗೆ ವುದು ನಮಗೆ ದುಸ್ತರವಾಗುವುದುಂಟು. ಆದರೆ 
ಅಚ್ಚರಿ. ಸಂತಸವೂ ಕೂಡ! ಸಂಗೀತಗಾರರಿಗಿಂತ ಇದಿಷ್ಟೇ ಗಾಳಿ ಸಾಲದೇನೋ ಎಂಬಂತೆ ದೇವರು 
ಒಂದು ವಿಶೇಷ ಹೆಚ್ಚಳ ನಮ್ಮ ನಲ್ಲಿಯಲ್ಲಿದೆ . ಹಾಡು ಮನೆಯ ನಲ್ಲಿಗಳಲ್ಲ ನಮಗೆ ಗಾಳಿಯನ್ನು ಪಂಪ್ 
ವಾಗ ಗಾಯಕರು ಮಾಡುವ ವಕ್ರ ಅಂಗಭಂಗಿ ಮಾಡುತ್ತಾನೆ! ನೀರಿಗಾಗಿ ನಲ್ಲಿ ಸೌಲಭ್ಯವೇರ್ಪಡಿ 
ಗಳಲ್ಲೊಂದನ್ನೂ ಇದು ಮಾಡುವುದಿಲ್ಲ ! ಅಷ್ಟೇಕೆ, ಸುವುದು ಸಹಜ , ಆದರೆ ಗಾಳಿನಲ್ಲಿಗಳನ್ನು ಕೇಳಿ 
ತನ್ನ ಮುದ್ರೆಯಿಂದ ಸ್ವಲ್ಪವೂ ಕದಲುವುದಿಲ್ಲ ರೇನು ? ನಮ್ಮ ಮನೆಯಲ್ಲಿವೆ ಅವು. ಯಾರಾ 
ವೆನ್ನುತ್ತೇನೆ! ಇಂಥ ಸಂಯಮ , ಹಿಡಿತ ಯಾವ ದರೂ ' ನಲ್ಲಿಯಲ್ಲಿ ನೀರು ಬರುತ್ತದೇನು ? ? 
ಸಂಗೀತಗಾರರಿಗಿದೆ, ಮುಂದೆ ಬರಲಿ ! ಇನ್ನೂ ಎಂದು ಕೇಳಿದರೆ ನಮಗೆ ಉತ್ತರಿಸಲು ದೊಡ್ಡ 
ಸ್ವಲ್ಪ ಮುಂದುವರಿದು ಹೇಳುವುದಾದರೆ , ನಮ್ಮ ಜಿಜ್ಞಾ ನೆ . ಎಂದೂ ಯಾವುದಕ್ಕೂ ಇಲ್ಲ' ಎಂದು 
ನಲ್ಲಿ ಹಾಡುವಾಗ ತುಟಿಯನ್ನು ಅಲುಗಿಸುವುದಿಲ್ಲ . ಹೇಳಿ ನಮಗೆ ಅಭ್ಯಾಸವಿಲ್ಲವಲ್ಲ ! ಸ್ವಲ್ಪ ಸೆಟ್ಟರ 
ತೆರೆದ ಬಾಯಿ ತೆರೆದ ಹಾಗೇ ಇರುತ್ತದೆ, ಹಾಡು ಸೋಗಿನವರು ನಾವು. 'ತೊಗರಿ ಬೇಳೆ ಇದೆಯೇ 
ಮಾತ್ರ ಉಕ್ಕಿ ಉಕ್ಕಿ ಬರುತ್ತಿರುತ್ತದೆ, ಎಂಥ ನೆಟ್ಟರೆ? ' ಎಂದರೆ ' ಉದ್ದಿನ ಬೇಳೆ ಇದೆ 
ಮೋಹನ ಗಾನಸುಧೆ! ನಿಜವಾಗಿ ಹೇಳಬೇಕೆಂದರೆ , ತಗೊಳ್ಳಿ ' ಎನ್ನುವ ಪೈಕಿ ! ತೊಗರಿಬೇಳೆ ಇಲ್ಲ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಎಂದು ಹೇಳುವುದು ಸಲ್ಲ . ಹಾಗೆಯೇ ನಾವೂ , – ಎಂದರೂ ಅದಕ್ಕೆ ಅರ್ಥವಾಗುವುದಿಲ್ಲ. 
ನೀರು ಬರುವುದಿಲ್ಲ ಎಂದು ಹೇಳುವುದು ನಮ್ಮ ತನ್ನ ಈ ಅಸಾಮರ್ಥ್ಯದ ಬಗೆಗೆ ಅದಕ್ಕೆ ನಾಚಿಕೆ 
ಮನಸ್ಸಿಗೆ ಒಗ್ಗದು, ಅದಕ್ಕೆಂದೇ ' ನಾವು ಗಾಳಿ ಯಾದರೂ ಇದೆಯೇ ಎಂದರೆ ಅದೂ ಇಲ್ಲ ! ಆದರೆ 
ಬರಲಿ ಅಂತ ನಲ್ಲಿ ಹಾಕಿರೋದು!' ಎನ್ನುತ್ತೇವೆ. ನಮ್ಮ ಹೊಟ್ಟೆಯುರಿಸುವ ಎಲ್ಲ ಆಟಗಳನ್ನೂ 
* ಅಂದ್ರೆ ನೀರು ಬ ರೋದಿಲ್ಲ ವೆ ? ಎಂದು ಅಡುತ್ತದೆ. ಬೆಳಿಗ್ಗೆ ಕಾರ್ಖಾನೆಗೆ ಹೊರಡುವ 
ಮತ್ತೆ ಪ್ರಶ್ನಿಸಿದರೆ , ' ಗಾಳಿ ಬರುತ್ತದೆ!' ಎಂದೇ ಮುನ್ನ ನಲ್ಲಿಯ ತಿರುಪು ತಿರುಗಿಸಿದ ಗುಳುಗುಳು 
ನಮ್ಮ ಉತ್ತರ: 

* ಸದ್ದಾಗಿ ಎಲ್ಲಿ ನೀರು ಬರುತ್ತಿರುವುದರ ಅರಿವಾ 
ನವ ನಲ್ಲಿಯಲ್ಲಿ ನೀರಿನ ಬದಲು ಗಾಳಿಯೇ ಗುತ್ತದೆ. ಇಲ್ಲ ನೀರು ಬರುವವರೆಗೆ ಕಾಯು | 
ಬಂದರೂ ನಿಮಗೆ ವಿಶೇಷ ದುಃಖವಿಲ್ಲ . ಆದರೆ ಹಾಗೆ ವಷ್ಟು ವೇಳೆಯ ವ್ಯವಧಾನವಿರುವುದಿಲ್ಲ. ಮನೆ 
ರಭಸದಿಂದ ಬರುವಾಗ ವಿಪುಲವಾಗಿ ಸದ್ದಾಗು ಯಲ್ಲಿ ನಾವಿಬ್ಬರೇ . ಇಬ್ಬರೂ ಕಾಖಾ ೯ ನೆ ಗೆ 
ಇದೆ. ಸದ್ದಾದರೂ ಚಿಂತೆಯಿಲ್ಲ. ಆದರೆ ಗಾಳಿ ಹೋಗುವವರೇ . ಬರುವುದು ಸಂಜೆಗೆ , ಹಾಗಾದರೆ. 
ಬರುವಾಗಲೆಲ್ಲಾ ನೀರಿನ ಮೀಟರ್ ಗರಗರ ತಿರು ಆ ಅವಧಿಯಲ್ಲಿ ನೀರು ಬಂದರೆ ಹಿಡಿಯುವವ 
ಗುತ್ತದೆ ! ಅಂಕೆಗಳು ಮುಂದೆ ಉರುಳುತ್ತವೆ. ರಾರು ? ಅದರೆ ಇದೇನೂ ನಮಗೆದೊಡ್ಡ ಸಮಸ್ಯೆ 
ಎಷ್ಟೋ ಸಹಸ್ರ ಗ್ಯಾಲನ್ ನೀರು ಉಪಯೋಗಿಸ ಅಲ್ಲ , ಬಚ್ಚಲು ಮನೆಯ ತೊಟ್ಟಿಯ ಮೇಲೇ ನಲ್ಲಿ 
ಲ್ಪಟ್ಟಂತೆ ಮೀಟರ್‌ ತೋರಿಸುತ್ತದೆ. ಆದರೆ ಯಿದೆಯಷ್ಟೆ ? ಅದರ ತಿರುಪು ತಿರುಗಿಸಿಬಿಟ್ಟಿದ್ದ 
ನಮಗೆ ದೊರೆತಿರುವುದು ಒಂದು ಹನಿಯೂ ಇಲ್ಲ. ರಾಯಿತು. ನೀರು ಬಂದಾಗ ತೊಟ್ಟಿ ತಾನಾಗಿ 
ಬರೀ ಗಾಳಿ' ಅಷ್ಟೆ ! ಒಂದು ತಿಂಗಳಂತೂ ಒಂದು ತುಂಬಿಕೊಳ್ಳುತ್ತದೆ. ಆದರೆ ತುಂಬಿ ಜೆಲ್ಲಿದರೆ ? 
ತೊಟ್ಟು ನೀರು ಬರಲಿಲ್ಲ ನಲ್ಲಿಯಲ್ಲಿ, ಬಿಲ್ಲು ಮಾತ್ರ ಅದಕೂ ಸುಲಭ ಪರಿಹಾರವಿದೆ. ತಿರುಪನ್ನು 
ಆರು ರೂಪಾಯಿಯಾಗಿತ್ತು ! 

ಅರ್ಧ ಸುತ್ತು ತಿರುಗಿಸಿದರಾಯಿತು. ನೀರು 
ಇದಕ್ಕಾಗಿ ಯಾರ ಬಳಿಯೂ ನಾವು ಫಿರ್ಯಾದು ನಿಲ್ಲುವ ವೇಳೆಗೆ ತೊಟ್ಟಿ ತುಂಬಿಕೊಂಡಿರು 
ಮಾಡುವಂತಿಲ್ಲ. ಏಕೆಂದರೆ ಹಿಂದಿನ ಮನೆಯವ ಇದೆ. ಆದರೆ ಕುಡಿಯುವ ನೀರಿಗೇನು ಮಾಡು 
ರಿಗೆ, ಪಕ್ಕದ ಮನೆಯವರಿಗೆ ನೀರು ಸರಿಯಾಗಿ ವುದು ? ತೊಟ್ಟಿ ನೀರನ್ನು ಅಡಿಗೆಗೆ, ಕುಡಿ 
ಬರುತ್ತದೆ. ಬಿಲ್ಲು ಅದಕ್ಕೆ ಅನುಗುಣವಾಗಿರು ಯಲು ಉಪಯೋಗಿಸಲಾಗದಲ್ಲ . ಆದರೆ ಇದೂ 
ತದೆ, ಆದರೆ ನಮ್ಮ ಮನೆ ಆ ಮನೆಗಳಿಗಿಂತ ನಮಗೆ ದೊಡ್ಡ ಸಮಸ್ಯೆಯಲ್ಲ. ( ಪ್ರಾಯಶಃ 
ಎತ್ತರವಾಗಿರುತ್ತದೆಯಲ್ಲಾ ಅದಕ್ಕಾಗಿ ಈ ಯಾವೂ ನಮಗೆದೊಡ್ಡ ಸಮಸ್ಯೆಗಳಲ್ಲ. ನೀರು 
ಬವಣೆ, ಸಕ್ಕರೆ ಕಾಯಿಲೆ, ರಕ್ತ ಒತ್ತಡ ಇತ್ಯಾದಿ ಬರದಿರುವುದೇ ಏಕಮೇವ ಸಮಸ್ಯೆ . ನೀರು 
ಕಾಯಿಲೆಗಳೆಲ್ಲಾ ಶ್ರೀಮಂತರಿಗೇ ಬರುವುದು. ಬಂದರೆ ಹಿಡಿದಿಡುವುದು ಒಂದು ಸಮಸ್ಯೆಯೇ ? ) 
ತಮಗೆ ಬೇಕುಬೇಕಾದುದನ್ನು ಸಾಧ್ಯವಿದ್ದರೂ ಬಕೀಟೊಂದನ್ನು ನಲ್ಲಿಯ ಕೊರಳಿಗೆ ನೇತುಹಾಕಿ 
ತಿನ್ನುವಂತಿಲ್ಲ ಅವರು . ಹಾಗಾಯಿತು ನಮ್ಮ ದರಾಯಿತು - ಪುಂಡು ಹಸುವಿಗೆ ಗುದ್ದೆ ' 
ಪಾಡು . ನಾವು ಎತ್ತರದಲ್ಲಿದ್ದೇವೆ; ಆದರೆ ನೀರನ್ನು ಕಟ್ಟಿದಂತೆ , ಮೊದಲು ಬಕೀಟು ತುಂಬಿ ಅನಂತರ 
ಉಪಯೋಗಿಸುವಂತಿಲ್ಲ - ನಮ್ಮ ನಲ್ಲಿಗಳೆಂದ ! ತೊಟ್ಟಿ ತುಂಬಿರುತ್ತದೆ! 

ಕೆಳಮನೆಗಳಿಗೆಲ್ಲಾ ಬರುವ ನೀರು ಇನ್ನು ಕೇವಲ ಇದೆಲ್ಲಾ ಬರೀ ಲೆಕ್ಕಾಚಾರವಾಯಿತು; ನಮ್ಮ 
ಏಂಳೆಬಡಿ ಎತ್ತರಕ್ಕೆ ಏಕೆ ಏಳಲಾರದೊ ಕಾಣೆ. ಪಂಚವಾರ್ಷಿಕ ಯೋಜನೆಗಳ ಹಾಗೆ, ಅಂತ್ಯದಲ್ಲಿ 
ಏರಿ ಬಾ ಎತ್ತರವ 

ಫಲ ಮಾತ್ರ ಶೂನ್ಯವೇ ! ಬಚ್ಚಲು ಮನೆಯಲ್ಲಿ 
ಕೊಳವೆಗಳ ಬಿತ್ತರವ 

ಇಷ್ಟೆಲ್ಲಾ ಸಿದ್ಧತೆಗಳನ್ನು ಮಾಡಿ ಕಾರ್ಖಾನೆಗೆ ತೆರ 


ಸುವಾಸ 


ಇಾದೆಕಲೆ ಮತ್ತು ಬಿಜಿಯಡಿ 
ಸ್ನಾನಕ್ಕೆ ಸೋಪಾ ಹ್ಯಾ ಆಡಳಿ 
ಕೋಶ ನಿಮಗೆ 
ಆಗಸ್ಟ್ , 
ಇದರ ದಿವ್ಯ ಸುವಾಸೆವು 
ಅನ್ನು ಮನಮೋಹಕ್ ! 


ಸ್ಯಾಂಡಲ್ ಸೋಪು 
ಶ್ರೀ ರಾಮ ಕೃಷ್ಣ ಆ ಯಿ ಈ 


ಮಿ ಆ 


ಮ ೧ ಗ ಳೂ ರು 
Berest/238 / rom . lien 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಳುತ್ತೇವೆ. ಇದು ಹುಲಿ ಹಿಡಿಯಲು ಕಾಡಿನಲ್ಲಿ ತಾನೆ ? ತಟ್ಟನೆ ತಿರುಪು ತಿರುಚಿ ಅದರ ಬಾಯಿಗೆ 
ದೊಡ್ಡ ಗುಂಡಿತೋಡಿಮೇಲೆ ಹುಲ್ಲು ಮುಚ್ಚಿರುವ ಬೀಗಹಾಕುತ್ತೇವೆ, 
ಹಾಗೆ , ಕಾರ್ಖಾನೆಯಿಂದ ಮರಳುವಾಗ , ತನ್ನ ರಾತ್ರಿ ಒಂದು ಹೊತ್ತಿನಲ್ಲಿ ತಟ್ಟನೆಚ್ಚರವಾಗು 
ಫಲಿತಾಂಶ ನೋಡಲು ಹೋಗುತ್ತಿರುವ ವಿದ್ಯಾ ಇದೆ. ' ಮಂಪರು' ಎಂಬುದು ಕಣ್ಣಿಗೆ ಇರು 
ರ್ಥಿಯ ಮನಃಸ್ಥಿತಿ ನಮ್ಮದಾಗಿರುತ್ತದೆ ! ಬಾಗಿಲ ವಂತೆ ಕಿವಿಗೆ ಇದೆಯೆಂದೇ ನನ್ನ ಶಂಕೆ, ಎಂತಲೇ 
ಬೀಗ ತೆಗೆದು ಮೊದಲ ಹೆಜ್ಜೆಯನ್ನು ಒಳಗಿಡುವಾಗ ಏನೋ ಸದ್ದು ದೂರದದಲ್ಲಿ ಕೇಳಿದಂತಾದರೂ 
ನೀರು ಸುರಿದು ಹೋಗುತ್ತಿರುವ ಸದ್ದೇನಾದರೂ ಏನೆಂದು ಸ್ಪಷ್ಟವಾಗಿ ಗುರುತಿಸಲಾಗದು . 
ಕೇಳಿ ಬರುತ್ತಿದೆಯೇನೋ ಎಂದು ಕಿವಿಗಳು ಗಮನ ಕ್ರಮೇಣ ಸದ್ದು ಉಲ್ಬಣಿಸುತ್ತದೆ. ಪ್ಲಾ ......! 
ಕೊಟ್ಟು ಆಲಿಸುತ್ತವೆ. ಏನೂ ಸದ್ದು ಕೇಳುವುದಿಲ್ಲ. ಹೌದು, ಬೆಕ್ಕುಗಳೆರಡು ಪರಸ್ಪರ ಕಾದಾಡುತ್ತಿವೆ. 
ಪ್ರಾಯಶಃ ಆಗಲೇ ಬಂದು ನಿಂತಿರಬೇಕೆಂದು ಅವು ಒಳಗೆ ಬಂದುದಾದರೂ ಹೇಗೆ ? ಪ್ರಾಯಶಃ 
ಕೊಳ್ಳುತ್ತಾ ಬಟನ್ ಬಿಚ್ಚದೆ ಬಚ್ಚಲುಮನೆಗೆ ತೆರೆದ ಕಿಟಕಿಗಳಿಂದ ಒಳಗೆ ಧುಮುಕಿರಬೇಕು. 
ಧಾವಿಸಿದರೆ ನಮ್ಮ ಆಶಾಸೌಧ ತಟ್ಟನೆ ಕುಸಿಯು ಸ್ವಲ್ಪವೂ ಸದ್ದಾಗದ ಹಾಗೆ ಎಷ್ಟು ಮೆಲ್ಲನೆ ಒಳ 
ತದೆ. ಹುಲಿ ಇತ್ತ ಸುಳಿದೇ ಇಲ್ಲ! ವಿದ್ಯಾರ್ಥಿ ಅನು ನುಗ್ಗಿವೆ ? ಒಂದೊಂದಾಗಿ ಬಂದಿರಬೇಕು. ಬೆಳಗ್ಗೆ 
ಶ್ರೀರನಾಗಿದ್ದಾನೆ! ಬರೀ ತೊಟ್ಟಿ , ಖಾಲಿ ಬಕೀಟು ಗೆಂದು ತೆಗೆದಿಟ್ಟಿರುವ ಹಾಲಿನ ಪಾತ್ರೆಯ ಬಳಿ 
ಗಳು ನಮ್ಮನ್ನಣಕಿಸುತ್ತವೆ, ನಲ್ಲಿ ಮಾತ್ರ ಕೊರ್ ಎರಡೂ ಸೇರಿ ಪರಸ್ಪರ ಜಗಳ ಆಡುತ್ತಿವೆಯೋ ? 
ಕೃಷ್ ... ಎಂದ ಅಣಕು ನಗೆಯ ತುಣುಕು ಇದೀಗ ಸದ್ದು ಮಾತ್ರ ಹೆಚ್ಚಾಗುತ್ತಿದೆ. ಹಾಸಿಗೆ 
ಗಳನ್ನು ವಿಣುಕಿಸಿ ಇಣುಕುನೋಟ ನೋಡಿ ಬಿಟ್ಟಿದ್ದು ಹೋಗಿ ಅವುಗಳನ್ನು ಓಡಿಸಲು ಬೇಸರ . 
ನಮ್ಮನ್ನು ಕೆಣಕುತ್ತದೆ! ನಾವಿನ್ನೂ ಹಾಗೆಯೇ ಮಲಗಿದ್ದಲ್ಲಿಂದಲೇ ಚಪ್ಪಾಳೆ ತಟ್ಟಿ ' ಹುಷ್ ... 
ನೋಡುತ್ತಾ ನಿಷ್ಪಂದರಾಗಿ ನಿಂತಿದ್ದರೆ ನಲ್ಲಿ ತನ್ನ ಹುಷ್ ಎಂದು ಕೂಗಿದರೂ ಫಲವಿಲ್ಲ . 
ಭಾಷಣವನ್ನಾರಂಭಿಸುತ್ತದೆ. 'ಕೋರ್ ಕೋರ್ ಬೆಕ್ಕುಗಳು ಇನ್ನೂ ಜೋರಾಗಿ ಕೂಗತೊಡಗು 
ಕೃಷ್ss'. ಮಹನೀಯರೆ, ನೀರು ಜೀವನಕ್ಕೆ ಇವೆ. ಸ್ವಲ್ಪವಾದರೂ ಸಹಕಾರವೆಂಬುದು ಅವು 
ಮೂಲಾಧಾರ ವಸ್ತುಗಳಲ್ಲೊಂದು . ಅದನ್ನು ಪಡೆ- ಗಳಲ್ಲಿರಬಾರದೆ ? ತಮ್ಮ ಪಾಡಿಗೆ ತಾವು ಸದ್ದಿಲ್ಲ 
ಯಲೆಂದೆ ನನ್ನ ನಿಲ್ಲಿ ನೀವು ಪ್ರತಿಷ್ಠಾಪಿಸಿದ್ದೀರಿ. ದಂತೆ ಹಾಲು ಕುಡಿದುಹೋಗಲು ಏನು ಧಾಡಿ ? 
ನನಗೆ ಏನೋ ನಿಮ್ಮಂಥ ಸಭ್ಯರಿಗೆ ಯಥೇಚ್ಛ ನೀರು ಹಿಂದೆ ಕಜ್ಜಾಯ ಕಟ್ಟಿ ಕೊಂಡು ಬಂದಾಗಲೂ 
ಕೊಡಬೇಕೆಂದೇ ಆಸೆ. ಆದರೆ ನಾನೇನು ಮಾಡಲಿ ? ತಾವೇ ಸಮವಾಗಿ ಹಂಚಿಕೊಳ್ಳಲಾಗದೆ ಗಲಾಟೆ 
ನನಗೆ ಸ್ವಲ್ಪವೂ ಸ್ವಾತಂತ್ರ್ಯ ವಿಲ್ಲ. ನಾನು ಕೇವಲ ಮಾಡಿಕೊಂಡು ಮಂಗನ ಪಾಲು ಮಾಡಿ ಪೆಂಗು 
ಲಿಪಿಕಾರನಿದ್ದಂತೆ, ಬರೆಸುವವನು ಅವನು . ನಾನು ಗಳಾದವು! ಈಗ ನಾನು ಎದ್ದು ಹೋಗಿ ಕೋಲಿ 
ಕೇವಲ ಸೂತ್ರದ ಗೊಂಬೆ, ಕುಣಿಸುವವನು ದೂರ ನಿಂದ ಬಾರಿಸಿದರೆ ಅನ್ಯಾಯವಾಗಿ ಟೊಂಕ 
ದಲ್ಲೆಲ್ಲೂ ಇದ್ದಾನೆ. ಅವನು ನೀರು ಬಿಟ್ಟ ಮುರಿದುಕೊಂಡು ಹಾಲನ್ನೂ ಕಳೆದುಕೊಳ್ಳು 
ರುಂಟು, ಇಲ್ಲದಿದ್ದರೆ ಇಲ್ಲ. ಆದರೂ ಜೀವನದ ಶವೆ! ಆ ವೇಳೆಗೆ ನಿದ್ದೆಯ ಮಂಪರು ಹರಿದು 
ಇನ್ನೊಂದು ಮೂಲಾಧಾರವಾದ ಗಾಳಿಯನ್ನಾ ಧಡಕ್ಕನೆ ಎದ್ದು ಅಡಿಗೆ ಮನೆಗೆ ಧಾವಿಸಿದರೆ ಬೆಕ್ಕಿನ 
ದರೂ ನಿಮಗೆ ಕೊಡುತ್ತಿರುವುದರಲ್ಲಿ ನನ್ನ ಸೇವಾ ಸುಳಿವೇ ಇಲ್ಲ. ಬಚ್ಚಲಮನೆಯಲ್ಲಿ ಸದ್ದು ಕೇಳಿ 
ಕಾಂಕ್ಷೆಯನ್ನು , ಪ್ರಾಮಾಣಿಕತೆಯನ್ನು ನೀವು ಸುತ್ತದೆ, ಅಲ್ಲಿ ಹೋಗಿನೋಡಿದರೂ ಬೆಕ್ಕುಗಳು 
ಗುರುತಿಸಬೇಕಲ್ಲವೇ ? ಕೋರ್ ಕೃಷ್ss.... ಕಾಣವು. ಸದ್ದು ಮಾತ್ರ ಹೆಚ್ಚಾಗಿರುತ್ತದೆ. ಸರಿ 
ಆದರ ಭಾಷಣ ಕೇಳುವಷ್ಟು ತಾಳ್ಮೆ ನಮ್ಮಲ್ಲಿದ್ದರೆ ಯಾಗಿ ಗಮನಿಸಿದರೆ ಅದೆಲ್ಲಾ ನಲ್ಲಿಯ ಕಪಟ 


ನಲ್ಲಿಯ ಕಪಟ 
ವೆಂದು ಗೊತ್ತಾಗುತ್ತದೆ. ಅದನ್ನು ಶಪಿಸುತ್ತಾ ಈ ಕೊಳವೆ ಸಿಡಿದೊಡೆದು ಮೊರೆದು ಬಾ 
ತಿರುವು ತಿರುಗಿಸಲು ಧಾವಿಸಿದರೆ ಗುಳುಗುಳು 

ನೀರತೊಟ್ಟಿಯನು ಬಿರಿದು ಬಾ 
ಸದ್ದು ಆರಂಭವಾಗುತ್ತದೆ. ನೀರು ಬಂದಿತೇನೊ 

ಎಂದಿತ್ಯಾದಿಯಾಗಿ ಕುಟ್ಟಿ ಬಜಾಯಿಸಿದ್ದೇ 
ಎಂದು ಕೈ ಹಿಡಿದರೆ ಅದರ ಸುಳಿವೇ ಇಲ್ಲ, ಗಾಳಿ , ಬಜಾಯಿಸಿದ್ದು , ತಟ್ಟೆಯ ತಳ ನೆಗ್ಗಿ ತನ್ನೆ ಕಂಠ 
ಗಾಳಿ , ನಲ್ಲಿಯ ರೋದನ ಈಗ ಮುಗಿಲು ಮುಟ್ಟು ಸ್ವಲ್ಪ ಉತ್ತಮಗೊಂಡಿತಷ್ಟೆ . ನೀರು ಮಾತ್ರ ಬರ 
ಇದೆ, ಶಿರುಕೊಳವಿನಾಜಿ , ಚಂದ್ರಮತಿಯರಿಗೆ ಲಿಲ್ಲ, ಬರಲೇ ಇಲ್ಲ . 
ಮಿಗಿಲಾಗಿ ಅದರ ಪ್ರಲಾಪ! ಕುತ್ತು ಬುಸಪಡ ಕೊನೆಗೂ ಧೈರ್ಯ ಮಾಡಿ ನಲ್ಲಿ ಕಛೇರಿಗೆ 
ತೊಡಗುತ್ತದೆ. ಆಗ ತಾನಾಗಿಯೇ ನನ್ನ ಬಾ 

ಹೋಗಿಯೇ ಬಿಟ್ಟೆ . ನನ್ನ ಅಹವಾಲನ್ನು ಕರುಳು 
ಯಿಂದ, 

ಕರಗುವ ಹಾಗೆತೋಡಿಕೊಂಡೆ. ನಮ್ಮ ಎಲ್ಲ ಬವಣಿ 
ತಲ್ಲಣಿಸದಿರು ಕಂಡ್ಯ ತಾಳು ನಲ್ಲಿ ಗಳನ್ನು ವಿವಿಧ ರೀತಿಯಲ್ಲಿ ಅರ್ಧ ಗಂಟೆಯ ವರೆಗೆ 
ಎಲ್ಲರನು ಸಲಹುವನು ಇದಕೆ 

ಆತ ಕೇಳಿಕೊಂಡು ಕೊನೆಗೆ ಏನು ಮಾಡೋದು 
ಸಂಶಯವಿಲ್ಲ ಸ್ವಾಮಿ, ಪ್ರೆಷರ್ ಇಲ್ಲ, ಬೇಸ್ತೆ ಕಾಲದಲ್ಲಿ 

ಹಿಂಗೇನೇ ! ' ಎಂದು ಕೈ ಆಡಿಸಿಬಿಟ್ಟ . 
- ಎಂದು ಹಾಡು ಅನುಕಂಪೆಯಾಗಿ ಹೊಮ್ಮು 

ಓ ಲಕ್ಷಣಾ ಎಂದು ಮನೆಗೆ ಮರಳುವಾಗ 
ಇದೆ. ನಲ್ಲಿಯ ತಿರುಪನ್ನು ಬಿಗಿಮಾಡಿ ಮತ್ತೆ 
ಹಾಸಿಗೆ ಸೇರಿದರೆ ನಿದ್ರಾಂಗನೆ ಬಳಿ ಸುಳಿದರೆ 

ದಾರಿಯಲ್ಲಿ ನಲ್ಲಿಯೊಂದು ಕಂಡಿತು. ಸುತ್ತ ನೀರು 
ತಾನೆ? ಹೀಗಾಗಿ ನಲ್ಲಿಯ ತಿರುವು ಬಿಗುಮಾಡಲು 

ಹಿಡಿಯುವವರಿದ್ದರು. ನಲ್ಲಿಯಿಂದ ನೀರು ಧಾರೆ 
ಮರೆತು ಮಲಗಿದ ದಿನಗಳಲ್ಲೆಲ್ಲಾ ರಾತ್ರಿ ನಿದ್ರಾ 

ಯಾಗಿ ಸುರಿಯುತ್ತಿತ್ತು . ಅದನ್ನು ನೋಡಿ 
ನಾಶ ಖಂಡಿತ! 

ಹೃದಯಕ್ಕೆ ಅನಿರ್ವಚನೀಯವಾದ ಆನಂದವಾ 

ವಾಯಿತು. ಅದೊಂದು ಅಪೂರ್ವ ದೃಶ್ಯವೆಂಬಂತೆ 
ಜಲಕ್ಷಾಮ ಬಂದಾಗ ವಿರಾಟಪರ್ವ ವಾಚನ 

ಅದೆಷ್ಟೋ ಹೊತ್ತು ನೋಡುತ್ತಾ ನಿಂತಿದ್ದೆ . ನಮ್ಮ 
ಮಾಡುವುದು ನನಗೆ ತಿಳಿದ ಸಂಗತಿ. ಮೊದಲು 

ನಲ್ಲಿಯಲ್ಲಿ ಹೀಗೆ ನೀರು ಬರಬಾರದೆ ಎಂದು 
ಅದರ ಬಗೆಗೆ ಅಷ್ಟೇನೂ ನಂಬಿಕೆ ಇರಲಿಲ್ಲ . ಆದರೆ 

ಹಲುಬಿಕೊಂಡು ಹೊಸ ಹೆಜ್ಜೆಯೊಡನೆ ಮನೆಗೆ 
ಈಗ ಈ ಜಲಾಭಾವದ ಜಂಜಾಟದಲ್ಲಿ ಜರ್ರುರಿತ 

ಮರಳಿದೆ . 
ನಾದಾಗ ನಿಜವಾದ ಸಂಕಟ ಬಂತು ಎಂದು ಅರಿ 

ಬೇಸಗೆ ಕಳೆದು ಇದೀಗ ಮಳೆಗಾಲ ಅಡಿಯಿಡು 
ವಾಗಿ ವೆಂಕಟರಮಣ ಅನ್ನ ಬೇಕಾಯಿತು. ವಿರಾಟ 

ತಿದೆ. ಒಂದೆರಡು ಹದವಾದ ಮಳೆಗಳೂ ಈಗಾಗಲೇ 
ಪರ್ವ ವಾಚನ ಮಾಡೀಮಾಡೀ ಅದರ ಪದ್ಯಗಳೆಲ್ಲಾ 

_ ಬಿದ್ದಿವೆ. ಆದ್ರೂ ನಮ್ಮನಲ್ಲಿಯಲ್ಲಿ ನೀರು ಬರುತ್ತಿಲ್ಲ, 
ಈಗ ನನಗೆ ಕಂಠಗತವಾಗಿವೆ. ಆದರೆ ನೀರು 

ನಮಗೆ ಇನ್ನೂ ಬಾವಿ ನೀರೇ ಅಥವಾ ಒಮ್ಮೊಮ್ಮೆ 
ಮಾತ್ರ ನಲ್ಲಿಯಲ್ಲಿ ಬರಲಿಲ್ಲ . ಮುಂದೊಂದು ವಾರ 

ಮಳೆ ನೀರೇ ಗತಿ ಆಗಿದೆ . ಆದರೂ ಆ ಮನೆಯನ್ನು 
ಸ್ಟೀಲ್ ತಟ್ಟೆಯನ್ನೇ ತಬಲಮಾಡಿಕೊಂಡು, 

ನಾವು ಬಿಟ್ಟಿಲ್ಲ, ಕಾರಣ ಆ ಮಿರಿಮಿರಿ ಮಿಂಚುವ 
ಇಳಿದು ಬಾ ತಾಯಿ ಇಳಿದು ಬಾ ನಲ್ಲಿಗಳ ಬಗೆಗೆ ನಮಗೆ ಅದೆಂಥದೋ ಅವ್ಯಕ್ತ 
ಟ್ಯಾಂಕಿನಡಿಯಿಂದ ನಲ್ಲಿ ಬುಡದಿಂದ ವಾತ್ಸಲ್ಯ , ಅವುಗಳ ಕಪಟವನ್ನೂ ಕ್ಷಮಿಸುವಷ್ಟು 
ಇಳಿದು ಬಾ ತಾಯಿ ಇಳಿದು ಬಾ ಆಳ , ಅಗಲ ಈ ವಾತ್ಸಲ್ಯ , 


# 


& 


ವಿಜ್ಞಾನಿಗಳಶೋಧನ 

ನೋವುನಿವಾರಿಸುವ ಶೀವಮಾರ್ಗ 
ಹೊಸ ನ್ನು ಪ್ರನ್ 

ಅ ' 


ಭಾರತದಲ್ಲಿ ಇದೀಗ ಮೊದಲನೆಯದಾಗಿ ದೊರೆಯುವುದು 


2EAR 


ನೋವು ನಮ್ಮ ಸಮಸ್ಯೆ: ನೋವಿನ ಸಮಸ್ಯೆ ಬಗೆಹನಿಸುವ , ಹೊಸ ಮೈಕ್ರೋಫೈನ್ ' ಆ ' ವರ್ತಿಸುವ ವಿಧಾನ 
ವಿಷಯದಲ್ಲಿ ' ಆಸ್ಕೋ ' ಸಂಶೋಧನಾ ಸಂಸ್ಥೆಯ ವೈಜ್ಞಾನಿಕರು 
ಶೋಧನೆ ನಡೆಸಿ ಈಗ ಹೊಸಮೈಕ್ರೋಫೈನ್ 'ಅಯ್ಯೋ 'ನೋವು 

ಹೊಸ. 
ವಿವಾರಣೆಯ ತೀವ್ರ ವಾರ್ಗವನ್ನು ಕಂಡುಹಿಡಿದಿರುವರು . 

ಮೈ ಕೋಫೈನ್ಸ್ , 

ಕೈ ,ಆಸೆ ' 
ಮೈಕ್ರೋಫೈನ್ ಅಂದರೆ ಏನು: ಮೈಕೆಫೈನ್ ಅಂದರೆ 
“ಅಯ್ಯೋ ' ದಲ್ಲಿರುವ ನೋವುನಿವಾರಕ ಘಟಕವನ್ನು ಒಂದು ಹೊಸ 
ಹಾಗೂ ವಿಶೇಷ ಸೂತ್ರದಿಂದ 30 ಪಟ್ಟು ಹೆಚ್ಚು ಸೂಕ್ಷ್ಮಾಣು 
ಗೆಳನ್ನಾಗಿ ಮಾಡಲಾಗಿದೆ ಎಂದರ್ಥ. ಪ್ರತಿಯೊಂದು ಪಾತ್ರೆ 
ಯೆಲ್ಲಿಯ ಈಗ ಸುಮಾರು 15 ಕೋಟಿ ಮೈಕೊಸ್ಕೋಪಿಕ್ 
ಅಣುಗಳು ಸೇರಿರುತ್ತವೆ. ಅಂದರೆ ಇದರ ಪರಿಣಾಮವಾಗಿ ಇಮ್ಮಡಿ 
ಪ್ರಮಾಣದಲ್ಲಿ ನೋವುನಿವಾರಿಸುವ ಶಕ್ತಿಯು ಮೂರು ಪಟ್ಟು | 
ತೀವ್ರವಾಗಿ ನೋವುನಿವಾರಿಸಲು ಮುಂದಾಗುತ್ತದೆ. 

ನಿವಾರಣೆ 

ನಿವಾರಣೆ. 
ತೀವ್ರ ವರ್ತಿಸಿ. ದೀರ್ಘಕಾಲ ಉಳಿಯುವುದು : ತಕ್ಷಣ 
ನೋವು- ನಿವಾರಿಸುವ ಹೊಸ ಮೆಜೋಸೆ ನ್ ' ಆ ' ವಿನ ಮಾತ್ರೆಯ ಘಟಕದ ಪ್ರಮಾಣವು ದೊಡ್ಡದಾದ ಅದನ್ನು ಮೈಕ್ರೋಫೈನ್ ಮಾಡಲಾಗಿರುವುದರಿಂದಾಗಿ 

* ಹೈ ಕೈ ಹೀರುವಿಕೆಯ ತೀವ್ರತೆಯು ಕಡಿಮೆ . ಯೊಂದು ಹೊಸ ಮೈಕೆ ಫೈನ್ “ ಆಸೆ ' ವರಾತ್ರೆಯಲ್ಲಿ 
ಘಟಕವು ಸುಸೂತ್ರವಾಗಿ ಹಾಗಡಿ ಕಡಲೇ ಹೀರಲ್ಪಟ್ಟು ಅಂದರೆನೋವುನಿವಾಣಿಗೆ ನೀವು ಹೆಚ್ಚು ಸಮಯ ಕೂಡಿ ಮೈ ಕೊಸ್ಕೋಪಿಕೆ ಅಣುಗಳು ಕೂಡಿಕೊಂಡಿ 
5ರಿಂದ 7 ಸಾಸುಗಳಷ್ಟು ಸಮಯಕ್ರಿಯಾನಿರತವಾಗಿರುವುದು. ಇದೇ ಕಾಯಬೇಕಾಗುವುದು, 

ಆದ್ದರಿಂದ ಕಡಲೇ ಹೀರಲ್ಪಟ್ಟು ತೀವ್ರವಾಗಿ ನೋವುನಿನ 

ಯಾಗುವುದು. 
ಕಾರಣದಿಂದಾಗಿ ಮೈಕ್ರೋನ್ " ಆಸ್ಕೋ ' ನೋವನ್ನು ತಕ್ಷಣ ಪ್ರಕಟವಾಗಲು 
ವಿವಾರಿಸಿ ಹೆಚ್ಚು ಸಮಯದವರೆಗೆ ಕಾರ್ಯನಿರತವಾಗಿರುವುದು. ಇವುಗಳಿಗೆ ಹೊಸಮೈಕೋಸೈನ್ ' ಅ ' ಸೆಗೆದುಕೊಳ್ಳಿರಿ :ಸೋನು. ದಲಿಸಿ : ಸಿ 
ಜೆಗೆದುಕೊಳ್ಳಲು ಸುಲಭವಾಗಿದೆ: ಹೊಸ ಮೈಕ್ರೋಫೈನ್ ಹಲ್ಲುನೋವು- ಸಂದುನೋವು• ಶೀಘಜ್ವರ - ಪ್ರೊ • ಚಳಿಜ್ವರ - ಗಂಟಲುನೋವು 
+ಆ ವನ್ನು ನಿಮಗನುಕೂಲವಾದ ಯಾವ ರೀತಿಯಾಗಿಯಡಿ' ಶ್ರಮಾಣ: ದೊಡ ನರಿಗೆ : 2 ವಾತ್ರೆಗಳು, ಅವಶಪಡಿಸಿದರೆ ಪುನಃ ತೆಗೆದುಕೊಳ್ಳುವುದು. ಮ ! 
ಕರೆದುಕೊಳ್ಳಬಹುದು - ಇದ್ದಕ್ಕಿದ್ದ ಹಾಗೆ, ನೀರಿನಲ್ಲಿ ಕಲಸಿ ಅಥವಾ 1 ಮತೆ ಅಥವಾ ನಿಮ್ಮ ಡಾ ರರ ಸಲಹೆಯಂತೆ 
ಒಂದು ಗ್ಲಾಸು ನೀರು ಅಥವಾ ಬಿಸಿ ಪಾನೀಯದೊಂದಿಗೆ 

ಹೊಸ ಮೈಕ್ರೋಫೈನ್ ' ಅಗ್ನಿ ' ಇಂದೀಗ ಸಿಗುವ ನೋವು ನಿವಾರಕ ಔಷಧ 
ಅಷ್ಟಾಧುನಿಕವಾದುದು 


headache 

w 


as a thu 


ASPRO 


microfined 
for quicker absorption 


ಹೊಸ ಮೈಕ್ರೋಫೈನ್ಸ್ 

ಆಪತ್ತಿ 
ನೋವನ್ನು ತೀವ್ರ ನಿವಾರಿಸುವುದು 
ವಿಯೋಲಸ್ ® ತಯಾರ ... 


& 


ವಿಷಗಾಳಿ 
ಬೀಸಿದಾಗ 


ಗುಪ್ತಾ ಸವೊಂದರ ಕಥೆ 

ಕಾಶವಿರಲಿಲ್ಲ. ದಣಿವಿನಿಂದ ಅವರು ಸೋತು 
ಕಂಗಾಲಾಗಿಹೋಗಿದ್ದರು . ಮೂರನೆಯ ಸೆಕ್ಸ್ ನ 
ಪಾಯೊನಿಯರ್‌ ದಳಕ್ಕೆ ಸೋತು ಸುಣ್ಣವಾಗಿದ್ದ 
ಬೇರೆ ಸೈನಿಕರ ಬದಲು ಕಾದಲು ಅಪ್ಪಣೆಯಾ 
ಯಿತು. ಆ ದಳದ ಸೈನಿಕರು ಕಂದಕದ ಅಂಚಿ 
ನಲ್ಲಿ ಒಟ್ಟಿದ್ದ ಉಸುಬಿನ ಚೀಲಗಳ ರಾಶಿಯ ಹಿಂದೆ 
ತಳವೂರಿದರು . 

“ ಇದೇನುಸಂಕಟ,ಹೆಚ್? ” ಬಂದೂಕನ್ನು 
ನೆಲದ ಮೇಲಿಡುತ್ತ ಸೈನಿಕನೊಬ್ಬ ಕೇಳಿದ. 

“ ಏನು ಸಂಕಟವೊ ಪರಮಾತ್ಮನೇ ಬಲ್ಲ . ಸೀಟಿ 
ಊದಿದ ಸಪ್ಪಳ ಕೇಳಿದೊಡನೆ ಈ ಕೀಲಿಕೈಯನ್ನು 
ಸಿಲೆಂಡರಿನ ಮುಖದಲ್ಲಿಟ್ಟು ತಿರುಗಿಸಬೇಕು ಎಂದು 

ನನಗೆ ಅಪ್ಪಣೆಯಾಗಿದೆ. ಮತ್ತು ಆಗ ಈ ಕವಚ 
ಜಯದೇವ ತ್ರಿವೇದಿ ವನ್ನು ನನ್ನ ಮಗು ಮತ್ತು ಬಾಯಿಗಳ ಮೇಲೆ 

ಹಾಕಿಕೊಳ್ಳಬೇಕು. ” ಕವಚ ತೋರಿಸುತ್ತ 
ಹೆನ್ರಿಚ್ ಹೇಳಿದ . 

ಕೀಲಿಕ್ಕೆ ತಿರುಗಿಸಬೇಕು ? ಮುಖ ಮುಚ್ಚಿ 
ಕೊಳ್ಳಬೇಕು ? ಏನು ವಿಚಿತ್ರವಿದು ? ಇದೇನಾ 
ದರೂ ಗಂಡಾಂತರಕಾರಿ ವಸ್ತುವೆ? ” 
* ಈ ಪ್ರಶ್ನೆಗೆ ಉತ್ತರ ದೊರೆಯುವ ಮೊದಲೇ 
ಜರ್ಮನ ತೋಪುಗಳು ಗಂಡು ಕಾರತೊಡಗಿ 
ದವು. ಸೀಟಿಊದುವದನ್ನೆ ನಿರೀಕ್ಷಿಸುತ್ತ ಹೆನ್ರಿಚ್ 


ಸಂಜೆ ೫ ಗಂಟೆಯ ಸಮಯ . ಬಣ್ಣ ಬಣ್ಣದ 
ವೇಷ ಧರಿಸಿ ವಸಂತವು ನಾಲ್ನ ಸುತ್ತ ಹಬ್ಬಿದ್ದ 
ವನಸ್ಪತಿಯ ಮೇಲೆ ಸದ್ದಿಲ್ಲದೆ ಬಂದು ಕುಳಿತಿತ್ತು . 
ಹವೆಯಲ್ಲಿ ವಿಚಿತ್ರ ಗಂಧವಿತ್ತು . ಹಸಿರೆಲೆಗಳಿಂದ 
ತುಂಬಿದ್ದ ಗಿಡಮರಗಳನ್ನು ಕಂಡು ಸಂತೋಷಾತಿ 
ರೇಕದಿಂದ ಹಕ್ಕಿಗಳು ವಸಂತೋತ್ಸವವನ್ನಾಚರಿಸು 
ತಿದ್ದವು. ವಾತಾವರಣವೆಲ್ಲ ಅವುಗಳ ಕಲರವದಿಂದ 
ತುಂಬಿಹೋಗಿತ್ತು . ತೋಪುಗಳು ಗರ್ಜಿಸುವ 

ವರೆಗೂ ಅವುಗಳ ಸಂಗೀತಸ್ಪಷ್ಟವಾಗಿ ಕೇಳಿಸುತ್ತ 
* ೮ ೯ ೧೫ . ಎಪ್ರಿಲ್ ೨೨ , 

ಲಿತ್ತು . ಪ್ರಕೃತಿಯ ಈ ಸುಂದರ ನಾಟಕದಲ್ಲಿ 
ಕಳೆದ ಎರಡು ವಾರಗಳಿಂದ ಘನಘೋರ ಮಾನವನು ಖಲನಾಯಕನ ಪಾತ್ರವನ್ನು ಅನಿಚ್ಛೆ 
ಸಂಗ್ರಾಮ ನಡೆಯುತ್ತಲಿತ್ತು . ಜರ್ಮನಿಯ ಯಿಂದಲೇ ಆಗಲಿ ನಿರ್ವಹಿಸುತ್ತಿದ್ದ , ಕಂದಕ 
ಸೈನಿಕರಿಗೆ ಕ್ಷಣಕಾಲ ಕೂಡ ನಿದ್ದೆ ಮಾಡಲು ಅವ - ಗಳಲ್ಲಿ ಅವಿತಿದ್ದ ಸೈನಿಕರು ನಿಃಶ್ವಾಸವನ್ನು ಎಳೆದು 
136 - 13 

೯೭ 


ಕಸರಿ, ಡಿಸೆಂಬರ್ ೧೯೬೭ 


ಕೊಂಡು ಆಕಾಶದತ್ತ ನೋಡಿದರು . ಸ್ವಚ್ಛ ಸೈನಿಕರು ಆಕ್ರಮಣವನ್ನು ಎದುರುನೋಡುತ್ತ 
ನೀಲ ಆಕಾಶ ಸುತ್ತಲೂ ಹಬ್ಬಿತು . ಹಠಾತ್ತಾಗಿ ಬಿದ್ದರು. ಆದರೆ ಹಾಗೇನೂ ಆಗಲಿಲ್ಲ. ಶತ್ರುಗಳ 
ಅವರಿಗೆಲ್ಲ ತಮ್ಮ ಮನೆಯ ನೆನಪಾಯಿತು, ಕಡೆಯಲ್ಲಿ ಛತ್ರಿಯಂಥ ಛಾಯೆಯೊಂದು ಎದ್ದಂತೆ 
ಕೇಕೆ ಹಾಕುತ್ತ ಅತ್ತಿತ್ತ ಓಡಾಡುವ ಮಕ್ಕಳ ಕಾಣಿಸಿತ್ತು . ಸಂಜೆಯಾಗಿತ್ತು . ಸೆನೆಗಲ್ಲಿನ ಸೈನಿಕ 
ಆಕೃತಿಗಳು ಅವರ ಕಣ್ಣೆದುರು ಬಂದು ನಿಂತವು. ಈ ಮೊದಲೂ ಇಂಥ ಗಾಳಿಯ ಛತ್ರಿಯನ್ನು 
ಪ್ರಕೃತಿಯ ಈ ಮನೋಹರ ದೃಶ್ಯವನ್ನು ಕಂಡು ಕಂಡಿದ್ದ . 
ಕೆಲ ಸೈನಿಕರು ತಾವು ತುಸು ಸಮಯದಲ್ಲಿ ಬಿಳಿ ಹಸಿರು ಬಣ್ಣದ ತೆಳ್ಳನ್ನ ಚಾದರವೊಂದು 
ಇದನ್ನು ಧೂಳು ಮಣ್ಣು ತುಂಬಿದ ರಾಶಿಯನ್ನಾಗಿ ಎಲ್ಲವೆಂಲ್ಲನೆ ಹರಡಿಕೊಳ್ಳುವಂತೆ ಕಾಣಿಸಿತು . 
ಮಾಡಲಿರುವೆನೆಂಬುದನ್ನು ಮರೆತುಬಿಟ್ಟರು. ತುಸುಹೊತ್ತಿನಲ್ಲಿ ಈ ಚಾದರವು ಸಣ್ಣ ಸಣ್ಣ ಗಿಡ 
- ವಿಂತ್ರ ರಾಷ್ಟ್ರಗಳ ಈ ದಾಳಿಯಲ್ಲಿ ೨೭ ನೇ ಗಳ ಆಕಾರ ತಾಳಿತು . ಆಮೇಲೆಅದು ಭಯಾ 
ಫ್ರೆಂಚ್ ಟೆರಿಟೋರಿಯಲ್ ಡಿವಿಜನ್ ಭಾಗವಹಿ ನಕ ದೈತ್ಯನಂತೆ ಇಡೀ ಆಕಾಶವನ್ನು ಮುತ್ತಿ 
ಸಿತ್ತು . ಇದರ ದಕ್ಷಿಣದಲ್ಲಿ ಕೆನಡಾದ ರೆಜಿಮೆಂಟ್ ಕೊಂಡಿತು. ಪಶ್ಚಿಮೋತ್ತರವಾಗಿ ಬೀಸುತ್ತಿದ್ದ 
ಇತ್ತು . ಅವರ ಹಿಂದೆ ೨೬ ಮತ್ತು ೨೮ ನೇ ಮಂದಗಾಳಿ ಈ ವಿಚಿತ್ರ ಆಕಾರವನ್ನು ಇನ್ನಿ ಷ್ಟು 
ಬ್ರಿಟಿಶ್ ಡಿವಿಜನ್ನು ಗಳು ಇದ್ದವು. ಫ್ರಾನ್ಸ್ - ವಿಸ್ತರಿಸಿತು. ಯಾರೋ ಹಸಿರು ಬಿಳಿ ಬಣ್ಣದ 
ಬೆಲ್ಸಿಯಂ ಗಡಿಯವರೆಗೆ ಬ್ರಿಟನ್ನಿನ ೫ ನೇ ಗೋಡೆಯನ್ನೇ ಕಟ್ಟಿದಂತೆ ಕಾಣಿಸಿತು . ಇದು 
ಡಿವಿಜನ್ಸಿ ನ ಸೈನಿಕರು ಕಲೆತು ನಿಂತಿದ್ದರು. ಹೊಗೆಯಲ್ಲ. ತೋಫಿನ ಗುಂಡುಗಳಿಂದಾಗಿ 

೨೭ ನೇ ಫ್ರೆಂಚ್ ಟೆರಿಟೋರಿಯಲ್ ಡಿವಿಜನ್ನಿನ ಧಳುಹೀಗೆ ಹಬ್ಬಿರಬಹುದೆ ? ಇಲ್ಲಿಲ್ಲ. ತೋಫಿನ 
ಸೆನೆಗಲ್ಲಿನ ಸೈನಿಕ ಉಸುಕಿನ ಚೀಲಗಳ ಆಧಾರ ಗುಂಡುಗಳ ಹೊಗೆಯಲ್ಲಇದು. ಹಾಗಾದರೆ ಇದು 
ಪಡೆದು ಕುಳಿತುಕೊಂಡ, ಗುಂಡುಗಳ ಅಬ್ಬರ ಏನು ? 
ದಲ್ಲಿ ಆತ ಏನನ್ನೂ ಮಾಡಬೇಕಾಗಿರಲಿಲ್ಲ. ಗುಂಡು ಸೆನೆಗಲ್ಲಿನ ಸೈನಿಕನಿಗೆ ಬಲವಾದ ಸೀನು ಬಂತು . 
ಗಳು ನಿಂತೊಡನೆ ಅದ್ಭುತವಾದ ಉಕ್ಕಿನ ಶಿರ- ಕ್ಯಾಪ್ಟನ್ನ ನಿಗೆ ಸಮಾಚಾರ ತಿಳಿಸಲೆಂದು ಆತ 
ಸ್ನಾಣಗಳನ್ನು ಧರಿಸಿ ಶತ್ರು ಸೈನಿಕರು ಮಂಳು ಎದ್ದು ನಡೆದ . ಮೋಡಗಳ ಸಮೂಹ ವಿಶಾಲ 
ತಂತಿಗಳನ್ನು ದಾಟಿ ಮುನ್ನುಗ್ಗಿ ಬರುವರು ರಥದ ಗಾಲಿಗಳಂತೆ ತಿರುಗುತ್ತ ಮುಂದೆ ಬರ 
ಮತ್ತು ... ಎಂದವನಿಗೆ ಗೊತ್ತಿತ್ತು . ಆಗ ಆಗುವ ತೊಡಗಿತ್ತು . ಒಂದಿನಿತೂ ಸದ್ದಿಲ್ಲದೆ ಇವು 
ಭೀಕರ ಗದ್ದಲದಲ್ಲಿ ಕಿವಿ ಒಡೆದುಹೋಗುವಂತಾಗಿ ವುಳು ತಂತಿಗಳ, ಉಸುಕಿನ ಚೀಲಗಳ ರಾಶಿ 
ಅ ಮೇಲೆ ಮೃತ್ಯು ಶಾಂತಿ ನೆಲೆಸುವುದು . ಈ ಗಳ ಮತ್ತು ಕಂದಕಗಳತ್ತ ಮುನ್ನುಗ್ಗುತ್ತ 
ಮೊದಲೂ ಹೀಗೆಯೇ ಆಗಿತ್ತು . ಉಸುಕಿನ ಚೀಲ ಲಿದ್ದ ವು . ಏನಿರಬಹುದು ಇದು ? 
ಗಳ ಸಂದಿನಲ್ಲಿ ಗುರಿ ಹಿಡಿಯಲು ಬರುವಂತೆ 'ಕ್ಯಾಪ್ಟನ್ , ಕ್ಯಾಪ್ಟನ್ ” ಎಂದು ಜೋರಾಗಿ 
ಬಂದೂಕನ್ನೂ ಸರಿಯಾಗಿಟ್ಟು ಆ ಸೈನಿಕ ಸಜ್ಜಾಗಿ ಕೂಗಿಕೈಗಳಿಂದ ತನ್ನ ಬಾಯಿ ಮತ್ತು ಮಗು 
ಕುಳಿತ. 

ಗಳನ್ನು ಮುಚ್ಚಿ ಕೆಂಡ, ಕ್ಯಾಪ್ಟನ್ , ದುರ್ವಾ 
ಅದರೆ ಈ ಸಲವೇನೂ ಆಕ್ರಮಣ ನಡೆಯಲಿಲ್ಲ. ಸನೆಯಿಂದ ನನ್ನ ಉಸಿರುಗಟ್ಟಿ ... ” ಅತನ ಕಾಲು 
ಒಂದು ವಿಚಿತ್ರ ಶಾಂತಿ ನೆಲೆಸಿತ್ತು . ಕೆಲ ನಿಮಿಷಗಳ ಗಳು ನಡುಗಿ ಮುಖ ಅಡಿಯಾಗಿ ಕಂದಕದಲ್ಲಿ 
ನಂತರ ಪಕ್ಷಿಗಳ ಕಲರವ ಕೇಳಿಬರಹತ್ತಿತು. ಬಿದ್ದ . ನಾಲ್ಕೂ ಕಡೆಕೋಲಾಹಲವೆದ್ದಿತು, ಜನರ 
ಆದರೆ ತಟ್ಟನೆ ಆ ಮಧುರ ಸಂಗೀತ ನಿಂತು ಗದ್ದಲದಲ್ಲಿ ಸೆನೆಗಲ್ಲಿನ ಸೈನಿಕ ಬೂಟುಗಳ ಅಡಿ 
ಹೋಯಿತು. ತುಂಬ ಆತಂಕದಿಂದ ಫ್ರೆಂಚ್ ಸಿಕ್ಕು ಜಿಪ್ಪಿಯಾಗಿ ಹೋದ. ಯಾರಿಗೂ ಯಾವ 


ವಿಷಗಾಳಿ ಬೀಸಿದಾಗ 


ಎಚ್ಚರವೂ ಇರಲಿಲ್ಲ. ನಾಲ್ಕೂ ಕಡೆ ಹಬ್ಬಿದ “ ವೈ ಪ್ರೆಸ್‌ಗೆ ಹೋಗಿ ಯಾರಿಗಾದರೂ ಟೆಲಿ 
ಮೋಡಗಳಿಂದಾಗಿ ಎಲ್ಲರ ಪುಪ್ಪುಸಗಳಲ್ಲೂ ಫೋನ್ ಮಾಡಿ ಕರೆಸಬೇಕು ” ಎಂದು ಏನು 
ಭೀಕರ ಉರಿಯಿದ್ದಿತು . 

ಮಾಡಲೂ ತಿಳಿಯದೆ ಕರ್ನಲ್ ಆದೇಶವಿತ್ರ - 
- ಸುರಕ್ಷಾ ರೇಖೆಯಲ್ಲಿ ಒಂದು ಮೈಲುದ್ದ ತೆರವು ಯುದ್ಧದಿಂದ ಧ್ವಸ್ತವಾದ ಮೈಲು ಮೈಲು 
ಉಂಟಾಗಿತ್ತು . ಫ್ರೆಂಚ್ ಡಿವಿಜನ್ನಿನ ಸೈನಿಕರು ಉದ್ದದ ಗದ್ದೆಗಳ ಮೇಲೆ ಯಾರೋ ಮಸಿ ಬಳೆ 
ಪ್ರಾಣ ಉಳಿಸಿಕೊಂಡು ಓಡಿ ಹೋಗಬಯಸುತ್ತಿ - ದಂತಿತ್ತು . ಗದ್ದೆಗಳಲ್ಲಿ ಅಲ್ಲಲ್ಲಿ ದೊಡ್ಡ ದೊಡ್ಡ 
ದ್ದರು. ಗದ್ದಲದಲ್ಲಿ ಎಷ್ಟೋ ಸೈನಿಕರು ಕೆಳಗೆ ತಗ್ಗು ದಿನ್ನೆಗಳಾಗಿದ್ದವು. ಬ್ರಿಟಿಶ್ ಅಧಿಕಾರಿಗಳು 
ಬಿದ್ದು ಕಾಲಡಿಗೆ ಸಿಕ್ಕು ನುಗ್ಗಾ ದರು . ಬದುಕುಳಿ ಹೇಗೆ ಅವುಗಳನ್ನು ದಾಟಿದರು , ವಶಿನ್ ಗೇಟ್ 
ದವರು ಎರಡೂ ಕೈಗಳಿಂದ ಕುತ್ತಿಗೆಯನ್ನು ಇನ್ನೂ ಸ್ವಲ್ಪವೇ ದೂರದಲ್ಲಿತ್ತು . ಸಂಜೆಯ 
ಒತ್ತಿ ಹಿಡಿದುಕೊಂಡು ಸ್ವಚ್ಛ ಹವೆಯನ್ನು ಶೋಧಿ ಸೂರ್ಯ ಈ ಗೇಟಿನ ಹಿಂದೆ ಇಳಿದುಹೋಗಿದ್ದ , 
ಸುತ್ತ ಓಡುತ್ತಲಿದ್ದರು. ಒಂದಿಷ್ಟು ಸ್ವಚ್ಛ ಹವೆ ಶತ್ರುಗಳಿಂದ ಗುಂಡುಗಳು ವೈಪ್ರೆಸ್ಸಿನ ಇಮಾರತು 
ಗಾಗಿ ರೈಫಲ್ , ಮದ್ದು ಗುಂಡು , ಮಶಿನ್‌ಗನ್ ಗಳನ್ನು ಎಷ್ಟು ಹಾಳುಗೆಡವಿದ್ದವೆಂದರೆ ಅವು 
ಎಲ್ಲವನ್ನೂ ಇದ್ದಿದ್ದಲ್ಲಿಯೇ ಬಿಟ್ಟು ದಾರಿಸಿಕತ್ರ ಓಡಿ ಗಳನ್ನು ಗುರುತಿಸುವುದೇ ಕಠಿಣವಾಗಿತ್ತು . ಧಂ 
ದರು . ಯಾರೊ ಅವರ ಫುಪ್ಪಸವನ್ನು ಸುಲಿಯು ಧೂಂ ಎಂದು ಸಪ್ಪಳ ಮಾಡುತ್ತ ಬೆಂಕಿಯ 
ತಿರುವಂತಿತ್ತು . 

ಉನ್ನತ ಜ್ವಾಲೆಗಳು ಕಪ್ಪನ್ನು ಉಗುಳುತ್ತಿದ್ದವು. 
ಸಂಜೆ ೫ - ೪೫ ಗಂಟೆ , 

ನಾಲ್ಕೂ ಕಡೆ ಅಸಹ್ಯ ದುರ್ಗಂಧ ಹಬ್ಬಿತ್ತು . 
ರಣರಂಗದ ಹಿಂದೆ ಇದ್ದ ಬ್ರಿಟಿಶ್ ಅಧಿಕಾರಿಗಳು ಫ್ರೆಂಚ್ ಸೈನಿಕರು ತ್ವರಿತವಾಗಿ ಮುಂದೆ 
ಗಾಬರಿಯಿಂದ ಚಲ್ಲಾಪಿಲ್ಲಿಯಾಗಿ ಓಡುತ್ತಿರುವ ಹೋಗಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವರ 
ಸೈನಿಕರನ್ನು ಕಂಡು ಚಿಂತಿತರಾದರು . ಸಂಗತಿ ಕಾಲುಗಳು ಕಂಪಿಸಿ ಅವರು ಕೆಳಗೆ ಬೀಳುತ್ತಿ 
ಏನೆಂದು ತಿಳಿಯಲು ಅವರು ಯತ್ನಿಸಿದರು . ದ್ದರು. ವಿನಾಶದ ತಾಂಡವ ಆರಂಭವಾಗಿತ್ತು . ಉರಿ 
ಈ ಮೇಜರನೊಬ್ಬ ಸಂಗತಿ ತಿಳಿಯಲು ಸೈನಿಕರ ಯಿಂದ ತಳಮಳಿಕೆ ಉಂಟಾಗಿ ಅವರು ವಾಂತಿ 
ಹತ್ತಿರ ಬಂದ. ಅವರ ಬಟ್ಟೆಗಳಿಂದ ಮಹಾ - ಮಾಡಿಕೊಳ್ಳುತಿದ್ದರು. ನಡೆಯುವಾಗ ಕೆಳ ಬಿದ್ದ 
ದುರ್ವಾಸನೆ ಬರುತ್ತಲಿತ್ತು . ತಡೆಯಲಾರದೆ ವರು ಮೊಣಕಾಲರಿ ಹರಿಯುತ್ತ ಮುಂದೆ ಸಾಗ 
ಮೇಜರ್ ಮಗು ಮುಚ್ಚಿ ಕೊಂಡು ಹಿಂದಕ್ಕೆ ಲೆತ್ನಿ ಸುತ್ತಿದ್ದರು. ಕಣ್ಣುಗಳಿಗೆ ಕತ್ತಲೆ ಬಂದು 
ಓಡಿದ , “ ಛ ! ಎಂಥ ಭೀಕರ ದುರ್ವಾಸನೆ ! ಈ ಎಚ್ಚರ ತಪ್ಪುತ್ತಿದ್ದರು. ವರ್ಧೆಯಲ್ಲಿ ಯಾರೋ 
ಜನರು ಎಂದೂ ಸ್ಪಾ ನಮಾಡುವುದಿಲ್ಲವೆ ? ” ತಮ್ಮ ಕುತ್ತಿಗೆ ಒತ್ತುತ್ತಿರುವಂತೆ ತಮ್ಮ ಕುತ್ತಿಗೆ 
ಎನ್ನುತ್ತ ಮೇಜರ್‌ ತಿರುಗಿ ತನ್ನ ದಳಕ್ಕೆ ಬಂದ. ಯನ್ನು ಹಿಡಿದುಕೊಳ್ಳುತ್ತಿದ್ದರು. ಕೊನೆಯುಸಿ 

' ರಣರಂಗವನ್ನು ಬಿಟ್ಟು ಈ ಜನ ಹೀಗೆ ಓಡಿ ರಿರುವ ವರೆಗೂ ಮೃತ್ಯುವಿನೊಡನೆ ಹೋರಾಡಿ 
ಹೋಗಲಾರರು ” ಎಂದು ಬ್ರಿಟಿಶ್ ಕ್ಯಾಪ್ಟನ್ ಕೊನೆಗೆ ಸೋತುಬೀಳುತ್ತಿದ್ದರು. 
ಒಬ್ಬ ಬಡಬಡಿಸಿದ . 

ಡರಹಮ್ ಲೈಟ್ ಇನ್ ಫಂಟ್ರಿಯ ಸೈನಿಕರು 
ಆದರೆ ಕೂಗುತ್ತ ಕುಂಟುತ್ತ ಕೂರುತ್ತ , ಬಲ ಯಾವುದೋ ಗೀತವನ್ನು ಗುಣುಗುಣಿಸುತ್ತಿದ್ದರು. 
ವಾಗಿ ಕುತ್ತಿಗೆಯನ್ನು ಹಿಸುಕಿಕೊಳ್ಳುತ್ತ ಓಡಿ ಮುಖ ಮುಚ್ಚಿಕೊಂಡು ಬರುತ್ತಿದ್ದ ಫ್ರೆಂಚ್ 
ಬರುತ್ತಿದ್ದ ಸೈನಿಕರು ಪ್ರಶ್ನೆಗಳಿಗೆ ಉತ್ತರವೀ ಸೈನಿಕರತ್ತ ಯಾರೂ ನೋಡುತ್ತಿರಲಿಲ್ಲ . ಅವರೆಲ್ಲ 
ಯುವ ಬದಲು ತಾವು ಓಡಿ ಬರುವ ದಿಕ್ಕನ್ನು ರಿಗೂ ಫ್ರೆಂಚ್ ಭಾಷೆ ತಿಳಿಯದು. ಆತಂಕ 
ಕೈವಾಡಿ ತೋರಿಸುತ್ತಿದ್ದರು. 

ಗೊಂಡ ಕೆನಡಿಯನ್, ಬ್ರಿಟಿಶ್ ಸ್ನಾ ಟಿಶ್‌ 


ಪೂರ್ವ 
ಪಶ್ಚಿಮ 
ಉತ್ತರ ಅಥವಾ 
ದಕ್ಷಿಣ 


landma 


PANAMA 


“ IST 
పనామా 

COUNT 
ಜುಮಾ 


ಸನಾಕಾರ 
ಸಿ ಗ ಕೆ ಟು 


ನಮ್ಮ ದೇಶದ ಯಾವ ದಿಕ್ಕಿಗೆ ನೀವುಹೋಗಿ , ಭರಣಿ 
ಬೆಳೆಯುತ್ತಿರುವ ಪನಾಮಾಡ ಜನಪ್ರಿಯತೆಯು 
ಎದ್ದು ಕಾಣುತ್ತದೆ. ಎಲ್ಲಿ ಬೇಕಾದರೂ . 
ಸರಿ, ಒಂದು ಪ್ಯಾಕೆಟ್ ಕೊಂಡು ಸೇದಿ ಈ 
ಪನಾಮಾ ಅದರ ಪ್ರಸಿದ್ದಿಯ ಮಟ್ಟಕ್ಕೆ 
ನಿಲ್ಲುವಂತಹದೇ ಎಂದು ನಿಮಗೆಗೊತ್ತಾಗುವುದು, 


T 
] 
I1 


ಗೋಲ್ಲ ನ್ ಬೇಕೊ ಕಂಪೆನಿ 
( ವೇಟ್ ಲಿಮಿಟೆಡ್ , ಮುಂಬಯಿ - 38 
ಭಾರತದ ಇ೦ತಹ ರಾಷ್ಟ್ರೀಯ . 
ಉದ್ದಿಮೆಗಳಲ್ಲಿ ಎಲ್ಲಕ್ಕಿಂತ ದೊಡ್ಡದ 


434 RAN Green Adve 


೧೦೧ 


ವಿಷಗಾಳಿ ಬೀಸಿದಾಗ 


ಮತ್ತು ಐರಿಶ್ ಸೈನಿಕರ ಒಂದು ತುಕಡಿ ಕಾಣಿ ಪುನಃ ಅದರತ್ತ ಸನ್ನೆ ಮಾಡುತ್ತಿದ್ದರು. 
ಸಿತು ಗುಣಗುಣಿಸುವ ಧ್ವನಿಗಳು ಮೌನವಾದವು. ಕೆನಡಾದ ಕೆಲ ಸೈನಿಕರು ಪರಸ್ಪರರಿಗೆ ಆಸರೆ 
ಮುಖದ ಮೇಲೆ ದೊಡ್ಡದೊಂದು ಪ್ರಶ್ನಾರ್ಥಕ ಕಟ್ಟು ಭಾರವಾದ ಹೆಜ್ಜೆಗಳಿಂದ ಮುಂದೆ 
ಚಿಹ್ನಃ ಮೂಡಿತು. ಪೇಟೆಯಲ್ಲಿನ ಜನಸಮೂಹ ಸಾಗುತ್ತಲಿದ್ದರು. ಅವರ ಕುತ್ತಿಗೆ ಬಾಗಿತ್ತು . 
ಕಾಣದಂತೆ ಅವ್ಯವಸ್ಥಿತರೀತಿಯಲ್ಲಿ ಸೈನಿಕರ ದಲವು ಕೆಮ್ಮಿನಿಂದ ಎಲ್ಲರೂ ಕಂಗೆಟ್ಟಿದ್ದರು. ನಾಶವಾದ 
ಮೆಲ್ಲನೆ ನಡೆದುಬರುತ್ತಲಿತ್ತು . ಯಾರಿಗೂ ಅವ ಹಡಗಿನ ಸಾವರಾನುಗಳು ಸಮುದ್ರದಲ್ಲಿಯೆ 
ಸರವಿಲ್ಲ, ಯಾರಲ್ಲೂ ಉತ್ಸಾಹವಿಲ್ಲ . ಸೈನಿಕರ ಬಿಟ್ಟು ಬಿಡಲ್ಪಡುವಂತೆ ಕಂದಕ ತೋಡುವ ಹಾರೆ 
ಗದ್ದಲದಲ್ಲಿ ಕೆಲ ಜನ ಹಠಾತ್ತನೆ ಕಾಲು ಗುದ್ದಲಿಗಳು, ಆಹಾರ ಸಾಮಗ್ರಿ ಎಲ್ಲವೂ ಹಿಂದೆ 
ನಡುಗಿದವರಂತೆ ತೂರಾಡಿ ಮುಖ ಕೆಳ ಗಾಗಿ ಉಳಿದು ಹೋಗಿದ್ದವು. ಮೊಣಕಾಲೂರಿ ಹರಿ 
ಬೀಳುತ್ತಿದ್ದರು. ಸೆಟೆದ ಅವರ ಕೈ ಬೆರಳುಗಳು ಯುತ್ತ ಬರುತ್ತಿದ್ದ ಕೆಲ ಸೈನಿಕರು ವಿಚಿತ್ರ 
ಅಂಗಿಯ ಗುಂಡಿಗಳನ್ನು ಬಿಚ್ಚಲಾರದವಾಗಿದ್ದವು. ಆಕಾರಗಳನ್ನು ತಾಳಿ ತೇಲಿ ಬರುತ್ತಿದ್ದ ಬಿಳಿ 
ಅಂಗಿಯೊಳಗೆ ಕೈ ಹಾಕಿ ಎಳೆದು ಅವನ್ನು ಹರಿದು ಮೋಡಗಳ ಗುಂಡು ಹಾರಿಸಿದರು . 
ಕೊಳ್ಳುತ್ತಿದ್ದರು. ಎದೆಯಲ್ಲಿನ ಉರಿಯನ್ನ ವರು ಸಂಜೆ ಆರು ಗಂಟೆ. 
ತಾಳಲಾರದಾಗಿದ್ದರು. ಕುತ್ತಿಗೆಯ ನರಗಳು ಸೈನಿಕ ಇತಿಹಾಸದಲ್ಲಿ ಬಲು ಉಪಯುಕ್ತವಾದ 
ಸೆಟೆದಿದ್ದವು. ಶ್ವಾಸವಾಡಿಸುವುದೇ ಅಸಾಧ್ಯವಾಗು ಆದೇಶ ಕೊಡಲ್ಪಟ್ಟಿತು. ಕೆನಡಾದ ರೆಜಿಮೆಂಟಿ 
ತಿತ್ತು . ಒಬ್ಬಿಬ್ಬರು ಮಾತನಾಡಬಯಸಿದರೂ ನಲ್ಲಿದ್ದ ಒಬ್ಬ ಬ್ರಿಟಿಶ್ ಅಧಿಕಾರಿ ಪುನಃ ಪುನಃ 
ಗಂಟಲು ಕಟ್ಟಿ ಹೋಯಿತು. ಜೀರಬಯಸಿದವರ ತನ್ನ ಮಾತನ್ನು ಹೇಳಿದ. ಅನೇಕಾನೇಕ ವೀರ 
ಚೀರುಗಳು ಒಂದು ಭೀಕರ ತೀವ್ರ ಸ್ವರವಾಗಿ ರಂತೆ ಇಂದು ಅವನನೂ ಯಾರೂ ನೆನಸುತ್ತಿಲ್ಲ. 
ಹವೆಯಲ್ಲಿ ಲೀನವಾದವು. ಕೀಲಿ ಮುಗಿಯುತ್ತ ಮತಿನ್ ಗೇಟ್ ವೈಪ್ರೆಸ್ ಸ್ಮಾರಕದಲ್ಲಿ ಅವನ 
ಬಂದಿರುವ ಆಟದ ಗೊಂಬೆಗಳಂತೆ ಸೈನಿಕರು ಹೆಸರು ಕೆತ್ತಲ್ಪಟ್ಟಿಲ್ಲ. 
ನಡೆಯುತ್ತಿದ್ದರು. ಅಸಹ್ಯ ಪೀಡೆಯಿಂದ ನಡೆ ದೇವರಾಣೆ , ನನ್ನ ಮಾತು ಕೇಳಿರಿ . ಒಮ್ಮೆ 
ಯುವುದು ಅಸಾಧ್ಯವಾದಾಗ ಅವರು ನಿಂತಲ್ಲೇ ಯಷ್ಟೆ ಮಾಡಿನೋಡಿ. ನಾನು ಆದೇಶವೀಯು 
ಕುಸಿದು ಬೀಳುತ್ತಿದ್ದರು. 

ತಿದ್ದೇನೆ. ನಿಮ್ಮ ನಿಮ್ಮ ಕರವಸ್ತ್ರಗಳಲ್ಲಿ ಉಚ್ಚೆ 
* ಏನಾಗಿದೆ ಈ ಜನರಿಗೆ ? ” ಎಂದು ಡರ ಹೊಯಿರಿ. ಅ ಕರವಸ್ತ್ರವನ್ನು ಮುಖದ ಮೇಲೆ 
ಹಮ್‌ನ ಸೈನಿಕನೊಬ್ಬ ಕೂಗಿದ. 

ಹರವಿಟ್ಟು ಕೊಳ್ಳಿ . ನನ್ನಲ್ಲಿ ನಂಬಿಗೆಯಿಡಿ. ಇದ 
ಮೃತ್ಯು ಅವರನ್ನು ಮೆಲ್ಲಮೆಲ್ಲನೆ ಕಬಳಿಸು ರಿಂದ ಶ್ವಾಸ ಕಟ್ಟುವುದು ಇಲ್ಲದಂತಾಗುವುದು . 
ತಿತ್ತು . ಹೀಗಿದ್ದರೂ ಒಬ್ಬಿಬ್ಬ ಸೈನಿಕರು ಧೈರ್ಯ ಪುಪ್ಪುಸದ ಉರಿ ಇಲ್ಲದಂತಾಗುವುದು ” ಎಂದು 
ಬಿಡಲಿಲ್ಲ. ಅವರು ರೈಫಲ್ಲಿನ ಬೋಲ್ಡ್ ಏರಿಸಿ ಆ ಬ್ರಿಟಿಶ್ ಅಧಿಕಾರಿ ಹೇಳಿದ . . 
ಗುರಿ ಹಿಡಿಯದೆನೇ ಗುಂಡು ಹಾರಿಸಿದರು . ಅವ ಆತ ಓಡೋಡಿ ಪ್ರತಿ ಸೈನಿಕನ ಬಳಿ ಹೋಗಿ 
ರನ್ನು ಕಂಡು ಕೆಲ ಸೈನಿಕರು ಬಂದೂಕನ್ನೆತ್ತಿ ತನ್ನ ಮಾತು ಹೇಳುತ್ತಿದ್ದ . ಕೆಲವರು ಅವನ 
ಕೊಳ್ಳಲು ಯತ್ನಿಸಿದರು . ಆದರೆ ಅವರ ತೋಲ ಅದೇಶವನ್ನು ಪಾಲಿಸಿ ಜೀವವುಳಿಸಿಕೊಂಡರು . 
ತಪ್ಪಿ ಅವರು ಕೆಳಗೆ ಬಿದ್ದರು. ಕಣ್ಣನ್ನ ಗಲಿಸಿ ಅವರು ಕೆಲದಿನಗಳಲ್ಲಿ ನೆಟ್ಟ ಗಾಗಿ ಮತ್ತೆ 
ಅಗಲಿಸಿ ಅವರು ನೋಡುವ ಪ್ರಯತ್ನ ಮಾಡುತ್ತಿ ಯುದ್ಧಕ್ಕೆ ಹೋಗಿ ಶತ್ರುಗಳಮೇಲೆ ಸೇಡುತೀರಿ 
ದ್ದರು. ಹಾಲಿನಂಥಮೋಡಗಳ ಹಿಂಡು ಮುಂದೆ ಸಿಕೊಂಡರು . ಆದರೆ ಹೀಗೆ ಮಾಡಿದ ಕೆನಡಾದ 
ಮುಂದೆ ಬರುತ್ತಲೇ ಇತ್ತು . ಸೈನಿಕರು ಪುನಃ ಧೀರರು ನಾಲ್ಕಾರರಿಗಿಂತ ಹೆಚ್ಚಾಗಿರಲಿಲ್ಲ. 


೧೦೨ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ಈ ಅಜ್ಞಾತ ಬ್ರಿಟಿಶ್ ಅಧಿಕಾರಿ ಮೊದಲ ವೈಪಸ್ಸಿನ ಕೆಬಾಲ್ ಪೇಟೆಯಲ್ಲಿ ಯುದ್ಧ 
ಕೆಮಿಸ್ಯನಾಗಿದ್ದ . ಅವನಿಗೆ ಮೂತ್ರದಲ್ಲಿ ಅಮೋ - ರಂಗದಿಂದ ಓಡಿಬರುತ್ತಿದ್ದ ಸೈನಿಕರು ಆಸ್ಪತ್ರೆ 
ನಿಯ ಇರುವುದೆಂದು ಗೊತ್ತಿತ್ತು . ಈಗ ಮುಗಿ ಯಲ್ಲಿನ ರೋಗಿಗಳಂತೆ ಶ್ವಾಸ ಎಳೆಯುತ್ತಿ 
ಬಿದ್ದಿರುವ ವಿಷವಾಯುವನ್ನು ಅಮೋನಿಯಾದಿಂದ ದ್ದರು. ಕೆಟ್ಟ ಕೆವಿ ಅವರು ಕಂಗಾಲಾಗಿದ್ದರು. 
ಎದುರಿಸಬಹುದು. ಆದರೆ ಗಾಬರಿಯ ಅವಸ್ಥೆಯಲ್ಲಿ ಪೀಡೆಯಿಂದ ಕೂಗುತ್ತ ಓಡಿದರು. ರೈಫಲು 
ಮನುಷ್ಯನಿಗೆ ತೀರ ಸಾಧಾರಣ ಮಾತ್ರ ತಿಳಿವಳಿ ಗಳನ್ನು ಊರುಗೋಲಿನಂತೆ ಉಪಯೋಗಿಸಿದರು . 
ಕೆಗೆ ಬರುವುದಿಲ್ಲ . ಆತ ಹತಬುದ್ಧನಾಗಿಬಿಟ್ಟಿರು ದೇವರೇ , ಒಂದಿಷ್ಟು ಶುದ್ಧ ಹವೆಯನ್ನು ಒದಗಿಸು 
ತಾನೆ. ಪುಪ್ಪುಸ ಮತ್ತು ಗಂಟಲು ಕಟ್ಟಿ ಎಂದು ಬೇಡಿಕೊಳ್ಳುತ್ತಿದ್ದರು. ಈಗ ಯಾರೂ 
ಹೋದಾಗ ಉಪದೇಶದಿಂದ ಕಾಧ್ಯವಾಗುವುದಿಲ್ಲ. ಯಾರಿಗೂ ಆದೇಶಕೊಡುತ್ತಿರಲಿಲ್ಲ. 

*ಉಚ್ಚೆ ಹೊಯ್ಯರೆಂದು ಈ ಹುಚ್ಚ ಏನು ತಮ್ಮ ಮನೆಯ ಕಿಡಕಿಗಳಿಂದ ಜನ ಇದನ್ನೆಲ್ಲ 
ಬಡಬಡಿಸುತ್ತಿದ್ದಾನೆ ! ” 

ನೋಡುತ್ತಿದ್ದರು. ಮನೆಯ ಹೊರಗೆ ಬಂದು ಸೈನಿ 
ಕರವಸ್ತ್ರದಲ್ಲಿ ಮಾತ್ರ ಹೊಯು ಅದನ್ನು ಕರ ವಿಚಿತ್ರ ಸ್ಥಿತಿ ಕಂಡು ಆಶ್ಚರ್ಯ ಪ್ರಕಟಿಸ. 
ಮುಖದ ಮೇಲಿಟ್ಟು ಕೊಳ್ಳಲು ನಾವೇನು ತೊಡಗಿದರು. ಸೈನಿಕರು ಮೌನ ಮೃತ್ಯುವಿನ 
ಹುಚ್ಚರೆ? ಈ ಮನುಷ್ಯನ ತಲೆ ಕೆಟ್ಟುಹೋಗಿದೆ ” ದವಡೆಗೆ ಸಿಲುಕುತ್ತಿದ್ದಾರೆಂದು ಅವರಿಗೇನು 
ಎಂದು ವಯ್ಯಾದೆಗಂಜುವ ಜನ ಈ ಅಧಿಕಾರಿ ಗೊತ್ತು ? ಅವರಿಗೆ ಈ ಮಾತು ತಿಳಿದಾಗ ಅವರು 
ಯನ್ನು ಹೀಗಳೆದರು , ಹೀಗೆಮರ್ಯಾದೆಯನ್ನು ತಿರುಗಿ ಮನೆಗಳಿಗೆ ಹೋಗುವುದು ಅಸಾಧ್ಯವಾ 
ರಕ್ಷಿಸುವ ಹವ್ಯಾಸಕ್ಕೆ ಬಿದ್ದವರು ಮೃತ್ಯುವನ್ನ ಪ್ಪಿ ಯಿತು. ಜರ್ಮನ್ ಸೈನಿಕರು ಮತ್ತೆ ಗುಂಡು 
ದರೆ ಅದನ್ನು ಗಾಳಿಗೆತೂರಿದವರು ಹೇಗೆ ಬದುಕಿ ಹಾರಿಸತೊಡಗಿದ್ದರು. ಅದರಿಂದಾಗಿ ತೀರ ಸ್ವಲ್ಪ 
ಕೊಂಡರು . 

ಜನ ಮಾತ್ರ ಸುರಕ್ಷಿತ ಸ್ಥಳಗಳನ್ನು ಮುಟ್ಟುವಂ 
ಸಂಜೆ ಆರು ಹೊಡೆದು ಐದು ಮಿನಿಟು, ಅದೃಶ್ಯ ತಾಯಿತು. ಎಷ್ಟೋ ಜನ ಮುರಿದು ಬಿದ್ದ ಮನೆ 
ಮೃತ್ಯುವಿನ ಕೈಗಳಂತೆ ಮೋಡಗಳ ಹಿಂಡು ಗಳ ಅಡಿ ಸಿಕ್ಕು ಅಸು ನೀಗಿದರು. 
ಹಬ್ಬುತ್ತಲಿತ್ತು . ವೈ ಪ್ರೆಸನ್ನು ತಲುಪುವ ಹೊತ್ತಿಗೆ ಸಂಜೆ ಆರು ಗಂಟೆ ಹತ್ತು ನಿಮಿಷ 
ಇವುಗಳು ಬೂದು ಬಣ್ಣ ತಾಳಿದವು. 

ಸ್ವೀಡನ್ನಿನ ಎದುರು ಜರ್ಮನ್ ಬ್ರಿಗೇಡಿನ 
ಗ್ರಾಂಡ್ ಪೆಲೇಸ್‌ನ ಅಂಗಡಿಗಳಲ್ಲಿ ಕೆಲಸ ಪ್ರಧಾನ ಕಾದ್ಯಾಲಯ ಒಬ್ಬ ಜರ್ಮನ್‌ ಜನರಲ್ಲ 
ಮಾಡುತ್ತಿದ್ದ ಹುಡುಗಿಯರಿಗೂ ಈ ದುರ್ಗಂಧ ಫೀಲ್ಡ್ ಟೆಲಿಫೋನಿನ ಮೇಲೆ ಮಾತಾಡುತ್ತಿದ್ದ - 
ಬಡಿಯಿತು. ಮೊದಮೊದಲು ಅವರಿಗೆ ಇದೇನೆಂದು “ ಕರ್ನಲ್ , ಎಲ್ಲ ಸರಿಯಾಗಿ ನಡೆದಿದೆ ತಾನೆ? ” | 
ತಿಳಿಯಲಿಲ್ಲ. ಈ ದುರ್ಗಂಧ ಎತ್ತ ಕಡೆಯಿಂದ ತೀರ ಸರಿಯಾಗಿ ನಡೆದಿದೆ ಸರ್ . ಗಾಳಿ 
ಬರುತ್ತದೆಂದು ತಿಳಿಯಲು ಅವರು ಎರಡು . ನಮಗೆ ತುಂಬ ಅನುಕೂಲವಿತ್ತು . ಗ್ಯಾಸು ಇಡೀ 
ಮರು ಸಲ ವಗೇರಿಸಿ ನೋಡಿದರು. ಶತ್ರು ಪ್ರದೇಶದ ಮೇಲೆ ಹಚ್ಚಿ ಕೊಂಡಿದೆ . ” 
ದುರ್ಗ೦ಧ ಅಸಹ್ಯವಾದಾಗ ಅವರು ಮೂಗು “ ಹಾಗಾದರೆ , ಶತ್ರು ಪ್ರದೇಶವನ್ನು ಕೈವಶ 
ಮುಚ್ಚಿಕೊಂಡು ಓಡಿದರು . ಕೆಲ ಹೊತ್ತಿನಲ್ಲಿ ಮಾಡಿಕೊಳ್ಳಲು ನೀವುವ್ಯವಸ್ಥೆ ಮಾಡಿರಬಹುದು. 
ಅವರು ಕೂಗಿಕೊಳ್ಳತೊಡಗಿದರು . ಅವರ ಕೈ ಮುಂದಿನ ಯೋಜನೆಯನ್ನು ಸಂಕ್ಷಿಪ್ತವಾಗಿ 
ಕಾಲುಗಳು ಕಂಪಿಸತೊಡಗಿದವು. ಅವರು ಮುಖ ತಿಳಿಸಿ. ” 
ಕೆಳಗಾಗಿ ಭೂಮಿಯ ಮೇಲೆ ಬಿದ್ದರು. ತಮ್ಮ “ಸರ್, ವಸ್ತುಸ್ಥಿತಿ ತಿಳಿಯಲು ಕೆಲವು ದಳ 
ಕುತ್ತಿಗೆಗಳನ್ನು ಹಿಸುಕಿಕೊಳ್ಳತೊಡಗಿದರು . ಗಳನ್ನು ಕಳಿಸಿದ್ದೇವೆ, ಶತ್ರುಗಳ ಕಂದಕಗಳಲ್ಲಿ 


ಲಾಭದಾಯಕ 
ಖರೀದಿ 
ನಾಕುಮುಗಿಯುವ ಮೊದಲು 
, 


ಪೈಸೆಯಸೊಗಸಾದ 
ಸಾಕ್ಸ್ ನಿಮಗೆ 
ಈಗ ಕೇವಲ ಹೈಸೆಗೆ 
ಈಡಬ್ಬದೊಳಗೆ 
ದೊರೆಯುತ್ತದೆ . 


( Castury 


Bournvita 


FOR STRENGTH AND VIGOUR 


Bournvier 


ENGTA ANPI 


ERGAIN 


ETER ! PEAL FOOD OR 


SUFFERI 


Practive 


ಈ ಲೇಬಲನು ಅವಶವಾಗಿ 

ನೋಡಿಕೊಳ್ಳಿರಿ . 


Ŝ wastic Tumbler 
Maside ! 

y ay 10p. EXTRA ! . 


- ಶಕ್ತಿ ಮತ್ತುಉತ್ಸಾಹಕ್ಕೆ - ರಾಡ್‌ಬರಿಸ್ ಬೋರ್ನ್‌ವಿಟಾ! 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಇನ್ನೂ ಗ್ಯಾಸ್ ತುಂಬಿಕೊಂಡಿದೆ. ಆದ್ದರಿಂದ ಯಂತ್ರ ಶಪಿಸಿದ. “ ನಮ್ಮಲ್ಲಿ ಬೇಕಾದ ಸಾವು 
ಅವುಗಳನ್ನು ಪ್ರವೇಶಿಸುವುದು ಅಸಾಧ್ಯ . ಗ್ಯಾಸು ಗಳಿಲ್ಲದಿರುವಾಗ ಗ್ಯಾಸ್‌ಬಿಡುವ ಅವಸರವೇನಿತ 
ಇಲ್ಲವಾಗುವ ವರೆಗೂ ನಾವು ತಡೆಯಬೇಕಾಗು ಇನ್ನು ಮೇಲೆ ಈ ಗ್ಯಾಸನ್ನೆದುರಿಸಲು ಶತು 
ವುದು . ” 

ಏನಾದರೊಂದು ಉಪಾಯ ಹುಡುಕಿಕೊ 
“ ಅಂದರೆ ಶತ್ರುಗಳನ್ನು ಹಿಂದೆ ದೂಡಲು ಈ ವನು. ” 
ಹೊಸ ಅಸ್ತ್ರದಿಂದ ಒದಗಿದ ಸಂಧಿಯು ಪೂರ್ಣ “ನೀವೆನ್ನುವುದು ನಿಜ , ಅವಸರ ವರ 
ಲಾಭವನ್ನು ನೀವು ಪಡೆಯಲಿಲ್ಲ ಎಂದರ್ಥವೆ ? ನಾವು ಶತ್ರುವಿನ ಎದುರು ನಮ್ಮ ರಹಸ್ಯವಃ 
ಇದುವರೆಗೂ ದಾಳಿ ಮಾಡಲು ಸೈನಿಕರಿಗೆ ನೀವೇಕೆ ಬಯಲು ಮಾಡಿದೆವು. ಇನ್ನು ಸ್ವಲ್ಪ ಕಾಂ 
ಆಜ್ಞೆ ಮಾಡಲಿಲ್ಲ ? ” 

ದರೆ ಎಲ್ಲ ಸರಿಯಾಗುತ್ತಿತ್ತು . ” 
ಆದರೆ ಸರ್ , ನಮ್ಮಲ್ಲಿ ಸಾಕಷ್ಟು ಮುದ್ದು ಇದು ಜರ್ಮನಿಯು ಪ್ರಥಮ ಸಲ ವಿಷವಾಂ 
ಗುಂಡುಗಳಿಲ್ಲ. ತೋಫಿನ ಗುಂಡುಗಳು ವನ್ನು ಯುದ್ಧದಲ್ಲಿ ಉಪಯೋಗಿಸಿದಾಗಿನ ಕ 
ನಮ್ಮಲ್ಲಿ ಇಲ್ಲವೇ ಇಲ್ಲ. ಗ್ಯಾಸಿನ ಪ್ರಭಾವ ಕಡಿಮೆ ಇದು ಬಲು ಭೀಕರವಾದ ದಾಳಿಯಾಗಿದ್ದರೂ 
ಯಾದ ವಿನಾ ಶತ್ರು ಪ್ರದೇಶವನ್ನು ನಾವು ಆಕ್ರ ರಿಂದ ಅಂಥ ವಿಶೇಷಪ್ರಭಾವವೇನೂ ಬೀಳಲಿ 
ವಿಸಿಕೊಳ್ಳಲಾರೆವು. ನಮ್ಮ ಸೈನಿಕರ ಹತ್ತಿರ ದಾಳಿ ಇಷ್ಟು ಯಶಸ್ವಿಯಾಗುವುದೆಂದು ಜವ 
ಮುಖ ಮುಚ್ಚಿಕೊಳ್ಳಲು ಬುರಖಾಗಳಿಲ್ಲ . ಬರ ನಿಯೂ ತಿಳಿದಿರಲಿಲ್ಲ , ಜರ್ಮನಿಯ ಬಳಿ 
ಖಾಗಳನ್ನು ಕೇವಲ ಗ್ಯಾಸ್ ಬಿಡುವ ಸೈನಿಕರಿಗೆ ಗ್ಯಾಸಿನ ಭಾಂಡಾರವಿರಲಿಲ್ಲ . ಇದರಿಂದ ಅದು 
ಮಾತ್ರ ಕೊಡಲಾಗಿದೆ. 

ಪ್ರಾರಂಭದ ವಿಜಯದ ಲಾಭವನ್ನು ಪೂರ್ತಿಯರ 
“ ಎಲ್ಲ ಹಾಳಾಯಿತು, ” ಜನರಲ ಹಲ್ಲು ಕಡಿ ಮಾಡಿಕೊಳ್ಳಲಾರದೆಹೋಯಿತು. 

“ ಕಾದಂಬಿನಿ " ಯಿಂದ 


ಮಗುವಿನ ಸವಾಲು . 
“ ನನ್ನನ್ನು ಯಾರು ಹಡೆದರವಾ ? ನೀನೇ ? ಛೇ , ಅಪ್ಪನಿಗೆ ಹಡೆಯಲು 
ನೀನೇಕೆ ಬಿಡಲಿಲ್ಲ ? ಆಗ ನನಗೆ ಮೀಸೆಗಳಿರುತ್ತಿದ್ದು ವು . ” 


- “ ಹುಟ್ಟುವಾಗ ಅವಳಿಗೆ ಕೈ ಕಾಲುಗಳಿದ್ದರೆ ಅಥವಾ ಆಮೇಲೆ ಅವನ್ನು . 
ಹೊಲಿದರೆ ? ” 


( ನಾನು ಲೀಲಾ ಅಂತ ನಾನು ಹುಟ್ಟುವಾಗಲೇ ನಿನಗೆ ಹೇಗೆಗೊತ್ತಾ- 
ಬಿತವಾ ? ” 


| ( ನೀನು ಇಷ್ಟೊಂದು ಬಯುಯೆಂದು ನನಗೆ ಗೊತ್ತಿದ್ದರೆ ನನ್ನನ್ನು 
ಹಡೆಯಲು ನಿನಗೆ ಅವಕಾಶವನ್ನೇ ಕೊಡುತ್ತಿರಲಿಲ್ಲ. ” 

*%ುಟ್ಟ ಈ ನಿ೦ದ 


ಧೈಯವಾದಿಗಳಿಗೆ ಒಂದು ಕಿವಿಮಾತು 


ಸಮರ್ಪಣ 


ರಂಗನಾಥ ದಿವಾಕರ 


ನ ನ್ನು ಯಾವುದಾದರೊಂದು ಈ ದಾ ಈ ಮನುಷ್ಯ ಬದುಕಬೇಕಾದರೆ ಕೆಲ ಮೂಲಭೂತ 
ಧೈಯಕ್ಕಾಗಿ ಸಮರ್ಪಿಸಿಕೊಳ್ಳುವುದೆಂದರೆ, ಬೇಡಿ ಕೆ ಗ ಳ ನ್ನು ಪೂರೈಸಲೇಬೇಕಾಗುತ್ತದೆ. 
- ನಮ್ಮ ಜೀವನವನ್ನೇ ಮೇಲಿನ ಸ್ತರಕ್ಕೆ ಏರಿಸಿಕೊ ' ಶರೀರಮಾದ್ಯಂ ಖಲು ಧರ್ಮಸಾಧನಂ ' ಎಂಬ 
ಳ್ಳುವುದಾಗಿದೆ. ಆದರೆ ಹೀಗೆ ಮಾಡಬೇಕಾದರೆ ವೃದ್ದ ವಾಕ್ಯವಿದೆ. ಶರೀರವೇ ಎಲ್ಲ ಕರ್ಮದ 
ಮೊದಲು ಅನೇಕ ನಿಯಮಗಳನ್ನು ಪೂರೈಸಬೇಕಾ ವಲಾಧಾರ, ಸಾಧನ . ಅದನ್ನು ಆರೋಗ್ಯವಾ 
ಗುತ್ತದೆ. ಈ ಪೂರ್ವಸಿದ್ಧತೆಗಳನ್ನು ಮಾಡಿ ಗಿಯ ಬಲಿ ಷ ವಾಗಿಯೂ ಇಡಬೇಕಷ್ಟೇ ಅಲ್ಲ 
ಕೊಂಡ ಮೇಲೆಯೆ ನಾವು ನಮ್ಮನ್ನು ಸಮರ್ಪಿಸಿ ಅದನ್ನು ಕಾವ್ಯದಕ್ಷವಾದ ಉಪಕರಣವಾಗಿ ರೂಪಿಸ 
ಕೊಳ್ಳಬಲ್ಲೆವಷ್ಟೇ . ಯಾವುದಾದರೊಂದು ಈ - ಬೇಕಾಗಿದೆ, 
ದಾತ್ತ ಧೈಯದಮೇಲೆ ಭಾವನಾತ್ಮಕ ಆಸಕ್ತಿ . ಆದರೆ ಶರೀರ ವೊಂದರಿಂದಲೇ ಕಾರ್ಯ ಸಾಧನೆ 
ಮಾತ್ರ ಇದ್ದರೆ ಆ ಆಸಕ್ತಿ ಸ್ಥಿರವೂ ಗಾಢವೂ ಯಾಗುವುದಿಲ್ಲ. ಮನುಷ್ಯನು ನಾನಾ ಶಕ್ತಿಗಳ 
ಶಾಶ್ವತವೂ ಆಗಲಾರದು . ಆದ್ದರಿಂದಲೇ ಯಾ - ಬಲು ಜಟಿಲ ಸಂಯೋಗವಾಗಿದ್ದಾನೆ. ಪ್ರತಿ 
ವುದೇ ಧೈಯಕ್ಕಾಗಿ ನಿಜವಾಗಿ ತಮ್ಮನ್ನು ಸವ - ಯೊಂದು ಶಕ್ತಿಗೂ ತನ್ನದೇ ಬೇಕುಗಳಿವೆ, ತನ್ನದೇ 
ರ್ಪಿಸಿಕೊಂಡವರು ಸಿಗುವುದು ವಿರಳ . ಈ ಕಾರಣ ಒಲವುಗಳಿವೆ ಎಂದುತೋರುತ್ತದೆ. ಮನುಷ್ಯನಿಗೆ 
ದಿಂದಲೇ ಅನೇಕ ತರುಣ- ತರುಣಿಯರು ಮೊದಲು ಚಿತ್ರವಿದೆ . ಪ್ರೇಮದಂಥ ಭಾವನಾ ಶಕ್ತಿಯ 
ಯಾವುದೊಂದು ಉದಾತ್ತ ಧೈಯಕೆ ತಮ್ಮ ನು ಇದೆ . ಕಾಲಾಂತರದಲ್ಲಿ ಅವನನು ಆತ್ಮ ಸಾಕಿ ಎಂದು 
ಕೆಲಕಾಲ ಒಪ್ಪಿಸಿಕೊಂಡು ದುಡಿದು ಆ ಮೇಲೆ ಕರೆಯುವ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುತ್ತಾನೆ. 
ಅದರ ಗೊಡವೆ ಬಿಟ್ಟು ಸಾಮಾನ್ಯ ಉದ್ಯೋಗ ಆತ್ಮಸಾಕ್ಷಿ ಎಂದರೆ ನ್ಯಾಯ , ಅನ್ಯಾಯ , ಸರಿ 
ಗಳಲ್ಲಿ ತೊಡಗುತ್ತಾರೆ. 

ತಪ್ಪುಗಳ ಸ್ವಷ್ಟ ವಾದ , ಬಲವಾದ ಅರಿವು, ಅವನಲ್ಲಿ 
' ದ್ವಿಜನಾದವನಿಗೆ ಮಾತ್ರ ನಿಜವಾದ ಸಮು- ' ಆತ್ಮ ' ಎಂಬೊಂದು ಪದಾರ್ಥದ ಅರಿವೂ ಇದೆ . 
ರ್ಪಣಭಾವ ಬರಬಲ್ಲದು . ' ದ್ವಿಜನಾಗುವುದೆಂದರೆ ಮನುಷ್ಯನ ಚೇತನಕ್ಕೆ ಬರುವ ಎಲ್ಲ ಅನುಭವ 
ಒಳಗಿಂದ ಜರಗುವ ಮತಾಂತರ , ಅದು ಜೀವನದ ಗಳನ್ನು ಸಂಯೋಜಿಸುವ ಯೋಜಕ ತತ್ವವೇ 
ದಿಕ್ಕನ್ನೇ ಬದಲಿಸಿ ವ್ಯಕ್ತಿಯು ಸತ್ವಸಾಮರ್ಥ್ಯಗಳ ಆತ್ಯ ಪ್ರಜ್ಞೆ ಎಂದು ಹೇಳಬಹುದು, 
ನೆಲ್ಲಧೈಯಕ್ಕಾಗಿ ವಿನಿಯೋಗಿಸುವಂತೆ ಮಾಡು ಮಗು ಬೆಳೆದು ಕಿಶೋರಾವಸ್ತೆಗೆ ಬರುವಾಗ , 

ಕಿಶೋರ ಬೆಳೆದು ಪ್ರಬುದ್ಧಾವಸ್ಥೆಗೆ ಬರುವಾಗ , 
ನಾನಿಲ್ಲಿ ಮನುಷ್ಯ ಯಾವ ಧೈಯ ಅಥವಾ ಮಾನವನಿಗೆ ತನ್ನ ತನದ ಅರಿವು ಹೆಚ್ಚು ಹೆಚ್ಚಾಗಿ 
ಧೈಯಗಳಿಗಾಗಿ ತನ್ನ ನ್ನು ಸಮರ್ಪಿಸಿಕೊಳ್ಳಬೇ ಆಗತೊಡಗುತ್ತದೆ. ಒಬ್ಬನು ಎಷ್ಟೇ ಬಹಿರ್ಗಾಮಿ 
ಕೆಂದು ಹೇಳಲು ಹೊರಟಿಲ್ಲ . ಕೇವಲ ಸಮರ್ಪಣ - ಅಂದರೆ ವಸ್ತುನಿಷ್ಠ ಮನೋವೃತ್ತಿಯುಳ್ಳ 
ಭಾವದ ಮನೋವೃತ್ತಿ ಹೇಗಿರುತ್ತದೆಂದಷ್ಟೇ ವಿವ ವ್ಯಕ್ತಿತ್ವವುಳ್ಳವನಾದರೂ ಅವನಲ್ಲಿ ಕಿಂಚಿತ್ತಾದರೂ 
ರಿಸುತ್ತೇನೆ. 

ಅಂತರ್ಮುಖ ಗುಣ ಅಂದರೆ ಭಾವನಿಷ್ಠ ಸ್ವಭಾವದ 
136 - 14 


oo೫ . 


ಕಸ್ತೂರಿ, ಡಿಸೆಂಬರ್ ೧೯೬೭ 
ಅಂಶ ಇದ್ದೇ ಇರುತ್ತದೆ. ಈ ಅತ್ಯಪ್ರಜ್ಞೆ ಅಥವಾ ರ್ಣವಾಗಿ ವೈಯಕ್ತಿಕ ನಿರ್ಣಯವೇ ಆಗಿದೆ. ಪ್ರತಿ 
ತಾನೆಂಬ ಅರಿವೇ ಮಾನವನ ಬೆಳವಣಿಗೆ ಮತ್ತು ಯೊಬ್ಬನೂ ತನ್ನ ಪ್ರವೃತ್ತಿ ಮತ್ತು ಶಕ್ತಿಗನುಸಾರ 
ವಿಕಾಸದ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ. ವಾಗಿ ಆಯ್ಕೆ ಮಾಡಬೇಕಾಗುತ್ತದೆ. ಅದು 
ಈ ಆತ್ಮ ಪ್ರಜ್ಞೆಯ ನಿಟ್ಟಿನಲ್ಲಿ ನಿಂತೇ ಮನುಷ್ಯ ವ್ಯಕ್ತಿಯ ಸ್ವಂತ ಭಾವಪ್ರಪಂಚದ ಆಯ್ಕೆಯ 
ಜೀವನದ ಉದ್ದೇಶವೇನೆಂದು ವಿಚಾರಿಸತೊಡಗು ಆಗಿರುತ್ತದೆ. ಅದು ಪೂರ ಸ್ವತಂತ್ರವಾದ 
ತಾನೆ. ತಾನು ಕೇವಲ ಅನಂತ ಜೀವನ ಪ್ರವಾಹದ ಅಯ್ಕೆ . ಒಮ್ಮೆ ಗಟ್ಟಿಯಾದ ನಿರ್ಣಯವನ್ನು 
ಗುಂಟ ತೇಲುವ ನಿಸರ್ಗದ ಕೂಸೋ ಅಥವಾ ತನ್ನ ಕೈಕೊಂಡ ಮೇಲೆ ಸವಾರ್ಪಣ' ವು ಪ್ರಾರಂಭ 
ಜೀವನದ ಉದ್ದೇಶವನ್ನು ಕುರಿತು ಗಂಭೀರವಾಗಿ ವಾಗುತ್ತದೆ. 
ಚಿಂತಿಸುವ ಶಕ್ತಿಯನ್ನೂ ಸ್ವಾತಂತ್ರವನ್ನು ಸಮರ್ಪಣವೆಂದರೆ ಯಾವೊಂದು ಸ್ವಾರ್ಥ 
ನಿಸರ್ಗದಿಂದಲೇ ಪಡೆದು ಬಂದವನೋ ? ಒಮ್ಮೆ ಅಥವಾ ಲಾಭಾಕಾಂಕ್ಷೆಯ ಲೇಪವಿಲ್ಲದೆ ಕಾಯಾ 
ತನ್ನ ಜೀವನದ ಧೈಯವನ್ನು ಕುರಿತು ಮನು- ಮನಸಾ ಆತ್ಮನಾ ಧೈಯದ ಸಲುವಾಗಿ ದುಡಿ 
ಷನು ಚಿಂತಿಸತೊಡಗಿದನೆಂದರೆ ಅವನ ಯೋಜನೆ ಯುವುದು . ಇಂಥ ಸಮರ್ಪಣಭಾವದಿಂದ ಮಾನ 
ಆರಂಭವಾಗುತ್ತದೆ. ತಾನು ಕೇವಲ ಪ್ರಾಣಿಜೀವನ ವನಿಗೆ ತನ್ನ ವ್ಯಕ್ತಿತ್ವವು ಉನ್ನತಿಗೇರಿದ ಪ್ರತೀತಿ 
ವನ್ನು ಬಾಳಿದರೆ ಸಾಕೆಂದು ಅವನು ನಂಬುವು ಯಾಗುತ್ತದೆ ಮಾತ್ರವಲ್ಲ, ವಸ್ತುನಿಷ್ಠವಾಗಿ ಸಮಾ 
ದಿಲ್ಲ. ಪ್ರಾಣಿಜೀವನದ ಇಂದ್ರಿಯನಿಷ್ಟ ಸಂಸ್ಕೃತಿ ಜಕ್ಕೆ ಹಿತಕರವೂ ಪ್ರಯೋಜಕವೂ ಆದದ್ದು ಕಾಣಿ 
ನಾಗರಿಕತೆಗಳಿಂದಲೇ ಅವನಿಗೆ ಸಮಾಧಾನವಾಗುವು ಸುತ್ತದೆ. ಇದು ಮಾನವಕುಲದ ಪ್ರಗತಿಸಾಧಕವೂ 
ದಿಲ್ಲ . ಆ ಮೇಲೆ ಅವನಿಗೆ ಐಂದ್ರಿಯ ಮತ್ತು ಆಗುತ್ತದೆ. 
ಲೈಂಗಿಕಜೀವನದಿಂದ ತೃಪ್ತಿಯಾಗುವುದಿಲ್ಲ . ಅವ 
ನಿಗೆ ಇದಕ್ಕಿಂತಲೂ ಉನ್ನ ತತರವಾದ ಜೀವನದ ಆ ಮನುಷ್ಯನು ಪಶುಜೀವನದ ಅಸಹಾಯತೆ 
ಹಂಬಲ ಹುಟ್ಟುತ್ತದೆ. ಭೌತಿಕ ಶರೀರ ಮತ್ತು ಯಿಂದ ಮೇಲೇರಿ ಸತ್ಯಶೋಧಕನ ಸುಖಕರ 
ಪ್ರಾಣಿಕ ಪ್ರವೃತ್ತಿಗಳನ್ನು ಮೀರಿದ ಜೀವನವನ್ನು ಮತ್ತು ಸಮರಸಜೀವನದ ಅನ್ವೇಷಕನೂ ಆಗಿ 
ಬೆನ್ನಟ್ಟಲು ಅವನು ಪ್ರವೃತ್ತನಾಗುತ್ತಾನೆ. ಇಂದು ಉತ್ಕಾಂತಿ ಹೊಂದಿದ್ದರೆ ಮತ್ತು ಜೀವ 

ಇದೇ ಮನುಷ್ಯನ ಅಸಂತೋಷದ ಆರಂಭವಾ ನದ ನಾನಾ ರಂಗಗಳಲ್ಲಿ ಪ್ರಗತಿ ಸಾಧಿಸಿದ್ದರೆ ಅದೆ 
ಗಿದೆ. ಇದನ್ನೇ ಕೆಲವೊಮ್ಮೆ ದೈವೀ ಅಸಂತೋಷ ಲ್ಲಕ್ಕೂ ಹೆಚ್ಚಾಗಿ ಇಂಥ ಸಮರ್ಪಿತಜೀವಗಳ ಸಾಧ 
ವೆಂದು ಕರೆಯಲಾಗುತ್ತದೆ. ಈ ಅಸಂತೋಷದ | ನೆಯೇ ಕಾರಣ . ಪ್ರಜ್ಞಾಶೀಲ ಮನುಷ್ಯನು, 
ಪ್ರಚೋದನೆಯಿಂದ ಮನುಷ್ಯನು ದೇವತ್ವದ ಆತ್ಮ ಪ್ರಜ್ಞೆಯುಳ್ಳ ಮನುಷ್ಯನುಧೈಯಯುಕ್ತ 
ಮುಖಮಾಡಿ ಸಾಗತೊಡಗುತ್ತಾನೆ. 

ಮನುಷ್ಯನಾಗದೆ ವಿಧಿ ಇಲ್ಲ . ಅಂದ ಮೇಲೆ ಅವನು 
ವೈಯಕ್ತಿಕ ದೃಷ್ಟಿಯಿಂದ ಈ ಅತೃಪ್ತಿಯು ತನ್ನೆಲ್ಲ ಶಕ್ತಿ ಕೌಶಲಗಳು ತನ್ನ ಸ್ವಂತದ್ದಲ್ಲ, 
ಶುದ್ದ ವ್ಯಕ್ತಿನಿಷ್ಠ ಜೀವನದ ಸ್ವಾರ್ಥಸ್ತರದಿಂದ ಅನ್ಯರಿಗೋಸ್ಕರ ವಿನಿಯೋಗವಾಗಲು ಅವು 
ಮೇಲೆದ್ದು ಉದಾತ್ತತರವಾದ ಮಟ್ಟಕ್ಕೆ ಉತ್ಮ ತನ್ನಲ್ಲಿ ಇಡಲಾದ ನ್ಯಾಸ ಎಂದು ಭಾವಿಸತೊಡಗು 
ಮಣ ವರಾಡುವ ಪ್ರೇರಣೆಯ ರೂಪ ತಾಳುತ್ತದೆ. ತ್ತಾನೆ. ತನ್ನಿ ಶಕ್ತಿ ಕೌಶಲಗಳನ್ನು ತನ್ನ ಸ್ವಂ 
ಸಾಮಾಜಿಕವಾಗಿ ನೋಡಿದರೆ ಈ ಅತೃಪ್ತಿಯು ತದ ಸಂಕುಚಿತ ಹಿತಕ್ಕಾಗಿ ಉಪಯೋಗಿಸದೆ 
ಮಾನವಕುಲದ ಮತ್ತು ಜೀವ ಜಗತ್ತಿನ ಸೇವೆ ತಾನು ಆರಿಸಿಕೊಂಡ ಉದಾತ್ತಧೇಯಕ್ಕಾಗಿ 
ಯಲ್ಲಿ ತೊಡಗುವ ಪರೋಪಕಾರಕ್ಕೆ ಪ್ರೇರಣೆ – ಅದು ಜ್ಞಾ ನಕ್ಷೇತ್ರದಲ್ಲಿರಲಿ , ವಿಜ್ಞಾ ನಕ್ಷೇತ್ರ 
ಕೊಡುತ್ತದೆ. ಆದರೆ ಪರೋಪಕಾರದ ಧೈಯ ದಲ್ಲಿರಲಿ, ನೀತಿಕ್ಷೇತ್ರದಲ್ಲಿರಲಿ, ಆತ್ರೋದ್ದಾರದ 
ಗಳು ಅಸಂಖ್ಯಾತವಾಗಿವೆ. ಅವುಗಳಿಂದ ಮನು ಅನುಸಂಧಾನಕ್ಷೇತ್ರದಲ್ಲಿರಲಿ – ಆ ಧೈ ಯ ದ 
ಷ್ಯನು ಯಾವುದಾದರೂ ಒಂದೆರಡನ್ನು ಆರಿಸಿ ಉತ್ಕರ್ಷಕ್ಕಾಗಿ ವಿನಿಯೋಗಿಸಬೇಕೆಂದು ಅವನಿಗೆ 
ಕೊಳ್ಳಬೇಕಾಗುತ್ತದೆ. ಈ ಆಯ್ಕೆಯು ಸಂಪೂ ಉತ್ಕಟ ಅಕಾಂಕ್ಷೆಯುಂಟಾಗುತ್ತದೆ. 


ಕೃಷ್ಣಾಕುಮಾರಿಯ 
ಬಲಿದಾನ 


ಸ್ವಾರ್ಥಿ- ಹೇಡಿ ಹಿಂದೂ ರಾಜರ ದವರಷ್ಟು ಪ್ರಸಿದ್ಧರಾದವರು ಇನ್ನಾರೂ ಇಲ್ಲ, 

ಬಾಪಾ, ಹಮ್ಮಿರ, ಕುಂಭಾ, ಸಾಂಗಾ, ಪ್ರತಾಪ 
ಮೌಡ್ಯಕ್ಕೆ ಅವಳು ಪ್ರಾಣ ತೆತ್ತಳು . 

ಮತ್ತು ರಾಜಸಿಂಹರಂಥ ಶೂರ ವಿದ್ಯಾನುರಾಗಿ 
ಮಹಾರಾಣಾಗಳ ಚಡಾ ಮತ್ತು ಶಕ್ತಿಸಿಂಹ 
ರಂಥ ಅನುಪಮ ತ್ಯಾಗಿಗಳ ಮೀರಾಬಾಯಿ 
ಯಂಥ ಪರಮಭಕ್ತರೂ ಈ ಕಾಲದಲ್ಲಿ ಜನಿಸಿ 
ದರು . ಇಂಥವರ ಆದರ್ಶದಿಂದ ಮೇವಾಡದ ಇತಿ 
ಹಾಸ ತುಂಬಿದೆ. 

ದಿಲ್ಲಿಯ ಮೊಗಲ ಬಾದಶಾಹರು ಮೇವಾಡಕ್ಕೆ 
ಉಂಟುಮಾಡಿದ ಹಾನಿಗಿಂತಲೂ ಪುಣೆ- ಸಾತಾರೆಯ 
ಮರಾಠರು ಹೆಚ್ಚು ಹಾನಿಯನ್ನುಂಟುಮಾಡಿದರು 
ಎಂಬುದಕ್ಕೆ ಇತಿಹಾಸ ಸಾಕ್ಷಿ ಹೇಳುತ್ತದೆ. 

ಪೇಶವೆಯರ ಕೇಂದ್ರ ಶಕ್ತಿ ಕಡಿಮೆಯಾದಾಗ 
ಗಂಗಾಧರ 

ಮರಾಠಾ ಸರದಾರರು ಉತ್ತರ ಭಾರತದ ರಾಜ್ಯ 

ಗಳನ್ನು ನುಚ್ಚುನೂರು ಮಾಡಿದರು . ಹದಿನೆಂಟು 
ಇಮ್ಮ ವಂಶಗೌರವದ ರಕ್ಷಣೆಗಾಗಿ ಮತ್ತು 

ನೆಯ ಶತಮಾನದಲ್ಲಿ ಮೇವಾಡದ ಸ್ಥಿತಿ ಅತ್ಯಂತ 
ಸ್ವಾತಂತ್ರ್ಯ ಕ್ಕಾಗಿ ಆತ್ಮಾರ್ಪಣೆ ಮಾಡಿದ ಧೀರರಲ್ಲಿ 

ಶೋಚನೀಯವಾಗಿತ್ತು . ಖಜಾನೆ ಬರಿದಾಗಿತ್ತು . 
ಮೇವಾಡದ ಸೂರ ವಂಶಿ ಸಿಸೋದಿಯ ಮನೆತನ - 

ಸಿಂಧ್ಯ ಮತ್ತು ಹೋಳಕರ ಸರದಾರರಲ್ಲಿ ಮೇವಾಡ 
ದಿಂದ ಹೆಚ್ಚೆಚ್ಚು ಸಂಪತ್ತನ್ನು ದೋಚಿಕೊಳ್ಳುವು 
ದಕ್ಕಾಗಿ ಸ್ಪರ್ಧೆ ನಡೆದಿತ್ತು . ಮೇವಾಡದ ಎರಡು 
ಸಮರ್ಥ ಸ್ತಂಭಗಳಂತಿದ್ದ ಚಡಾವತ ಮತ್ತು 
ಶಕ್ತಾವತರಲ್ಲಿ ಈ ಕಠಿಣ ಕಾಲದಲ್ಲಿ ಒಕ್ಕಟ್ಟು 
ಸಂಘಟನೆಗಳು ಇರುವದರ ಬದಲು ಅವರು ಪರ 
ಸ್ಪರ ಬದ್ಧ ವೈರಿಗಳ೦ತಾಗಿ ವರ್ತಿಸುತ್ತಿದ್ದರು. ಈ 
ಶೋಚನೀಯ ಪರಿಸ್ಥಿತಿಯು ಮೇವಾಡದ ಕೃಷ್ಣಾ 
ಕುಮಾರಿ ಎಂಬ ರಾಜಕಸ್ಯೆಯನ್ನು ಬಲಿ ತೆಗೆದು. 
ಕೊಂಡಿತು , 
- ೧೭೭೮, ಜನವರಿ ೭ ರಂದು ಮಹಾರಾಣಾ 
ಭೀಮಸಿಂಗರು ತಮ್ಮ ೧೦ನೇ ವಯಸ್ಸಿನಲ್ಲಿ ಉದ 
ಯಪುರದ ಸಿಂಹಾಸನವನ್ನೇರಿದರು . ಅವರ ತಾಯಿ 
ಸರದಾರ ಕುವತರಿಯವರು ಅವರ ಸಂರಕ್ಷಕರಾಗಿ 
ದ್ದರು. ರಾಜಮಾತೆ ಮೇವಾಡದ ಸರದಾರರಲ್ಲಿ 
ಒಕ್ಕಟ್ಟನ್ನುಂಟುಮಾಡಲು ತಮ್ಮ ಶಕ್ತಿ ಮೀರಿ 
ಪ್ರಯತ್ನಿಸಿದರು . ಆದರೆ ವೈಮನಸ್ಸು ಆಳವಾಗಿ 
ಬೇರೂರಿತ್ತಾದ್ದರಿಂದ ಪ್ರಯೋಜನವಾಗಲಿಲ್ಲ. ತನ್ನ 
ಸ್ಥಿತಿಯನ್ನು ಭದ್ರವಾಗಿಟ್ಟು ಕೊಳುವದಕ್ಕಾಗಿ 
ಮಹಾರಾಣಾ ಪರಿಸ್ಥಿತಿಗೆ ತಲೆಬಾಗಬೇಕಾಯಿತು. 
೧೦೭ 


(³3 


a090 

sc<<6009005ರ 64560 
000000 


Gogo 


good 


0000000 


Yeddo 


ಕಿರಿಯ 


hode 


2 


.4 


೧೦೮ 


ಕಸ್ತೂರಿ, ಡಿಸೆಂಬರ್ ೧೯೬೭ 


ಪರಿಸ್ಥಿತಿ ಎಷ್ಟು ಕೆಟ್ಟಿತ್ತೆಂದರೆ ಒಮ್ಮೆ ಮರಾಠಾ . ವಿನ ಜಹಗೀರು ಜಯಪುರ ರಾಜ್ಯದಲ್ಲಿದೆಯಾದ 
ಸರದಾರ ಅಂಬಾಜಿ ಇಂಗಲಿಯಾ ಎಂಬವನನ್ನು ರಿಂದ ಈ ಲಗ್ನದಿಂದ ಹಾನಿಯೇನೂ ಇಲ್ಲ ” ಎಂದು 
ಮೇವಾಡವನ್ನು ಹಂಚಿಕೊಳ್ಳಿರೆಂದು ಸಿಂಧ್ಯ ವ್ಯಂಗ್ಯವಾಗಿ ಪೋಕರಣದ ಠಾಕೂರ ಉತ್ತರವಿತ್ತ . 
ಮತ್ತು ಹೊಳ್ಳರರಿಗೆ ಸೂಚನೆ ಮಾಡಿದ್ದ . ಆದರೆ ಆದರೆ ಜೋಧಪುರದ ಸ್ವರ್ಗಿಯ ಮಹಾರಾಜ 
ಮಹಾರಾಣಾ ಮತ್ತು ಶಿವಾಜಿ ಮಹಾರಾಜರ ವಂಶ ಭೀಮಸಿಂಹರಿಗೆ ಕೊಡ ಮಾಡಿದ ಹೆಣ್ಣನ್ನು ಜಯ 
ಒಂದೇ ಅಗಿತ್ತಾದ್ದರಿಂದ ಈ ವಿಚಾರವನ್ನು ಕೈಬಿಡ ಪುರ ಮಹಾರಾಜನಿಗೆ ಕೊಟ್ಟು ಲಗ್ನ ಮಾಡುತ್ತಾ 
ಲಾಯಿತು. ಆದರೆ ಮೇವಾಡದ ಸುಲಿಗೆಯೇನೂ ರೆಂಬ ಮಾತು ರಾಠರರಿಗೆ ಅಪಮಾನಜನಕ 
ನಿಲ್ಲಲಿಲ್ಲ. 

ವಾಗಿತ್ತು . 
ಈ ಸಂಕಟ ಕಾಲದಲ್ಲಿಮೇವಾಡದ ಉಜ್ವಲ ಇತಿ ಪೋಕರಣದ ಠಾಕೂರನ ವ್ಯಂಗ್ಯ ಪತ್ರದಿಂದ 
ಹಾಸಕೊಂದು ಕಲಂಕ ತಗಲಿತು . ಮಹಾರಾಣಾ ಜೋಧಪುರದ ಮಹಾರಾಜ ಮಾನಸಿಂಹನು ಸಿಟ್ಟಿ 
ಭೀಮಸಿಂಹನ ಮಗಳು ಕೃಷ್ಣ ಕುಮಾರಿಯನ್ನು ಗೆದ್ದು ಹೆಚ್ಚಿನ ವಿಚಾರವನ್ನೇನೂ ಮಾಡದೆ ಉದ 
ಜೋಧಪುರದ ಮಹಾರಾಜಾ ಬೀಮಸಿಂಹನಿಗೆ ಯಪುರದತ್ತ ತನ್ನ ಸೇನೆಯನ್ನು ನಡೆಸಿದ. ಈ 
ಕೊಡಬೇಕೆಂದು ೧೭೯೯ ರಲ್ಲಿ ನಿಶ್ಚಯವಾಗಿತ್ತು . ಸುದ್ದಿ ಕೇಳಿದ ಜಯಪುರದ ಮಹಾರಾಜ ಜಗತ 
ಆದರೆ ವಿವಾಹ ಪೂರ್ವದಲ್ಲಿಯೇ ಜೋಧಪುರದ ಸಿಂಹನು ಬಿಕಾನೇರದ ಮಹಾರಾಜ ಮತ್ತು 
ಮಹಾರಾಜನು ತೀರಿಕೊಂಡಿದ್ದರಿಂದ ಕೃಷ್ಣಾ ನವಾಬ ಅಮೀರಖಾನನ ಸಹಾಯ ಪಡೆದು ತಾನೂ 
ಕುಮಾರಿಯನ್ನು ಜಯಪುರದ ಮಹಾರಾಜ ಜಗತ ದಂಡೆತ್ತಿ ನಡೆದ. ಪವ್ವತ ಪ್ರಾಂತದಲ್ಲಿ ಇಬ್ಬ 
ಸಿಂಹನಿಗೆ ಕೊಡುವುದು ನಿಶ್ಚಿತವಾಯಿತು. ರಲ್ಲ ಯುದ್ಧವಾಯಿತು. ರಾಠೋರರ ಅನೈ 

ಜಯಪುರದಿಂದ ಸರಿಯಾಗಿ ಹಣ ವಸೂಲಿಯಾ ಕ್ಯದಮೂಲಕ ಮಾನೆಸಿಂಹ ಪಲಾಯನ ಮಾಡಿ 
ಗದ್ದಕ್ಕೆ ಬೇಸತ್ತಿದ್ದ ದೌಲತರಾವ ಸಿಂಧ್ಯ ಕೃಷ್ಣಾ ಜೋಧಪುರದಲ್ಲಿ ಆಶ್ರಯ ಪಡೆಯಬೇಕಾಯಿತು. 
ಕುಮಾರಿಯ ವಿವಾಹ ನಿಶ್ಚಯವನ್ನು ಮುರಿಯು ಮೊದಲು ಉದಯಪುರಕ್ಕೆ ಹೋಗಿವಿವಾಹ ಮಾಡಿ 
ಬೇಕು ಎಂದು ಉದಯಪುರದ ಮಹಾರಾಣಾನಿಗೆ ಕೊಳ್ಳಬೇಕೆ ಅಥವಾ ಶತ್ರುವಿನ ಮೇಲೆ ನಿಲ್ದಾಯಕ 
ಹೇಳಿ ಕಳಿಸಿದ . ಉದಯಪುರದ ಮಹಾರಾಣಾ ಜಯ ಪಡೆಯಲೆಂದು ದಂಡಯಾತ್ರೆ ಕೈಕೊಳ್ಳ 
ಅದಕ್ಕೊಪ್ಪದಿರಲು ಸಿಂಧ್ಯ ಮೇವಾಡದ ಮೇಲೆ ಬೇಕೆ ಎಂದು ಜಯಪುರದ ಮಹಾರಾಜನಿಗೆ ಸಮ 
ದಂಡೆತ್ತಿ ಹೋದ, ನಿರುಪಾಯನಾಗಿ ಮಹಾರಾಣಾ ಸೈಯುಂಟಾಯಿತು. ದುರ್ಭಾಗ್ಯದಿಂದೆಂಬಂತೆ 
ಸಿಂಧ್ಯನ ಮಾತಿಗೆ ಇನ್ನೇನು ಹೂಂ ಎನ್ನಬೇಕು/ ಮೊದಲು ಜೋಧಪುರವನ್ನು ಮುತ್ತಬೇಕೆಂದಾ 
ಅನ್ನು ವಷ್ಟರಲ್ಲಿ ಈ ಘಟನೆ ಹೊಸ ರೂಪವೊಂ - ಯಿತು. ಪರಿಸ್ಥಿತಿಯ ಕಾಠಿಣ್ಯವನ್ನರಿತ ಶೋಧ 
ದನ್ನು ತಾಳಿತು. 

ಪುರದ ಮಹಾರಾಜನು ದೊಡ್ಡ ರಕನನ್ನು ಲಂಚ 
ಆ ಸಮಯದಲ್ಲಿ ಜೋಧಪುರ ಸಂಸ್ಥಾನದ ವಾಗಿತ್ತು ನವಾಬ ಅಮೀರಖಾನನನ್ನು ತನ್ನ 
ಪೋಕರಣದ ಠಾಕೂರನು ಜಯಪುರದ ಮಹಾರಾಜ ಪಕ್ಷಕ್ಕೆ ಸೇರಿಸಿಕೊಂಡ, ಜಯಪುರದ ಮಹಾ 
ನಿಗೆ ತನ್ನ ಹುಡುಗಿಯನ್ನು ಕೊಡಬೇಕೆಂದು ರಾಜ ಉದ್ದೇಶ ಸಾಧಿಸದೆ ಬರಿಗೈಯಿಂದ ಜಯ 
ಅಪೇಕ್ಷೆ ಹೊಂದಿದ್ದನು. ಜೋಧಪುರದ ನೂತನ ಪುರಕ್ಕೆ ತಿರುಗಿ ಬರಬೇಕಾಯಿತು. 
ಮಹಾರಾಜ ಮಾನಸಿಂಹನಿಗೆ ಈ ವಿಚಾರ ಗೊತ್ತಾ ಕೃ ಷ್ಟಾ ಕು ಮಾ ರಿ ಜೀವದಿಂದಿರುವವರೆಗೂ 
ಗಲು ಆತ ಜಯಪುರದ ಮಹಾರಾಜನಿಗೆ ನಿನ್ನ ಯುದ್ಧ ಪ್ರಸಂಗ ಸಂಪೂರ್ಣವಾಗಿ ತಪ್ಪುವದಿಲ್ಲ 
ಹುಡುಗಿಯನ್ನು ಕೊಡಬಾರದು ಎಂದು ಪೋಕರ ವಾದ್ದರಿಂದ ಅವಳನ್ನು ಕೊಲ್ಲಿಸುವುದೇ ಯೋಗ್ಯ 
ಣದ ಠಾಕರನಿಗೆ ಹೇಳಿ ಕಳಿಸಿದ, “ ನನ್ನ ಬಂಧು ಎಂದು ನವಾಬ ಅಮೀರಖಾನನ ವಿಜಾರವಿತ್ತು . 


೧೦೯ 


ಕೃಷ್ಣಾಕುಮಾರಿಯ ಬಲಿದಾನ 
ಈ ಕೆಲಸ ಮಾಡಲೆಂದು ಆತ ಜೋಧಪುರದ ಕುಮಾರಿಯರು ಜನ್ಮ ತಾಳುವುದೇ ಆತ್ಮಬಲಿದಾನ 
ಮಹಾರಾಜನ ಪರವಾಗಿ ಉದಯಪುರಕ್ಕೆ ತೆರಳಿದ, “ಾಗಿ, ನಾನಿದುವರೆಗೂ ಬದುಕಿರುವದು ನನ್ನ 
ಅಲ್ಲಿಗೆಹೋಗಿ ತನ್ನಲ್ಲಿ ಮೇವಾಡದ ರಾಜದೂತ ತಂದೆಯ ಅನುಗ್ರಹದಿಂದ ಪ್ರಾಣತ್ಯಾಗ ಮಾಡಿ 
ನಾಗಿದ್ದ ಅಜಿತ ಸಿಂಹಚಡಾವತನ ಮುಖಾಂತರ ನನ್ನ ಪೂಜ್ಯ ತಂದೆಯ ಕಷ್ಟವನ್ನು ದೂರ ಮಾಡಿ 
ಉದಯಪುರದ ಮಹಾರಾಣನಿಗೆ ಹೇಳಿ ಕಳಿಸಿದ, ಅವರ ರಾಜ್ಯದ ರಕ್ಷಣಾಕಾರದಲ್ಲಿ ನನ್ನ ಜೀವನದ 
ನಿಮ್ಮ ಮಗಳನ್ನು ಜೋಧಪುರದ ಮಹಾರಾಜ ಸಾಫಲ್ಯ ಮಾಡಿಕೊಳ್ಳುವ ಈ ಸುವರ್ಣ ಸಂಧಿ 
ಮಾನಸಿಂಹನಿಗೆ ಕೊಟ್ಟು ಲಗ್ನ ಮಾಡಬೇಕು ಯನ್ನು ವ್ಯರ್ಥ ಮಾಡಬಾರದು . ” 
ಇಲ್ಲವೆ ಅವಳನ್ನು ಕೊಲ್ಲಿಸಬೇಕು. ನನ್ನ - ೧೮೧೦, ಜುಲೈ ಒಂದು ದುರ್ದಿನವಾಗಿತ್ತು . 
ಮಾತನ್ನು ಮೀರಿದರೆ ನಿಮ್ಮ ರಾಜ್ಯದ ಸರ್ವನಾಶ ರಾಜಕುಮಾರಿ ಕೃಷ್ಣಾಕುಮಾರಿಯು ನಗನಗುತ್ತ 
ಮಾಡುವೆನು . ” 

ವಿಷಕುಡಿದಳು . ಆದರೆ ಅದು ವಾಂತಿಯಾಗಿ 
ಮಹಾರಾಣಾ ಭೀಮಸಿಂಹ ಮಗಳ ಹತ್ಯೆಯ ಹೋಯಿತು. ಕೊನೆಗೆ ಅಫೀಮು ಸೇವಿಸಿ ಅವಳ 
ಸೂಚನೆಯನ್ನು ಸ್ವೀಕರಿಸಬೇಕಾಗಿ ಬಂದದ್ದು ಇಹಯಾತ್ರೆಯನ್ನು ಮುಗಿಸಲಾಯಿತು. ಕೆಲ 
ಮೇವಾಡದ ಪರಮದೌರ್ಭಾಗ್ಯ . ಮಹಾರಾಣಾ ದಿನಗಳ ನಂತರ ಅವಳ ತಾಯಿ ಚಾವಡಿ ಕೂಡ 
ಮೊದಲಿಗೆ ದೌಲತ್‌ಸಿಂಹನನ್ನು ಕರೆದು ಕೃಷ್ಣಾ ಅನ್ನ ನೀರು ತ್ಯಜಿಸಿ ಪರಲೋಕವನ್ನೆ ದಿದಳು . 
ಕುಮಾರಿಯ ವಧೆ ಮಾಡಲು ಹೇಳಿದ. ಈ ಅಪ್ಪಣೆ 
ಕೇಳಿ ಆ ವೀರನ ರಕ್ತ ಕುದಿದು ಆತ ಹೇಳಿದ, - ಈ ಕುಕೃತ್ಯದಲ್ಲಿ ಭಾಗಿಗಳು ನೀವು ತಾವು 

ಇಂಥ ಕರ ಮತ್ತು ಅಮಾನುಷ ಆದೇಶವ ಎಂದು ಮೇವಾಡದ ಸರದಾರರು ಪರಸ್ಪರದೋಷಾ 
ನಿರುವಾತನ ನಾಲಿಗೆಯು ಕತ್ತರಿಸಿಬೀಳ ರೋಪಣೆ ಮಾಡಿಕೊಂಡರು . ಆದರೆ ಸತ್ಯ ಮಾತೆಂ 
ಬೇಕು. ನಿಷ್ಪಾಪ ಅಬಲೆಯ ಮೇಲೆ ಖಡ್ಗವೆ ದರೆ ಯಾವ ಸರದಾರರೂ ನವಾಬ ಅಮೀರಖಾನನ 
ತುವುದು ನನ್ನ ಧರ್ಮವಲ್ಲ . ಇದು ಕೊಲೆಗ ಮೇಲೆ ಸೇಡು ತೀರಿಸಿಕೊಳ್ಳಲು ಸಿದ್ದರಾಗಲಿಲ್ಲ . 
ಡಕರು ಮಾಡಬೇಕಾದ ಕಾಯ್ಯ . ” 

ಅಮೀರಖಾನ ಹಾಕಿದ ಬೆದರು ಗುಂಡೇ ಕೃಷ್ಣಾ 
- ಅನಂತರ ರಾಜಾಜ್ಞೆಯ ಮೇರೆಗೆ ಜವಾನದಾಸ ಕುಮಾರಿಯ ಪ್ರಾಣಕ್ಕೆ ಸಂಚಕಾರವಾಯಿತು. 
ಖಡ ಧಾರಿಯಾಗಿ ಅಂತಃಪುರವನ್ನು ಪ್ರವೇಶಿಸಿದ. ಯಾವ ಮೇವಾಡದಲ್ಲಿ ಮಾರು ಮೂರು ಸಲ 
ಆದರೆ ಅತ್ಯಂತ ರೂಪವತಿಯ ಚಿಕ್ಕ ವಯಸ್ಸಿ ಜೋಹರ ನಡೆದಿತ್ತೋ , ಯಾವ ವೇವಾಡದಲ್ಲಿ 
ನವಳ ಅದ ರಾಜಕುಮಾರಿಯನ್ನು ಕಂಡೊಡನೆ ತಮ್ಮ ಗಂಡಂದಿರ ಹೇಡಿತನವನ್ನು ಅಳಿಸುವದ 
ಅವನ ಸಾಹಸ - ಧೈರ್ಯಗಳೆಲ್ಲ ಕರಗಿ ಹೋಗಿ ಕ್ಯಾಗಿ ರಜಪೂತ ಸ್ತ್ರೀಯರು ತಮ್ಮ ರುಂಡವನ್ನು 
ಆತ ಬಂದಂತೆಯೆ ಮರಳಿದ. 

ಕತ್ತರಿಸಿ ಹರಿವಾಣಗಳಲ್ಲಿಟ್ಟು ಕಳಿಸಿದ್ದರೂ 
ಈ ಎಲ್ಲ ಸಂಗತಿಗಳು ರಾಜಕುಮಾರಿಯ ಅಂಥ ವೀರ ಭೂಮಿಯಲ್ಲಿ ನಡೆದ ಈ ರಾಜಕುಮಾ 
ತಾಯಿ ಮಹಾರಾಣಿ ಜಾವಡಿಗೆ ತಿಳಿಯಲು ಅವಳು ರಿಯ ಹತ್ಯೆಯ ಘಟನೆ ಕರುಣಾಪೂರ್ಣವಾಗಿತ್ತು . 
ಆಕ್ರೋಶಮಾಡತೊಡಗಿದಳು . ಆದರೆ ವೀರ ಬಾಲೆ ಈ ಕಾವ್ಯದಲ್ಲಿ ಪ್ರಮುಖ ಪಾತ್ರ ವಹಿಸಿದ ಅಜಿತ 
ಕೃಷ್ಣಾ ಕುಮಾರಿ ತಾಯಿಗೆ ಧೈರ್ಯ- ಸಾಂತ್ವನ ಸಿಂಹ ಚಡಾವತನಿಗೆ ತಕ್ಕ ಶಿಕ್ಷೆಯಾಯಿತು. 
ಗಳನ್ನು ಹೇಳುತ್ತ ನುಡಿದಳು, “ ಅಮಾ , ಯಾಕೆ ಅವನ ಹೆಂಡತಿ ಮತ್ತು ಮಗ ಸತ ರು . 
ದುಃಖಿಸುತ್ರಿ ? ನಾನು ಮರಣಕ್ಕಂಜುವದಿಲ್ಲ . ಸಾಯುವ ವರೆಗೂ ಆತ ಪಶ್ಚಾತ್ತಾಪದ ಬೆಂಕಿಯಲ್ಲಿ 
ನಿನ್ನ ಮಗಳಾದ ನಾನು ಸಾವಿಗಂಜಲೆ ? ರಾಜ ಸುಡುತ್ತಲೇ ಉಳಿದ . 

GeಂಡಿಲGGಲGಲಇಡೀಲಿ 


ಮಂತ್ರಿಗಳು 
ಮರೆಯದಿರಲಿ ! 


ಆಗಿರಬಾರದು . 


J೯೪೭ ಎಪ್ರಿಲ್ ೧೯ರಂದು ಬಿಹಾರದ ಮಂತ್ರಿ ಕಾರಿನಲ್ಲಿ ಪ್ರಯಾಣ ಮಾಡುವುದೇ ಅತಿ ಅನುಕೂಲ 
ಗಳು ಗಾಂಧೀಜಿಯವರನ್ನು ಕಾಣಲು ಹೋದರು . ಕರವೆಂದು ಕಂಡುಬಂದಾಗಲೋ ಕಾರನ್ನು ಉಪ 
ಆಗ ಮಂತ್ರಿಗಳು ಮತ್ತು ರಾಜ್ಯಪಾಲರು ಹೇಗೆ ಯೋಗಿಸಿಕೊಳ್ಳಲು ಅಭ್ಯಂತರವಿಲ್ಲ . 
ವರ್ತಿಸಬೇಕೆಂಬುದನ್ನು ಗಾಂಧೀಜಿ ಹೀಗೆ ಹೇಳಿ 
ದರು : 

೬ . ಮಂತ್ರಿಗಳು ಹತ್ತಿರ ಹತ್ತಿರವೇ ವಾಸಿಸು 

ತಿರಬೇಕು. ಇದರಿಂದ ಅವರು ತಮ್ಮೊಳಗೆ 
೧. ಮಂತ್ರಿಗಳು ಮತ್ತು ರಾಜ್ಯಪಾಲರು ವಿಚಾರವಿನಿಮಯ ಮಾಡಿಕೊಳ್ಳಲೂ ಒಬ್ಬರ ಕೆಲಸ 
ಸಾಧ್ಯವಿದ್ದಷ್ಟು ಮಟ್ಟಿಗೆ ಸ್ವದೇಶೀ ವಸ್ತುಗಳನ್ನೇ ವನ್ನು ಇನ್ನೊಬ್ಬರು ತಿಳಿದುಕೊಳ್ಳಲೂ ಸಾಧ್ಯ 
ಉಪಯೋಗಿಸಬೇಕು. ಅವರು ಮತ್ತು ಅವರ ವಾಗುತ್ತದೆ. 
ಮನೆಮಂದಿಯೆಲ್ಲ ಖಾದಿಯನ್ನೇ ಉಡಬೇಕು ೭. ಮನೆ ಕೆಲಸಕ್ಕೆ ಜನ ಬೇಕೇಬೇಕೆಂದಾದಲ್ಲಿ 
ಹಾಗು ಅವರಿಗೆ ಅಹಿಂಸೆಯಲ್ಲಿ ವಿಶ್ವಾಸವಿರಬೇಕು, ಕನಿಷ ಸಂಖ್ಯೆಯಲ್ಲಷ್ಟೇ ತೆಗೆದುಕೊಳ್ಳಬೇಕು. 
೨ . ಅವರು ದೇವನಾಗರಿ ಮತ್ತು ಅರೇಬಿಕ್ 

- ೮ , ಸೋಫಾ ಸೆಟ್ಟುಗಳನ್ನಾಗಲಿ, ಇತರ 
ಎರಡೂ ಲಿಪಿಗಳನ್ನು ಕಲಿತಿರಬೇಕು. ವೈಯಕ್ತಿಕ ಆಡಂಬರದ ಸಾಮಾನುಗಳನ್ನಾಗಲಿ ಅವರು ಉಪ 
ವಿಚಾರಗಳಲ್ಲೂ ಕೂಡ ಇಂಗ್ಲೀಷನ್ನು ಉಪಯೋ 
ಗಿಸಬಾರದು. ಸಾರ್ವಜನಿಕ ವಿಚಾರಗಳಲ್ಲಂತೂ 
ಅವರು ಹಿಂದುಸ್ತಾನಿ ಅಥವಾ ತಮ್ಮ ರಾಜದ ೯ , ಮಂತ್ರಿಗಳಿಗೆ ಯಾವ ಕೆಟ್ಟ ಚಟವೂ ಇರ 
ಭಾಷೆಯನ್ನೇ ಯಾವಾಗಲೂ ಉಪಯೋಗಿಸಬೇಕು. ಬಾರದು . 

೧೦ . ಈಗ ಮಂತ್ರಿಗಳ ರಕ್ಷಣೆಗಾಗಿ ಅರ್ಧ 
೩ . ಅಧಿಕಾರದಲ್ಲಿರುವವರ ದೃಷ್ಟಿಯಲ್ಲಿಎಲ್ಲರೂ 

ಡಜನೆ ಅಥವಾ ಅದಕ್ಕಿಂತ ಹೆಚ್ಯ ಪೋಲೀಸ 
– ಅವರ ಬಂಧುವಾಗಿರಲಿ, ಒಬ್ಬ ರೈತನಾಗಿರಲಿ, 

ರನ್ನು ನೇಮಿಸಲಾಗುತ್ತಿದೆ. ಈ ಕ್ರಮವನ್ನು 
ಯಾರೇ ಆಗಿರಲಿ - ಸಮಾನವಾಗಿರಬೇಕು, 

ತೆಗೆದುಹಾಕಬೇಕು, ಮಂತ್ರಿಗಳು ಸರಳಜೀವಿ 
೪ , ಅವರ ವೈಯಕ್ತಿಕ ಜೀವನ ಜನರ ಮೇಲೆ ಗಳ ಸ್ವಾರ್ಥತ್ಯಾಗಿಗಳ ಆಗಿದ್ದಲ್ಲಿ ಜನರು 
ಪ್ರಭಾವ ಬೀರುವಷ್ಟು ಸರಳ ವಾಗಿರಬೇಕು. ತಾವೇ ಅವರನ್ನು ರಕ್ಷಿಸುವರು . 

೫. ಅವರು ಯಾವುದೇ ಕಾರಣಕ್ಕಾಗಿಯಾದರೂ ಇಂದು ಯಾವ ಮಂತ್ರಿಯಾದರೂ ಗಾಂಧೀ 
ಕಾರು ಇಟ್ಟಿರಬಾರದು ಮತ್ತು ಬಂಗಲೆಗಳಲ್ಲಿ ಜಿಯ ಈ ದಶ ಶೀಲಗಳನ್ನು ನೆನೆಯುತ್ತಾನೆ 
ವಾಸಿಸಬಾರದು. ಸಾಮಾನ್ಯ ಮನೆಗಳಲ್ಲಿ ವಾಸಿಸಿ ಎಂಬುದು ಸಂದೇಹ! ಅದರೂ ಜನ ಅದನ್ನು 
ದರೆ ಸಾಕು, ದೂರದ ಪ್ರಯಾಣಗಳಿಗೋ ಅಥವಾ ನೆನೆದುಕೊಂಡಿದ್ದರೆ ಒಳಿತು . 

೧೧೦ 


ಹಣ ಉಳಿಸುವುದರಲ್ಲಿ ಮಗುವಿಗೆ 

ಅಸಕ್ತಿಯ ವೇಕೆ ? 


20W -GA 


SERVE 


ಏಕೆಂದು ಎಲ್ಲರಿಗೂ ಗೊತ್ತು - ಸ್ವತ: ವಿಚಾರ ಮಾಡಲು 
ಅಥವಾ ತನ್ನ ರಕ್ಷಣೆಯನ್ನು ಮಾಡಿಕೊಳ್ಳಲು ಅದಕ್ಕೆ ಗೊತ್ತಿಲ್ಲ. 
ಬೇರೆಯವರು ಮಾಡುವ ಪ್ರೀತಿ ಮತ್ತು ರಕ್ಷಣೆಯ ಮೇಲೆ ಅದರ 
ಸುಖ ಹೊಂದಿಕೊಂಡಿದೆ. ಆದರೆ, ನೀವು? ನಿಮ್ಮ ಮತ್ತು ನಿಮ್ಮ 
ಪುಟ್ಟ ಮಕ್ಕಳ ವಿಷಯದಲ್ಲಿ ನೀವೇ ಯೋಚಿಸಬೇಕಾಗಿದೆ. 
ಇಂದಿನ ಮತ್ತು ನಾಳಿನ ದಿನಕ್ಕಾಗಿ ನೀವುಧನಾರ್ಜನೆ ಮಾಡಬೇಕಾಗಿದೆ 
ಮತ್ತು ಹಣ ಉಳಿಸಬೇಕಾಗಿದೆ. ಸ್ವಲ್ಪ ಹಣ ಕೂಡ, ವಿಶೇಷ 
ಸಂದರ್ಭಗಳಿಗಾಗಿ ಅಥವಾ ಮಳೆಯ ದಿನಗಳಿಗಾಗಿ ಬಡ್ಡಿಯನ್ನು 
ಪ್ರತಿ ತಿಂಗಳೂ ಸಂಪಾದಿಸುವುದು ಮತ್ತು ಭದ್ರತೆಯನ್ನು ನೀಡುವುದು. 
ಕೆನರಾ ಬ್ಯಾಂಕಿನಲ್ಲಿ ಸೇವಿಂಗ್ಸ್ ಅಕೌಂಟನ್ನು ಇಂದೇ ತೆರೆಯಿರಿ. 
ಆಗ, ಕೆನರಾ ಬ್ಯಾಂಕಿನಲ್ಲಿ ಡಿಪಾಸಿಟ್ ಇಡುವವರಿಗೆ ಒಂದು ವಿಶೇಷ 
ಪರದ ಸಂತೃಪ್ತಿಯ ಅನುಭವವಾಗುವುದೆಂದೂ , ಇಂದಿನ ಮತ್ತು 
ಮುಂದಿನ ಕಾಲದ ಬಗ್ಗೆ ಒಂದು ವಿಶೇಷ ತರದ, ಸುರಕ್ಷಿತತೆಯ 
ಭಾವನೆಯುಂಟಾಗುವುದೆಂದೂ ನಿಮಗೇನೇ ಅರಿವಾಗುವುದು, 


– 240ಕ್ಕೂ ಹೆಚ್ಚಿನ ಶಾಖೆಗಳು. 
- ಪ್ರಪಂಚದಾದ್ಯಂತ ಪ್ರತಿನಿಧಿಗಳು 


ANVOSERVINGTO 


6 .1906 


"NARAE 


ಕೆನರಾ ಬ್ಯಾಂಕ್ ಲಿಮಿಟೆಡ್ 


ರಿಜಿಸ್ಟರ್ಡ್ ಆಫೀಸು ಲೈಟ್‌ಹೌಸ್ ಹಿಲ್ , ಮಂಗಳೂರು. 
ಅಡಳಿತದ ಆಫೀಸು ; 
112, ಜಯಚಾಮರಾಜೇಂದ್ರ ರೋಡ್, ಬೆಂಗಳೂರು. 


- SISTA SCB - 17 KN 


ಅಮೇರಿಕನ್ ವಿದ್ಯಾರ್ಥಿಗಳ 
ದೃಷ್ಟಿಯಲ್ಲಿ 


ಆಧುನಿಕ ಜಗತ್ತಿನಲ್ಲಿ ಗಾಂಧಿ 


ಡಾ . ಕೆ . ಎಲ್ . ಎಸ್ . ರಾವ್ 


೧೯೬೮, ಅಕ್ಟೋಬರ್ - ೨ ರಿಂದ ೧೯೬೯ ಗಳು ಸೇರುವಂತೆ ಮತ್ತು ಅವರು ಸಕ್ರಿಯವಾಗಿ 
ಅಕ್ಟೋಬರ್ ೨ ರ ವರೆಗೆ ಒಂದು ವರ್ಷ ಗಾಂಧಿ ಶಿಕ್ಷಣ ಕ್ರಮದಲ್ಲಿ ಭಾಗವಹಿಸುವಂತೆ ಭಾಷಣಗಳೆ 
ಶತಮಾನ ವರ್ಷವೆಂದಾಚರಿಸಬೇಕು ಎಂದು ಡನೆ ಚರ್ಚಾಕೂಟವನ್ನೂ ಸೇರಿಸಬೇಕಾಯಿತು. 
ಯುನೆಸ್ಕೋದ ೧೪ ನೆಯ ಸಾಮಾನ್ಯ ಸಭೆ ನಮ್ಮ ಗುರಿ ಗಾಂಧೀಜಿಯವರ ರಾಜಕೀಯ 
ತನ್ನೆಲ್ಲ ಸದಸ್ಯ ರಾಷ್ಟ್ರಗಳಿಗೆ ಕರೆಯ ಋುವ ಕಾಠ್ಯಗಳಾಗಿರದೆ, ಅವರ ಧಾರ್ಮಿಕ ಜೀವನವಾ 
ಒಂದು ಗೊತ್ತುವಳಿಯನ್ನು ಸ್ವೀಕರಿಸಿತು. ಗಿತ್ತು . ಗಾಂಧೀಜಿಗೆ ರಾಜಕೀಯ ಸ್ವಾತಂತ್ಯವು 
ಗಾಂಧೀಜಿಯವರ ಜೀವನ , ಕಾರ , ವಿಚಾರಗಳನ್ನು ಆಧ್ಯಾತ್ಮಿಕ ಸ್ವಾತಂತ್ರ್ಯ ಕ್ಕೆ ಒಂದು ಹಾದಿಯಾ 
ಪ್ರಸಾರಮಾಡುವುದಕ್ಕಾಗಿ ಅದು ಒಂದು ಕಾರ್ ಗಿತ್ತು ಮಾತ್ರ . ಒಟ್ಟಿನಲ್ಲಿ ನಾವು ಗಾಂಧೀಜಿಯನ್ನು 
ಕ್ರಮವನ್ನೂ ಸೂಚಿಸಿತು . ಜ್ಞಾನದ ಶೋಧನೆ ಒಬ್ಬ ಧಾರ್ಮಿಕ ವ್ಯಕ್ತಿಯೆಂದೇ ಗ್ರಹಿಸಿ ಅವರ 
ಯಲ್ಲಿ ಅಗ್ರಗಣ್ಯ ವಾಗಿರುವ ಕ್ಯಾಲಿಫೋರ್ನಿಯ ರಾಜಕೀಯ ಚಟುವಟಿಕೆಗಳನ್ನು ಅವರ ಧಾರ್ಮಿಕ 
ವಿಶ್ವವಿದ್ಯಾಲಯವು ಅದಕ್ಕೂ ಮೊದಲೇ ೧೯೬೭ರಲ್ಲಿ ಜಿಂತನೆಯ ಒಂದು ವಿಸ್ತರಣೆ ಎಂದೇ ಅಭ್ಯಸಿಸಿ 
“ ಗಾಂಧೀಯವರ ಧರ್ಮದೃಷ್ಟಿ ' ಎಂಬ ವಿಷಯದ - ದೆವು. ಮುಂದೆ ಆಧುನಿಕ ಭಾರತದ ಮೇಲೆ ಅವರ 
ಶಿಕ್ಷಣ ವರ್ಗವನ್ನು ಪ್ರಾರಂಭಿಸಿತ್ತು . 

ಜೀವನ ಮತ್ತು ವಿಜಾರಗಳ ಪ್ರಭಾವವೇನೆಂಬು 
ಸಾಂಟಾ ಬಾರ್ಬರಾದಲ್ಲಿ ಕ್ಯಾಲಿಫೋರ್ನಿಯ ದನ್ನು ಅಳೆದು ಜಗತ್ತಿನ ದೃಷ್ಟಿಯಲ್ಲಿ ಅವುಗಳ 
ವಿಶ್ವವಿದ್ಯಾಲಯದ ಧಾರ್ಮಿಕ ಅಭ್ಯಾಸ ವಿಭಾಗದ ಬೆಲೆಯನ್ನು ನಿರ್ಧರಿಸಲು ಪ್ರಯತ್ನಿಸಿದೆವು. 
ಹಿರಿತನದಲ್ಲಿ ಈ ಶಿಕ್ಷಣ ವರ್ಗವನ್ನು ನಡೆಸುವ ವ್ಯಾವಹಾರಿಕ ಬುದ್ದಿಯ ಅಮೇರಿಕನ್ 
ಭಾಗ್ಯ ನನ ದಾಗಿತ್ತು . ವರ್ಗದ ಮೊದಲನೆಯ ವಿದ್ಯಾರ್ಥಿಗಳು ಗಾಂಧೀ ವಿಚಾರಗಳನ್ನು ತಮ್ಮ 
ದಿನ ವರ್ಗಕ್ಕೆ ಸೇರಿಕೊಂಡ ಹಾಗೂ ಈ ವಿಷಯ ಸಮಾಜದೆದುರು ಇರುವ ಸಾಮಾಜಿಕ, ರಾಜಕೀಯ 
ದಲ್ಲಿ ತುಂಬ ಆಸೆ ತೋರಿಸಿದ ವಿದ್ಯಾರ್ಥಿಗಳ ಹಾಗೂ ಧಾರ್ಮಿಕ ಸಮಸ್ಯೆಗಳಿಗೆ ಬಹು ಬೇಗ 
ಸಂಖ್ಯೆಯನ್ನು ಕಂಡು ನನಗೆ ಸಾನಂದಾಶ್ರವಾ ಜೋಡಿಸಿಕೊಂಡರು. ವಿದ್ಯಾರ್ಥಿಗಳು ಒಪ್ಪಿಸಿದ 
ಯಿತು. ನಿಜವೆಂದರೆ, ಶಿಕ್ಷಣಕ್ಕಾಗಿ ನಾನು ಲೇಖಗಳಲ್ಲಿ ಇವು ಕೆಲವು : “ ಗಾಂಧಿ ಮತ್ತು 
ಮೊದಲು ಮಾಡಿ ಕೊಂಡಿದ್ದ ಯೋಜನೆಯನ್ನು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ” 
ಬಿಟ್ಟುಕೊಟ್ಟು ಹೆಚ್ಚು ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಸತ್ಯಾಗ್ರಹಮತ್ತು ಪಾಶ್ಚಾತ್ಯ ಜಗತ್ತಿಗೆ ಅದರ 


೧೧೨ 


ಆಧುನಿಕ ಜಗತ್ತಿನಲ್ಲಿ ಗಾಂಧಿ 

೧೧೩ 
ಮಹತ್ವ ” ಮೊದಲಾದವು ಪಾಶ್ಚಾತ್ಯ ಸಮಾಜದಲ್ಲಿನ ಧಾರ್ಮಿಕ ತಳಹದಿ ಹಾಗೂ ಪರಿಣಾಮಗಳು . 
ಸಾಮಾಜಿಕ ಮತ್ತು ರಾಜಕೀಯ ಕೇಡುಗಳ ನಿವಾ ೩) ಪರಧರ್ಮಗಳ ಪರಂಪರೆಗೆ ಗಾಂಧೀಜಿಯ 
ರಣೆಗೆ ಸತ್ಯಾಗ್ರಹದ ಪ್ರಯೋಜನವೆಷ್ಟು ಎಂಬು ಸಾಮೀಪ್ಯ , ಪ್ರಮುಖ ಧರ್ಮಗಳಾದ ಇಸ್ಸಾಂ, 
ದನ್ನು ಕಾಣಲು ಮಾಡಿದ ಪ್ರಯತ್ನ ಗಳಾಗಿದ್ದವು. ಕ್ರಿಶ್ಚನ್ , ಬೌದ್ಧ ಮುಂತಾದ ಧರ್ಮಗಳೊಡನೆ 
ಉಳಿದ ಕೆಲವು : ಗಾಂಧಿಯ ಸತ್ಯ - ಒಂದು ಅವರ ಸಂಬಂಧ ಹಾಗೂ ವ್ಯವಹಾರ, ಮತ್ತು 
ವಿವೇಚನೆ, ” “ದೇವರ ಬಗ್ಗೆ ಗಾಂಧಿಯ ವಿಚಾರ, ” ಅಂತರ್‌ಧರ್ಮ ಸಂಬಂಧ, 

ಅಹಿಂಸೆ - ವೈಯಕ್ತಿಕ ನೀತಿ ” ಮೊದಲಾದವು ಈ ಎಲ್ಲ ಸಮಸ್ಯೆಗಳು ಭಾರತಕ್ಕೆ ಮಾತ್ರವಲ್ಲ, 
ನೀತಿ, ಧರ ಮತ್ತು ಮಾನವ ಜೀವನದ ಧೈಯ ಅಮೇರಿಕವನ್ನೊಳಗೊಂಡು ಇಡೀ ಜಗತ್ತಿಗೆ 
ಮತು ಸ್ವರೂಪ ಮೊದಲಾದವುಗಳನ್ನು ಚರ್ಚಿ ತುರ್ತು ಸಂಬಂಧವು ಸಮಸ್ಯೆಗಳಾಗಿವೆ . ವೇದ 
ಸುವ ಪ್ರಯತ್ನ ಗಳಾಗಿದ್ದವು. ಇತರ ವಿಷಯಗಳಲ್ಲಿ ಲನೆಯದಾಗಿ ( ಈಗ ಪಾಶ್ಚಾತ್ಯ ದೇಶಗಳಲ್ಲೆಲ್ಲ 
ಗಾಂಧೀಜಿಯ ದೃಷ್ಟಿಯನ್ನು ತಿಳಿದುಕೊಳ್ಳುವು ಚರ್ಚಾ ವಿಷಯವಾಗಿರುವ) ದೇವರು ಸತ್ತಿ 
ದಕ್ಕಾಗಿ ಗಾಂಧಿ ಮತ್ತು ಇಸ್ಲಾಂ , ಕ್ರಿಶ್ಚನ್ ದ್ದಾನೆ” ಎಂಬ ವಿಚಾರ ವಿಮರ್ಶೆಯು ವಿದ್ಯಾವಂತ 
ಧರ್ಮದ ಬಗ್ಗೆ ಗಾಂಧಿಯ ದೃಷ್ಟಿ ” ಮೊದಲಾದ ರೆಲ್ಲ ಧರ್ಮ, ದೇವರು , ಪರಮ ಸತ್ಯ , ಮುಕ್ತಿ , 
ಲೇಖಗಳಿದ್ದವು. “ ಅಸ್ಪೃಶ್ಯತಾ ನಿವಾರಣೆ, ” ಇತ್ಯಾದಿಗಳ ಬಗ್ಗೆ ಇದ್ದ ಮೂಲಭೂತ ಕಲ್ಪನೆ 
“ಗೀತೆ ಮತ್ತು ಗಾಂಧಿ ” ಮುಂತಾದವು ಗಳ ನ್ನು ಪುನರ್ವಿಚಾರಿಸುವಂತೆ ಮಾಡಿದೆ. ( ೨) 
ಗಾಂಧೀಜಿ ವರಾಡಿದ ಹಿಂದೂಧರ್ಮ ಸುಧಾ- ಸೈನಿಕ ಸರ್ವಾಧಿಕಾರ ಅಥವಾ ಬಹುಸಂಖ್ಯಾಕರ 
ರಣೆಗೆ ಸಂಬಂಧಪಟ್ಟ ಚರ್ಚೆಗಳಾಗಿದ್ದವು. ದಬ್ಬಾಳಿಕೆ ಉಪೇಕ್ಷೆಗಳಿಂದ ನರಳುವ ಮಾನವರಿಗೆ 
ಲೈಂಗಿಕ ಪ್ರೇಮದ ಬಗ್ಗೆ ಗಾಂಧಿಯ ತಪ್ಪು ತಿಳಿ ಸತ್ಯಾಗ್ರಹವೊಂದೇ ಆಶಾಕಿರಣವಾಗಿರಬಹುದಾ 
ವಳಿ ಕೆ ” ಎಂಬ ಲೇಖ ಲೈಂಗಿಕ ನೀತಿಯ ಬಗ್ಗೆ ಗಿದೆ. ಅಂತಾರಾಷ್ಟ್ರೀಯ ರಂಗದಲ್ಲಿ ಕೂಡಅಸ್ತ 
ಗಾಂಧೀಜಿಯ ಅಭಿಪ್ರಾಯವಿಶ್ಲೇಷಣೆಗಾಗಿ ಮಾಡಿದ ಗಳಿಂದಾಗಬಹುದಾದ ವಿನಾಶವನ್ನು ತಪ್ಪಿಸಲು 
- ಒಂದು ಪ್ರಯತ್ನ ವಾಗಿತ್ತು . ಗಾಂಧೀಜಿ ಆಹಾರ ಅಹಿಂಸಾತ್ಯಕ ಸತ್ಯಾಗ ಹವಲ್ಲದೆ ಬೇರೆ ಮಾರ್ಗ 

ವಿಷಯದಲ್ಲಿ ಮಾಡಿದ ಪ್ರಯೋಗಗಳನ್ನು ವಿಶ್ಲೇಷಿ ವಿದೆಯೇ ಎಂದು ಯೋಚಿಸುವಂತಾಗಿದೆ. ನಮ್ಮ 
- ಸಂವ “ ಗಾಂಧಿಯ ಶಾಕಾಹಾರ ತತ್ವ ” ಎಂಬ ಕಾಲದಲ್ಲಿ ಧರ್ಮಗಳ ಸಂಬಂಧವು ಒಂದು 
ಲೇಖ ಮನೋವಿಜ್ಞಾನವನ್ನಾ ಧರಿಸಿಕೊಂಡು ತುರ್ತು ಸಮಸ್ಯೆಯಾಗಿದೆ. ಭಾರತ - ಪಾಕಿಸ್ತಾನ, 
ಇತ್ತು . 

ಅರಬ - ಇ ಸಾ ಯಿ ಲ್ , ತುರ್ಕಿ- ಗ್ರೀಕ್ 
- ಈ ವರ್ಗಗಳಲ್ಲಿ ನಡೆದ ಅನೇಕ ಚರ್ಚೆಗಳಲ್ಲಿ ಮುಂತಾದ ಸಮಸ್ಯೆಗಳನ್ನು ನೋಡಿದರೆ ಜಾಗತಿಕ 
ಮುಖ್ಯವಾಗಿ ಮೂರು ವಿಚಾರಗಳಿಗೆ ಪ್ರಾಧಾನ್ಯ ಶಾಂತಿಗಾಗಿ ಅಂತರ್ಧರೀಯ ಸಮಸ್ಯೆಯ ಪರಿ 
ವಿತ್ತು : ೧) ಗಾಂಧೀಜಿಯ ಮಲ ತತ್ವಗಳ ಹಾರ ಎಷ್ಟು ಅಗತ್ಯವಿದೆಯೆಂದು ಗೊತ್ತಾಗುತ್ತದೆ. 
ವ್ಯಾಖ್ಯೆ ಮತ್ತು ಪರೀಕ್ಷಣೆ. ಈ ಸಂಬಂಧದಲ್ಲಿ ನಾನು ಈ ಸಮಸ್ಯೆಗಳ ವಿವೇಚನೆಯ ಗೋಡ 
ಸತ್ಯ , ದೇವರು, ಅಹಿಂಸೆ ಮುಂತಾದವುಗಳ ಬಗ್ಗೆ ವೆಗೆ ಹೋಗದೇನೇ , ನಮ್ಮ ವರ್ಗದ ವಿದ್ಯಾರ್ಥಿ 
ಗಾಂಧೀಜಿಯ ತಿಳಿವಳಿಕೆಗಳು. ೨) ಸತ್ಯಾಗ್ರ - ಗಳು ಈ ಸಮಸ್ಯೆಗಳ ಬಗ್ಗೆ ಗಾಂಧೀಜಿಯ ದೃಷ್ಟಿ 
ಹದ ಭಾವರೂಪ, ಸಾವರಾಜಿಕ ವಿಚಾರಕ್ಕೆ ಗಾಂಧೀಜಿ ಮತ್ತು ಪರಿಹಾರಗಳನ್ನು ಕುರಿತು ಪ್ರಕಟಿಸಿದ 
ಕೆಟ್ಟ ಪ್ರಮುಖ ಕೊಡುಗೆ, ಅಂದರೆ ವೈಯ ಸಾಮಾನ್ಯ ಅಭಿಪ್ರಾಯ ಪ್ರತಿಕ್ರಿಯೆಗಳನ್ನಷ್ಟೆ 
ಕ್ರಿಕ, ಸಾಮಾಜಿಕ ಮತ್ತು ರಾಜಕೀಯ ಕೇಡು ಹೇಳುತ್ತೇನೆ. 
ಗಳ ವಿರುದ್ಧ ಅಹಿಂಸಕ ಹೋರಾಟ , ಅದಕ್ಕಿರುವ ಸತ್ಯವೇ ಬದುಕುವ ನೆಲ ಮತ್ತು ಗುರಿ ಎಂದು 
136 16 


ಕಸ್ತೂರಿ, ಡಿಸೆಂಬರ್ ೧೯೬೬ 


ಗಾಂಧಿ ಕಂಡರು ಸತ್ಯವು ಪರಮ ಮಹತ್ವ ದ್ದಾ ರಿಕ ಸಂಬಂಧವುಳ್ಳವಾಗಿದ್ದವು. ಈ ಧೈಯಗಳ 
ದರೂ ಅದನ್ನು ಸಮಗ್ರವಾಗಿ ಗ್ರಹಿಸುವುದು ಪ್ರಗತಿಪರ ಸಿದ್ದಿಯನ್ನೇ ಧಾರ್ಮಿಕ ಜೀವನದ 
ಅಪರಿಪೂರ್ಣ ಮಾನವನಿಗೆ ಕಷ್ಟ ಎಂದು ಅವರಿಗೆ ಪ್ರಗತಿ ಅವಲಂಬಿಸಿರುತ್ತದೆ. 
ಗೊತ್ತಿತ್ತು . ಆದರೂ ಸತ್ಯದ ಮಾರ್ಗ ಸತ್ಯ ಶಾಂತಿ ಪೂರ್ಣ ಸಮಾಜದಲ್ಲಿ ಪರಸ್ಪರರ ಧರ್ಮದ 
ದಲ್ಲಿಯೇ ಇದೆ ಎಂದು ತೋರಿಸಿ ಅವರದಕೊಂದು ಬಗ್ಗೆ ಗೌರವ ಇರುವುದು ಅಗತ್ಯವೆಂಬ ಸತ್ಯ 
ವ್ಯಾವಹಾರಿಕ ಗತಿಯನ್ನು ಕೊಟ್ಟರು. ಧಾರ್ಮಿಕ ವನ್ನು ನನ್ನ ವಿದ್ಯಾರ್ಥಿಗಳು ಅರಿತುಕೊಂಡಿದ್ದರು. 
ಜೀವನದ ಮಂದಿರದಲ್ಲಿ ಸತ್ಯವು ಒಂದು ಮಹತ್ವದ ಇದರ ಅಭಾವವೇ ರಾಷ್ಟ್ರಗಳನ್ನೂ ಸಮಾಜಗಳ ನ್ಯೂ 
ಅಡಿಗಲ್ಲು . ಸ್ವಂತದೊಡನೆ, ಅನ್ಯರೊಡನೆ ಮತ್ತು ಅರಾಜಕತೆ - ಗೊಂದಲಗಳಿಗೆ ಈಡು ಮಾಡಿ । 
ಮತ್ತು ದೇವರೆಡನೆ ಸತ್ಯಸಂಧರಾಗಿ ನಡೆದು ದ್ದಿತು, ಜನತೆಯ ಆಧ್ಯಾತ್ಮಿಕ ಜೀವನ 
ಕೊಳ್ಳಬೇಕೆಂದು ಗಾಂಧೀಜಿ ಸಾರಿದರು . ಅವರ ನವನ ಹಾಳು ಮಾಡಿದ್ದಿತು ಎಂದು ಅವರಿಗೆ 
ಆತ್ಮಕಥೆ ( ಸತ್ಯಶೋಧನೆ) ಯ ಪ್ರತಿಯೊಂದು ಅರಿವಿದ್ದಿತು. ಇಂಥ ಒಂದು ಅನಾಹುತವನ್ನು 
ಪುಟವೂ ಸತ್ಯ ಶೋಧನೆಯ ಹಂಬಲ ಮತ್ತು ಗಾಂಧೀಜಿ ತಮ್ಮ ಜೀವನದಲ್ಲಿ ತಮ್ಮ ದೇಶದಲ್ಲಿ 
ಅವರ ಬಾಲ ಸಮಾನ ಪ್ರಾಮಾಣಿಕತೆಯನ್ನು ಕಂಡಿದ್ದರು. ವ್ಯಾಪಕವಾದ ಅಶಾಂತಿ, ಅಸೌಖ್ಯ , 
ತೋರಿಸುತ್ತದೆ. ಸತ್ಯಕ್ಕಾಗಿ ಅವರ ಶೋಧನೆ ವಿನಾಶಗಳು ಸಂಭವಿಸಿದ್ದವು. ಮಾತ್ರವಲ್ಲ , ಅದು 
ಮತ್ತು ಅದಕ್ಕಾಗಿ ಬೇಕಾದ ತ್ಯಾಗ ಮಾಡಲು ದೇಶವನ್ನೇ ವಿಭಜಿಸಿತ್ತು . 
ಮತ್ತು ಬೇಕಾದ ಕಷ್ಟವನ್ನು ಸಹಿಸಲು ಇರುವ ಅಂತರ್‌ಧರ್ಮಿಯ ಸಂಬಂಧದ ಸಮಸ್ಯೆಯ . 
ಅವರ ಸಿದ್ದತೆ ನಮಗೆಲ್ಲ ಒಂದು ಆಹ್ವಾನವಾಗಿದೆ. ವಿಚಾರವನ್ನು ನನ್ನ ವಿದ್ಯಾರ್ಥಿಗಳು ಸೈದ್ದಾಂ. 
ಧಾರ್ಮಿಕ ಗ್ರಂಥಗಳು ಅನುಭವದಿಂದ ಹೇಳಿದ ತಿಕ ಹಟದಿಂದ ನೋಡಲು ಹಿಂಜರಿಯುವ 
ಸತ್ಯಗಳನ್ನು ಪ್ರಮಾಣಿಸಿ ನೋಡುವ ಗಾಂಧೀಜಿಯು ತ್ತಿದ್ದರು. ಧರ್ಮಗಳು ಎಂದೂ ಬದಲಾಗದ 
ಪ್ರವೃತ್ತಿ ಇವೆಲ್ಲ ವಿದ್ಯಾರ್ಥಿಗಳ ವ್ಯಾವಹಾರಿಕ ಮನ ಪರಿಪೂರ್ಣ ಪದ್ಧತಿಗಳು ಎಂದು ಎಣಿಸಲು 
ಸ್ಪಿಗೆ ಉತ್ಸಾಹದಾಯಕವಾಗಿದ್ದವು. 

ಅವರು ಸಿದ್ಧರಿರಲಿಲ್ಲ. ಬೇರೆ ಬೇರೆ ಧರ್ಮ 
ಧೈಯಸಾಧನೆಗಾಗಿ ಅನುಸರಿಸುವ ಮಾರ್ಗ ಸಂಪ್ರದಾಯಗಳನ್ನು ಪ್ರತ್ಯೇಕತಾ ದೃಷ್ಟಿಯಿಂದ 
ಗಳು ಶುದ್ಧವೂ ಧೈಯಕ್ಕೆ ಸುಸಂಗತವಾದರೂ ನೋಡಲು ಅವರು ಸಿದ್ಧರಿರಲಿಲ್ಲ . ಬುದ್ಧ , ಝರ 
ಆಗಿರಬೇಕೆಂದು ಗಾಂಧೀಜಿ ನಂಬಿದ್ದರು. ಆದ್ದ ತುಷ್ಟ್ರ , ಮಹಮ್ಮದ, ಕ್ರಿಸ್ತ ಮೊದಲಾದವರು 
ರಿಂದಲೇ ಅವರು ಅಹಿಂಸೆಯಿಂದ ಮಾತ್ರವೇ ಜೀವನಗಳು ಶ್ರೇಷ್ಠತರ ಜೀವನದ ಶೋಧಕ್ಕಾಗಿ 
ಸತ್ಯವನ್ನ ರಿಯಬಹುದು ಎಂದು ಹೇಳಿದರು . .. ನಮಗೆ ತಾತ್ವಿಕ ಹಿನ್ನೆಲೆಯನ್ನೂ ಒದಗಿಸಿವೆ 
ಸತ್ಯ ಮಾರ್ಗದಲ್ಲಿಕೊಧ, ಸ್ವಾರ್ಥ, ದ್ವೇಷಗಳು ಯೆಂಬುದು ಅವರ ಅಭಿಮತವಾಗಿತ್ತು . ಮನುಷ್ಯ 
ಇಲ್ಲದಂತಾಗಬೇಕು. ಅವರ ದೃಷ್ಟಿಯಲ್ಲಿ ಅಹಿಂಸೆ ಜಾತಿಯ ಹೆಚ್ಚಿನ ಸುಖಕ್ಕಾಗಿ ಮತ್ತು ದೇವರ 
( ಇನ್ನೂ ಸ್ಪಷ್ಟವಾಗಿ ಹೇಳುವುದಾದರೆ ಪ್ರೇಮ) ಹೆಚ್ಚಿನಪ್ರೀತಿಗಾಗಿ ಎಲ್ಲ ಧಾರಿಕ ಸಂಪ್ರದಾಯಗಳ 
ಎಲ್ಲ ಧರಗಳ ಬೇರು, ಸರ್ವವ್ಯಾಪಿಯಾದ ಸತ್ಯದ ಜನರು ಒಕ್ಕಟ್ಟಾಗಿ ದುಡಿಯುವುದು ಅವರ ಕತ್ರವ್ಯ 
ಮೊರೆಯನ್ನು ನೇರವಾಗಿ ನೋಡುವುದಾದರೆ ಎಂದು ವಿದ್ಯಾರ್ಥಿಗಳು ಅಭಿಪ್ರಾಯಪಟ್ಟರು . 
ಜಗತ್ತಿನ ಅತಿ ಕ್ಷುದ್ರ ಜೀವವನ್ನೂ ತನ್ನಂತೆಯೆ ಹಿಂದೂ ಧರ್ಮದಲ್ಲಿ ಬೇರು ಬಿಟ್ಟವರಾಗಿದ್ದರೂ 
ನೋಡಲು ಸಮರ್ಥನಾಗಿರಬೇಕು. ಅಂದರೆ ಸತ್ಯ ಗಾಂಧೀಜಿ ಇತರ ಧಾರ್ಮಿಕ ಸಂಪ್ರದಾಯಗಳಲ್ಲಿ 
ಮತ್ತು ಅಹಿಂಸೆಗಳ ಗಾಂಧಿಜಿಗೆ ದೂರದ ತತ್ವ ಇಣಿಕಿ ನೋಡಿಪ್ರಯೋಜನ ಪಡೆಯಬಲ್ಲವರಾಗಿ 
ಗಳಾಗಿರಲಿಲ್ಲ. ಅವು ನಿತ್ಯ ಜೀವನದಲ್ಲಿ ವ್ಯಾವಹಾ ದ್ದರು ಎಂಬ ಮಾತು ವಿದ್ಯಾರಿಗಳ ಮೇಲೆಪ್ರಭಾವ 


ಆಧುನಿಕ ಜಗತ್ತಿನಲ್ಲಿ ಗಾಂಧಿ 


೧೧೫ 


ಬೀರಿತು. ಹೊಸ ಒಡಂಬಡಿಕೆ, ಕುರಾಣ ಮುಂತಾದ ನ್ಯಾಯ , ಸಮಾನತೆ ಮತ್ತು ವೈಯಕ್ತಿಕ 
ದವುಗಳ ಅಭ್ಯಾಸದಿಂದ ಗಾಂಧಿ ತಮ್ಮ ಧರವನ್ನೇ ಸ್ವಾತಂತ್ರ್ಯ ಇವುಗಳ ತಳಹದಿಯ ಮೇಲೆ ತನ್ನ 
ಪುನಃ ಕಂಡುಕೊಂಡರು . ಗಾಂಧೀಜಿಯ ಈ ರಾಜ್ಯವಿದೆ ಎಂದು ಅಮೇರಿಕ ಅನ್ನು ತ್ತಿದೆ. ನಿಜ 
ಪ್ರಾಂಜಲವೃತಿ ವಿದ್ಯಾರ್ಥಿಗಳಿಗೆ ತುಂಬಾ ಹಿಡಿ ವಾಗಿ ಈ ತತ್ವಗಳ ಬಗ್ಗೆ ಶಾಸನವಾಗಿದೆ ಮತ್ತು 
ಸಿತು. ಗಾಂಧೀಜಿಯ ಹಾಗೆ ತಮ್ಮನ್ನೂ ತಮ್ಮ ಅವುಗಳಿಗನುಸಾರವಾಗಿ ದೊಡ್ಡ ಹೊಣೆಗಾರಿಕೆ 
ಸಮಾಜವನ್ನು ಸುಧಾರಿಸುವ ಪ್ರಯತ್ನದಲ್ಲಿ ಪ್ರತಿ ಯನ್ನು ರಾಷ್ಟ್ರ ಹೊತ್ತುಕೊಂಡಿದೆ. ಆದರೆ ಎಲ್ಲ 
ಯೊಂದು ಧರ್ಮದ ಸಂಪ್ರದಾಯದ ಆಧ್ಯಾತ್ಮಿಕ ರಿಗೂ ಈ ತತ್ವಗಳ ಲಾಭವಾಗುವಂತೆ ಹೇಗೆ 
ಸಂಪತ್ತಿನಿಂದ ಸ್ಫೂರ್ತಿಪಡೆಯುವ ಆತುರ ಅವರ ಮಾಡಬೇಕು ಎಂಬ ಮಾರ್ಗವನ್ನು ಹುಡುಕಲು 
ಚರ್ಚೆಗಳಲ್ಲಿ ವ್ಯಕ್ತವಾಯಿತು. 

ಅದು ಇನ್ನೂ ಶ್ರಮಿಸುತ್ತಿರುವಂತಿದೆ. ಕಾಯದೆ 
- ಎಲ್ಲ ಬೇರೆ ಬೇರೆ ಧರ್ಮ ಸಂಪ್ರದಾಯಗಳಿಗೂ ಗಳ ನ್ನು ಮಾಡಹೋಗುವಾಗ ಪಕ್ಷ ಪಕ್ಷಗಳ ನಡುವೆ 
ಬದಲಾಗುತ್ತಿರುವ ಕೆಲ ಸಾಮಾನ್ಯ ಗಂಡಾಂತರ ಸಂಧಾನವಾಗಿಬಿಡುತ್ತದೆ. ಅದು ಅಲ್ಪಸಂಖ್ಯಾಕರ 
ಗಳಿವೆಯೆಂದು ವಿದ್ಯಾರ್ಥಿಗಳು ಗಮನಿಸಿದರು . ಮೇಲಿನ ಅನ್ಯಾಯಗಳ ನಿವಾರಣೆಗೆ ಅನುವು 
ನಾಸ್ತಿಕವಾದ, ಲೌಕಿಕವಾದ ಮತ್ತು ಆಧ್ಯಾತ್ಮಿಕ ವರಾಡಿಕೊಡುವುದಿಲ್ಲ. ಅದು ಅಪರಿಪೂರ್ಣವಾಗಿದೆ . 
ವಿಚಾರಗಳಲ್ಲಿ ಅಪನಂಬಿಕೆ - ತಮ್ಮ ಹಾಗೂ ಇತರ ಪ್ರಜಾಪ್ರಭುತ್ವ ದೇಶದಲ್ಲಿ ಬಹುಮತವು ಸರ್ವ 
ಸಮಾಜಗಳಲ್ಲ ಈ ಗಂಡಾಂತರಗಳು ವ್ಯಾಪಕ ಹಿತ ಸಾಧನೆಗೆ ತಳಹದಿ ಎಂದು ತಿಳಿಯಲ್ಪಡು 
ವಾಗಿ ಹಬ್ಬಿವೆ ಎಂದು ನನ್ನ ವಿದ್ಯಾರಿಗಳು ಕಂಡು ತ್ತದೆ. ಸಾಮಾನ್ಯವಾಗಿ ಬಹುಸಂಖ್ಯಾಕರು ತಮ್ಮ 
ಕೊಂಡಿದ್ದರು. ಮಾನವ ಜಾತಿಯ ಎಲ್ಲ ಧಾರಿಕ ಆಳ ಕೆಯಿಂದ ಸಂತುಷ್ಟರಾಗಿರುತ್ತಾರೆ. ಬದಲಾ 
ಸಂಪತ್ತನ್ನು ಕೂಡಿಸಿ ಈ ಗಂಡಾಂತರವನ್ನೆ ದು ವಣೆಯನ್ನು ತರಲು ಅಲ್ಪ ಸಂಖ್ಯಾಕರು ಪ್ರತಿ 
ರಿಸಲು ಮತ್ತು ನಾಸ್ತಿಕವಾದ, ಜಾತೀಯವಾದ ಭಟನೆ ಮಾಡಬೇಕಾಗುತ್ತದೆ. * ಬಹುಮತದ 
ಮತ್ತು ಸ೦ಶಯವಾದಗಳ ಪ್ರಗತಿಯನ್ನು ತಡೆ ವಿರುದ್ದ ಅಲ್ಪ ಸಂಖ್ಯಾಕರ ಪ್ರತಿಭಟನೆಯ ಎಲ್ಲ 
ಯಲು ಅವರು ಬಯಸುತ್ತಾರೆಂದು ಅನಿಸಿತು . ಸುಧಾರಣೆಗಳ ಮೂಲ” ಎನ್ನುವುದು ಸರಿ, 

ಎಲ್ಲಕ್ಕಿಂತಲೂ ಹೆಚ್ಚಾಗಿ ' ನಿಗೆ ಕ್ರಾಂತಿ ” ಸಾಮಾಜಿಕ ಬದಲಾವಣೆಗಳನ್ನು ಸಾಧಿಸಲು 
ಸಂಬಂಧದಲ್ಲಿ ಗಾಂಧೀಜಿಯ ಸಂದೇಶ ವಿದ್ಯಾರ್ಥಿಗ ಮತ್ತು ಅನ್ಯಾಯಗಳನ್ನು ಸರಿಪಡಿಸಲು ಹಿಂಸೆ 
ಳಿಗೆ ಹೆಚ್ಚಿನ ಆಹ್ವಾನವಿತ್ತಿದ್ದಿತೆಂದು ನನಗನಿಸಿತು . ಗೆಳಸುವ ಕೆಲ ನಿರಾಶ ವ್ಯಕ್ತಿಗಳ ಕೆಲ ಉಗ್ರ 
ನಿಗೆ ಮತ್ತು ಬಿಳಿ ಎರಡೂ ವಿದ್ಯಾರ್ಥಿ ಸಮಾಜ ಗಾಮಿ ಪಂಗಡಗಳ ಇವೆ . ಸಮಾಜದಲ್ಲಿ ಇವರ 
ಗಳು ವರ್ಣಭೇದದ ಕೇಡುಗಳನ್ನು ಅಳಿಸಿ ಹಾಕಲು ಸಂಖ್ಯೆ ತೀರ ಕಡಿಮೆ ಇದ್ದರೂ ಅವರಿಂದಾಗುವ 
ನಿರ್ಧರಿಸಿರುವವೆಂದು ಅನಿಸಿತು . ಆದರೆ ಅವರಿಗೆ ಹಿಂಸೆ ಅಪಾರವಾದದ್ದು ಮತ್ತು ಅವರ ಸಂಖ್ಯೆ 
ಇರುವ ಸದ್ಯದ ಸಮಸ್ಯೆಯೆಂದರೆ ಅದನ್ನು ಸಾಧಿಸ ಹೆಚ್ಚುತ್ತಿದೆ ಎಂಬ ಅಪಿಯಸತ್ಯ ತಿಳಿದೇ ಇದೆ . 
ಬೇಕಾದ್ದು ಪ್ರಜಾಪ್ರಭುತ್ವ ಮಾರ್ಗದಿಂದಲೇ ಅದರೆ ಹಿಂಸಾತ್ಮಕ ಮಾರ್ಗಗಳಿಗೆ ಅಮೇರಿಕನ್ 
ಹಿಂಸಾತ್ಮಕ ಕ್ರಾಂತಿಯಿಂದಲೋ ಇಲ್ಲವೆ ಸತ್ಯಾ ವಿದ್ಯಾರಿಗಳಲ್ಲಿ ಮೆಚ್ಚಿಗೆಯಿಲ್ಲ ಅವರು ಅದನ್ನು 
ಗ್ರಹದಿಂದಲೋ ಎಂಬುದಾಗಿದೆ . ಈ ಮಟ್ಟದಲ್ಲಿ ನಿಯಂತ್ರಿಸಿ ಹಿಂಸೆಗೆಳಸುವವರನ್ನು ತಿದ್ದಲು 
ವಿದ್ಯಾರ್ಥಿ ಸಮಾಜವು ಸಾಮಾಜಿಕ ಮತ್ತು ರಾಜ ಪ್ರಯತ್ನಿಸಬೇಕೆಂಬ ಒಲವು ಉಳ್ಳವರಾಗಿದ್ದಾರೆ. 
ಕೀಯ ಹೇತುಗಳೊಂದಿಗೆಹೋರಾಡುವ ಗಾಂಧೀ - ಇಲ್ಲಿ ಗಾಂಧೀಜಿಯ ವಿಚಾರಗಳಿಗೆ ವಿಶೇಷ 
ಜಿಯ ಪದ್ದತಿಯಲ್ಲಿ ಒಂದು ವಿಶೇಷ ಅರ್ಥವಿದೆ ಮಹತ್ವ ಬರುತ್ತದೆ. ನಿಜವಾದ ಕ್ರಾಂತಿ ಅಹಿಂಸಾ 
ಎಂದು ಅರಿತುಕೊಂಡಿತು . 

ತಕವೂ ವಿಧಾಯಕವೂ ಆಗಿರಬೇಕು . ಅದು 


೧೧೬ 


ಕಸೂರಿ, ಡಿಸೆಂಬರ್ ೧೯೬೩ 


ದಬ್ಬಾಳಿಕೆ ನಡೆಸುವವರನ್ನೂ ದಬ್ಬಾಳಿಕೆಗೊಳ ತ್ಯಕ ಸತ್ಯಾಗ್ರಹವನ್ನನುಸರಿಸಿಯೇ ಈ ಧೈಯ 
ಗಾಗುವವರನ್ನೂ ಕೂಡಿಯೆ ವಿಮೋಚನೆಗೊಳಿಸ ಗಳು ಸಾಧಿಸಬಲ್ಲವೆಂದು ಅವರಿಗೆ ನಂಬಿಕೆಯಾ 
ಬೇಕು. ಅದು ವಿದ್ಯಾರಿಗಳಲ್ಲಿ ಸ್ವಾಗತಪಡೆಯ ಗಿದೆ. ಗಾಂಧೀಜಿ ಹಾಕಿಕೊಟ್ಟ ಮಾರ್ಗವನ್ನು 
ಬೇಕು ಮತ್ತು ಅದು ಪ್ರೇಮ ಮತ್ತು ಅತ್ಯ . ಅವರು ತುಳಿಯುತ್ತಿದ್ದು ತೀವ್ರ ಚಳವಳಿಯಿಂದ 
ಸಂಯಮದ ತಳಹದಿಯ ಮೇಲೆ ಇರಬೇಕು. ನಿಜ ಸಾರ್ವಜನಿಕ ಅಭಿಪ್ರಾಯವನ್ನು ಇದಕ್ಕಾಗಿ ರವಿ 
ಕ್ರಾಂತಿಯ ಹೃದಯವೇ ಅಹಿಂಸಾತ್ಮಕ ಸತ್ಯಾ - ಸಲು ಪ್ರಯತ್ನಿಸುತ್ತಿದ್ದಾರೆ . . 
ಗ್ರಹವಾಗಿದೆಯೆಂಬ ಅರಿವು ಮತ್ತು ಸತ್ಯಾಗ್ರಹವೇ 
ಕೇಡು ಮತ್ತು ಅನ್ಯಾಯಗಳ ವಿರುದ್ದ ಹೋರಾ ಸಾರಾಂಶವೆಂದರೆ ಗಾಂಧೀಜಿಯ ಸಂದೇಶ, ಅವರ 
ಡುವ ಒಂದೇ ಒಂದು ಇಷ್ಟವಿರಾರ್ಗ ಎಂಬ ಅರಿವು ವಿಚಾರ ಮತ್ತು ತಂತ್ರಗಳು ಪ್ರಸ್ಯ ಜಗತ್ತಿಗೆ 
ವಿದ್ಯಾರಿಗಳಲ್ಲಿ ಬೇರುಬಿಡುತ್ತಿದೆ. 

ಮಾತ್ರವಲ್ಲ, ಪಾಶ್ಚಾತ್ಯ ಜಗತ್ತಿಗೂ ಸುಸಂಬದ್ಧ 
- ಅಹಿಂಸಾತ್ಮಕ ಹೋರಾಟಕ್ಕಾಗಿ ಮಾರ್ಟಿನ್ ವಾಗಿದೆ ಎಂದು ನನ್ನ ಅಭಿಪ್ರಾಯವಾಗಿದೆ . 
ಲೂಥರ್ ಕಿಂಗ್‌ರ ರೂಪದಲ್ಲಿ ಅಮೇರಿಕವು ಗಾಂಧೀಜಿಯ ವಿಚಾರ ಮತ್ತು ತ೦ತ್ರ ಗಳು 
ಒಬ್ಬ ಧುರೀಣನನ್ನು ಸಂಪಾದಿಸಿದೆ . ನಿಗೆ ಜನರ ಅಮೇರಿಕದ ವಿದ್ಯಾ ಸಂಸ್ಥೆಗಳಲ್ಲಿ ಮಾತ್ರವಲ್ಲ, 
ನಾಗರಿಕ ಹಕ್ಕುಗಳಿಗಾಗಿ ನಡೆದ ಹೋರಾಟದಲ್ಲಿ ಬಹಳ ಮಟ್ಟಿಗೆ ಅಮೇರಿಕನ್ ಸಮಾಜದಲ್ಲ 
ಅವರ ಧುರೀಣತ್ವಕ್ಕೆ ಗೌರವ- ಬೆಂಬಲಗಳು ಗಮನಾರ್ಹವಾಗಿ ಲಕ್ಷ್ಯವನ್ನು ಸೆಳೆಯುತ್ತಿವೆ. 
ಅಪಾರವಾಗಿ ದೊರಕುತ್ತಿವೆ. ಹಿಂಸೆಯ ಮಾರ್ಗ ಮಾರ್ಟಿನ್ ಲೂಥರ್ ಕಿಂಗ್ ಕೈಕೊಂಡ ಕ್ರಮ 
ದಿಂದ ದೂರವಿರುವ ಅವರ ವಿಧಾನದಿಂದ ಅವರ ಗಳು ನಿಧಾನವಾಗಿ ಅನ್ಯಾಯ , ಅಸಮಾನತೆಗಳನ್ನು 
ಪ್ರಭಾವ ವಿಪುಲ ವಾಗಿದೆ . ಅವರ ಧೈಯವು ಎದು- ಅಳಿಯುವ ಮೂಲಕ ಫಲ ಕೊಡುತ್ತಿವೆ. ಅವರ 
ರಾಳಿಗಳನ್ನು ಸೋಲಿಸುವುದಾಗಿರದೆ ಅವರ ಮತ ಕೈಗಳನ್ನು ಬಲಪಡಿಸುವುದರಿಂದ ಹಿಂಸೆಯಲ್ಲಿ 
ಪರಿವರ್ತನೆಮಾಡುವುದಾಗಿದೆ. ಅವರು ಎರಡು ಸಂತೋಷಪಟ್ಟು ಕೊಂಡು ಅರಾಜಕತೆ ಮತ್ತು 
“ ಯುದ್ದ ' ಗಳನ್ನು ಏಕಕಾಲಕ್ಕೆ ಹೋರಾಡುತ್ತಿ ಅಶಾಂತಿ - ಗೊಂದಲಗಳನ್ನು ಸಮಾಜದಲ್ಲಿ ಹಬ್ಬಿ 
ದ್ದಾರೆ- ನಿರೋಗಳಿಗಾಗಿ ಸಮಾನ ಅಧಿಕಾರ ಸುವ ವ್ಯಕ್ತಿಗಳನ್ನು ಅಸಫಲರನ್ನಾಗಿ ಮಾಡ 
ಮತ್ತು ದೇಶಕ್ಕಾಗಿ ಆಂತರಿಕ ಒಕ್ಕಟ್ಟು , ಅಹಿಂಸಾ ಬಹುದು ಎಂಬ ಆಶೆಯನ್ನಿಟ್ಟು ಕೊಳ್ಳಬಹುದು . * 


ಭಾರತದ ಸುಪುತ್ರ 
ಹಗಲು ಹನ್ನೆರಡು ತಾಸಿನ ಶ್ರಮದ ದುಡಿತ 
ಮನೆಗೆ ಬಂದರೆ ಇರುಳಿನಲಿ ತಗಣಿ ಕಡಿತ 
ಇವನೇನು ಬಲ್ಲ ರಾಜಕೀಯದೇರಿಳಿತ ? 
ಭಾರತದ ಸತ್ಪುತ್ರ ಇವನೇ ನಮ್ಮ ರೈತ 

== ಪಾರ್ವತಿ ಸಿ , ಶೇಖರ್‌ 


ಮಲ್ಲಿಗೆ, 


ಗೃಹಸ್ಥ : ( ತನ್ನೆಡೆಗೆ ಧಾವಿಸಿ ಬರು 
ತಿದ್ದ ಪಕ್ಕದ ಮನೆಯ ಬಾಲಕನನ್ನು . 
ಕಂಡು ) ಎಯ ತಮಾ , ಏನು ಬೇಕು? 
ಬಹಳಜೋರಾಗಿ ಬರುತ್ತಿದ್ದೀಯಲ್ಲ? 

- ಬಾಲಕ : ( ವಿನಯದಿಂದ) ಏನಿಲ್ಲ 
ಮೀನಾ “ ನನ ಗೆಳತಿ ಕಮಲಳ ಬಗೆ ಸಾರ್ , ನನ್ನ ತಂದೆಯವರು ಹೇಳಿದು , 
ಕೆಲವು ವಿಷಯಗಳನ್ನು ಹೇಳೋಣ ತಮ್ಮ ರೇಡಿಯೋನ, ತಲೆನೋಯುವ 
ನೆಂದರೆ ಗಂಟಲು ನೋವು, ಮಾತಾಡು 

ಹಾಗೆಜೋರಾಗಿ ಹಚ್ಚಬೇಕಂತೆ, ಮಾತ 
ವುದೇ ಸಾಧ್ಯವಾಗುತ್ತಿಲ್ಲ. ” 

ನಾಡಿದ್ದು ಕೇಳದಂತೆ. 
- ಶೋಭಾ- ( ಒಳಗೆ ಬಾ ನೀನ, ಸ್ಪಲ್ಪ ಗೃಹಸ್ಥ : ( ಆಶ್ಚರ್ಯದಿಂದ) ಯಾಕೆ? 
ಕಷಾಯ ಮಾಡಿಕೊಡುತ್ತೇನೆ. ಕುಡಿದು ಬಾಲಕ : ಯಾಕಿಲ್ಲ ಸಾರ್ , ನನು ನೆಗೆ 
ಬಿಟ್ಟು ಮಾತಾಡಿಹೋಗುವಿಯಂತೆ. ” ಯಾರೋ ಬಂದಿದ್ದಾರೆ. ಬಹಳ ಹೊತ್ತಾ 

ಯಿತು. ಇನ್ನೂ ಹೊರಡುವ ಲಕ್ಷಣವೇ 
- ಸಂಗೀತ ಕಚೇರಿಯಲ್ಲಿದ್ದ ಇಬ್ಬರು ಇಲ ಅದಕ್ಕೆ 
ಹುಡುಗರ ಸಂಭಾಷಣೆ ನಡೆಯುತ್ತಿತ್ತು . 

- ಬಸವರಾಜ ಎನ್ - ಬಂಕಾಪೂರ 
ಒಬ್ಬ ಹುಡುಗ : (( ಏನೋ ಶೇಖರ್ , 
ಹಾ ಡು ನಾ ಗ ಕೇಳುತ್ತಿರುವವರು * ಕೆಟ್ಟು ಹೋಗಿದ್ದ ರೇಡಿಯೋ ಸೆಟ್ಟನ್ನು 
ಒಂದೊಂದು ಬಾರಿ ( ಒನ್ನೋರ್೨ ರಿಪೇರಿಗೆ ಕೊಡಲು ಹೊರಗೆ ತೆಗೆದಿರಿ 
ಎನ್ನುತ್ತಾರಲ್ಲಾ , ಅದರ ಅರ್ಥ ಏನು? ” ಸುತ್ತ ರಾಯರೆಂದರು : “ ಅಲ್ಲೇ , ಇದನ್ನು 

ಇನ್ನೊಬ್ಬ: ' ನಾವು ಯಾವುದಾದರೂ ರಿಪೇರಿಗೆಕೊಟ್ಟರೆ, ತಿರುಗಿ ಬರಲು ಕನಿಷ್ಠ 
ಲೆಕ್ಕವನ್ನು ತಪ್ಪು ಮಾಡಿದರೆ ಮೇಷ್ಟು ಎಂಟು ದಿನವಾದರೂ ಬೇಕು, ಸಂಗೀತ 
ಮತ್ತೆ ಮಾಡುವಂತೆ ಹೇಳುತ್ತಾರಲೋ , ನೆಂದರೆ ಪ್ರಾಣ ಬಿಡೋ ನೀನು, ಅಲ್ಲಿಯ 
ಅದೇ ರೀತಿ ಹಾಡುವವರು ತಪ್ಪಾಗಿ ಹಾಡಿ ವರೆಗೆ ಹೇಗೆ ಇರಬಲ್ಲೆಯೆಂದೇ ನನಗೆ 
ದರೆ ಮತ್ತೊಮ್ಮೆ ಹಾಡುವಂತೆ ಹೇಳು ಚಿ೦ತೆಯಾಗಿ ಬಿಟ್ಟಿದೆ. ” 
ತಾರೆ. ” 

ರಾಯರ ಹೆಂಡತಿ - ನಿನ್ನದಮ್ಮಯ್ಯಾ, 

ಎಂಟು ದಿನ ಬೇಕಾಗುತ್ತೇ ? ಹಾಗಿದ್ರೆ 
ನ್ಯಾಯಾಧೀಶ : ನಿನಗೆ * ವು ಡು ಕೊನೆಯದಾಗಿ ಒಂದು ಹಾಡನ್ನು ಹಚ್ಚಿ 
ಎಂಬುವುದನ್ನು ನಾನು ಹೇಗೆ ನಂಬಲಿ ? ” ಬಿಟ್ಟು ಹೋಗಿದೆ ೨೨ 
ಕೈದಿ ( ಸ್ವಲ್ಪ ಯೋಚಿಸಿ) : ( ದೂರ 

- ವೀರೇಶ ಬಂಕಾಪೂರ 
ದಲ್ಲೆಲೊ ಘಂಟೆ ಬಾರಿಸುವ ಸದ್ದಾಗು 
ತಿದೆಯಲ್ಲಾ , ನಿಮಗೆ ಕೇಳಿಸುತ್ತಿ ಆತ - ಅಲ್ಲಾ , ನಿನ್ನ ಬೋಳುತಲೆ 
ದೆಯೇ ? ೨೨ 

ಯಿಂದ ನಿಮಗೇನೂ ತೊಂದರೆಯಾಗುವು 
ನಾಯಾಧೀಶ : ( ಹೌದು, ಕೇಳಿ ಸು ದಿಲ್ಲವಷ್ಟೆ ? 

- ಈತ ತೊಂದರೆಯೇನು? ಹಂ , 
- ಕೈದಿ : (( ಆದರೆ ನನಗೆ ಕೇಳಿಸುತ್ತಿಲ್ಲ ಮುಖ ತೊಳೆಯುವಾಗ ಮಾತ್ರ ಎಲ್ಲಿಯು 
ಸ್ವಾಮಿ . ) 

ವರೆಗೆ ತೊಳೆಯಬೇಕೆಂದು ತಿಳಿಯುವ 
-- ಎ ಎಫ್ , ಇಂದಿರಾ ದಿಲ್ಲ, ಅಷ್ಟೆ . 

೧೧೬ 


೧೧೮ 


ಕಸ್ತೂರಿ, ಡಿಸೆಂಬರ್ ೧೯೬೭ 


“ ನೆ ಡೇ ರಜನಿ , ನಾನು ಶಾಲೆಯಲ್ಲಿ ವುದಾದರೆ ತಾವು ಮರ್ಖರೆಂದು ಸಿದ್ದ 
ದ್ದಾಗ ಕಲಿತ ಪ್ರಾಥಮಿಕ ಚಿಕಿತ್ಸೆಯು ಮಾಡಬೇಕಾಗುವುದು . ಅದೇ ನೌಕರಿ 
ಇಂದು ತುಂಬ ಉಪಯೋಗಕ್ಕೆ ಬಂತು . ಮಾಡುವುದಾದರೆ ತಾವು ಬುದ್ದಿವಂತ 
ಇಂದು ಪೇಟೆಯ ಕೂಡು ರಸ್ತೆಯನ್ನು ರೆ೦ದು ಸಿದ್ದಮಾಡಬೇಕಾಗುವುದು . 
ದಾಟುತ್ತಿದ್ದಾಗ ಅಕಸ್ಮಾತ್ ಯಾರೋ 
ಚೀರಿದ್ದು ಕೇಳಿಸಿತು . ತಿರುಗಿನೋಡಿದರೆ ನನ್ನನ್ನು ತಡೆಯದಿದ್ದರೆ ನಾನು ಆ 
ಒಬ್ಬಾತ ಕಾರಿನಡಿಗೆ ಸಿಕ್ಕು ಬಿದ್ದಿದ್ದ . ಜಟ್ಟಿಯ ಕೈಕಾಲನ್ನೆ ಮುರಿದು ಹಾಕು 
ಅವನ ಎದೆಯೆಲವುಗಳು ಚೂರುಚೂರಾ ತಿದ್ದೆ . ” 
ಗಿದ್ದವು, ರಕ್ತ ಧಾರಾಕಾರವಾಗಿಸೋರು ( ಯಾರು ತಡೆದರು ??? 
ತಿತ್ತು . ಅಷ್ಟರಲ್ಲಿ ನನ್ನ ಪ್ರಾಥಮಿಕ (( ನು ತಾ ರು ? ಅ ನ ನೆ - ಆ 
ಚಿಕಿತ್ಸೆ ಜ್ಞಾನ ಮಿಂಚಿನಂತೆ ನನ್ನ ತಲೆಯಲ್ಲಿ ಜಟ್ಟಿಯೇ . ” 
ಹೊಳೆಯಿತು ನಾನು ತಟ್ಟನೆ ಬಗ್ಗೆ ನಿ೦ತು . 
ನನ್ನ ಮೊಣಕಾಲುಗಳ ನಡುವೆ ನನ್ನ ಅಕ್ಕ - ತಮ್ಮನಿಗೆ) ಬಾ , ನಾವು ಗುಪ್ತ 
ತಲೆಯನ್ನು ಅಡಗಿಸಿಕೊಂಡು ಎಚ್ಚರ- ಪೋಲೀಸ ಆಟ ಅಡೋಣ, ನಾನು ಗುಪ್ತ 
ದಪ್ಪಿ ಬೀಳುವುದನ್ನು ತಪ್ಪಿಸಿಕೊಂಡೆ. ” ಪೋಲೀಸ ಆಗುತ್ತೇನೆ. ಹಂ - ನನ್ನ ವೇಷ 

ವನ್ನು ಹೇಗೆ ಬದಲಿಸಿಕೊಳ್ಳಲಿ ? 
ಆತ - ಆಧುನಿಕ ಯುವತಿಯರ ಪಾಡು - ತನು - ಅದೇನು ಮಹಾ ? ಅಕ್ಕಾ , 
ಬಹಳ ಕಷ್ಟವಪ್ಪಾ , 

ನೀನು ನಿನ್ನ ಮೊರೆಯನ್ನು ಸ್ವಚ್ಛ ತೊಳೆ 
ಈತ- ಯಾಕೆ ? ಏನಾಯಿತು ? ದುಕೊಂಡು ಬಾ . ಆಗ ಯಾರಿಗೂ ನಿನ್ನ 
ಆತ - ನೋಡು. ಅವರು ಲಗ್ನವಾಗು ಗುರುತು ಸಿಕ್ಕಲಿಕ್ಕಿಲ್ಲ. 


ಮಾರಾಟಕ್ಕೆ ಸಿದ್ದವಾಗಿದೆ ! ಕನ್ನಡದಲ್ಲಿಯೇ ಪ್ರಪ್ರಥಮ ಪ್ರಕಟನೆ ! | 

ಮನರಂಜನೆಗಾಗಿ ಗಣಿತ 
ವಲ: ಜೆರಿರೆಂ ಎಸ್ ಮೇಯರ್ * ಅನುವಾದ : ಎ . ಕೆ . ದೊರೆಸ್ವಾಮಿ 
230 ಪುಟಗಳು * 88 ಚಿತ್ರಗಳ ಸಹಿತ * ಸಾದಾ ಪ್ರತಿ ರೂ . 3 - 50 ) 
ವ್ಯಾಪಾರಸ್ಥರಿಗೆ ವಿಶೇಷ ರಿಯಾಯತಿ * ಉತ್ತಮ ಲೈಬ್ರರಿ ಪ್ರತಿ ( - 00 

ಬರೆ ಯಿಂ ರಿ : 
ಇಂಡಿಯಾ ಬುಕ್ ಹೌಸ್ ಗಾಂಧೀ ನಗರ ಬೆಂಗಳೂರು - ೨ 


ನಡS 
2J0D 


* 


31 


ಮೂಲ ಬಂಗಾರಿ : ಜರಾಸಂಧ . 
ಸಂಗ್ರಹಾನುವಾದ : ಎಲ್ . 


TOA 


ವಾತ್ಸಲ್ಯ ಬಂಧನ 


ಕಲ್ಕತ್ತದ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ೧೯೨೬ ರಲ್ಲಿ ಎಂ . ಎ . ಪದವಿಯನ್ನು 
ಪಡೆದ ಶ್ರೀ ಚಾರುಚಂದ್ರ ಚಕ್ರವರ್ತಿಯವರು ಜೈಲಿನ ಅಧಿಕಾರಿಯಾದರು 
ದೀರ್ಘ ಅನುಭವದ ನಂತರ ಈ ಸೂಕ್ಷ್ಮ ದೃಷ್ಟಿಯ ಕಥೆಗಾರ “ ಜರಾಸಂಧ 'ನಾಗಿ 
ತಮ್ಮ ೫೦ ನೇ ವಯಸ್ಸಿನಲ್ಲಿ, ಕಬ್ಬಿಣದ ಸರಳುಗಳ ಹಿಂದೆ ಬಂಧಿಸಲ್ಪಟ್ಟ ಮಾನವ 
ಹೃದಯದ ಸೌಂದರ್ಯ, ಸತ್ಯಶೀಲತೆ, ಪ್ರಾಮಾಣಿಕತೆಗಳ ಅಂತರಂಗದ ಕಥೆ 
('ಲೌಹಾ ಕಪಾಟನ್ನು ರಚಿಸಿದರು . 

* ದೇಶದಲ್ಲಿ ಇದು ಧಾರಾವಾಹಿಯಾಗಿ ಪ್ರಕಟಿಸಲ್ಪಟ್ಟು , ಜನಪ್ರಿಯವಾಗಿ 
ಇವರನ್ನು ಅಭಿನಂದಿಸಲು ಬಂದ ಹುಡುಗಿಯ ದೆಸೆಯಿಂದ ಅವರು ಕನ್ಯಾಪಹರ 
ಣದ ಮಿಥ್ಯಾರೋಪವನ್ನು ಹೊಂದಬೇಕಾಯಿತು. ಸರ್ಕಾರವೂ ರೋಚ್ಚಿಗೆದ್ದು 
ಅಕಾಶವಾಣಿಯಲ್ಲಿ ಅದರ ಪ್ರಸಾರವನ್ನು ತಡೆಹಿಡಿಯಿತು. ಕುಗ್ರಾಮಕ್ಕೆ 
ವರ್ಗವೂ ಆಯಿತು. ಆದರೆ ಅದೇ ಸರ್ಕಾರ ಆ ಕಾದಂಬರಿಗೆ ರಾಷ್ಟ್ರಪತಿ ಬಹು 
ಮಾನ ನೀಡಿತು . 
- ಕೈದಿಯ ಜೀವನದ ಚಿತ್ರಣದಲ್ಲಿ ಇವರು ಪಳಗಿದ ಕೈ , ಇತರ ಕಾದಂಬರಿ 
ಗಳು - ( ಪಾರಿ'' , ( ( ಆಶ್ರಯ ' ಮತ್ತು ನ್ಯಾಯದಂಡ'', ಬಿಮಲರಾಯರ 
(( ಬಂದಿನಿ ' ಯ ಕಥಾಲೇಖಕರೂ ಇವರೇ . ಸದ್ಯದಲ್ಲಿಯೇ ನ್ಯಾಯದಂಡ'೨ 
ರಜತ ಪರದೆಯ ಮೇಲೆ ಕಾಣಿಸಿಕೊಳ್ಳಲಿದೆ. 

ಇವರ ಹೊಸರೀತಿಯ ಮನೋವೈಜ್ಞಾನಿಕ ಕಥಾವಸ್ತು - ತಮ್ಮ ಹಳೆಯ 
ಕಥಾವಸ್ತು (ಕೈದಿಯ ಜೀವನ) ವಿನ ಜಾಡನ್ನು ಬಿಟ್ಟ . ( ಆವರಣ ” ದ ಸಂಗ್ರಹವೇ 
( ( ವಾತ್ಸಲ್ಯ ಬಂಧನ?”. 


ಚರಕಸಂಹಿತೆ ' ಕವಿರಾಜ ಪಂಡಿತ ಉಮಾ- ಮೀರಿಲ್ಲ , ರೋಗಿಯ ತಾಯಿ ಮುಸಲ್ಮಾನರವ 
ನಾಥರ ಜೀವನ ಸಂಗಾತಿ . ಅವರ ಬಹುದಿನದ ಳಾದುದರಿಂದ, ಕವಿರಾಜರ ಮುಂದೆ ಬರುತ್ತಿರಲಿಲ್ಲ. 
ಸ್ನೇಹದಿಂದ, ಸಂಹಿತೆಯ ಹಾಳೆಗಳೆಲ್ಲ ಜೀರ್ಣಾ- ಬಾಗಿಲ ಮರೆಯಲ್ಲಿ ನಿಂತು ಔಷಧಿ, ಪಠ್ಯಗಳನ್ನು 
ವಸ್ಥೆಯನ್ನು ಹೊಂದಿದ ವು . ಸಂಹಿತೆಯನ್ನು ಕೇಳುತ್ತಿದ್ದಳು. 
ಮತ್ತೊಮ್ಮೆ ನೋಡಿ ಪಕ್ಕದಲ್ಲಿಟ್ಟರು. ರೋಗಿಯ ಏರಫಾನನ ರೋಗ ಉತ್ಕಟಾವಸ್ಥೆಯನ್ನು 
ದುರ್ಬಲ ವದನ ಅವರ ಕಣುಂದೆ ನಿಂತಂತೆ ಭಾಸ ಹೊಂದಿದಾಗ , ಕವಿರಾಜರೇ ಬೇರೊಬ್ಬ ವೈದ್ಯ 
ವಾಯಿತು. 

ರನ್ನು ನೋಡುವಂತೆ ಅತನ ತಂಗಿ ಪೂಲಜಾ ನಳಿಗೆ 
ರೋಗಿ ಸತ್ತರೆ, ಆ ಸಂಸಾರದ ಗತಿ ಏನು? ಹೇಳಿದರು . 
ರೋಗಿಯ ವಯಸ್ಸು ಕೂಡ ಮೂವತ್ತನ್ನು ' ಕವಿರಾಜರೇ , ನೀವು ಏನೇ ಹೇಳಿ, ನೀವೇ 

೧೨೦ 


ವಾತ್ಸಲ್ಯ ಬಂಧನ 
ನಮಗೆ ತಾಯಿ ತಂದೆ, ಬೇರೆ ಯಾರೂ ನಮಗೆ ಬಂದು ಮುಂದೆ ನಿಂತಳು . ಕೊಠಡಿಯಲ್ಲಿನ 
ಗೊತ್ತಿಲ್ಲ. ಉಳಿಯುವ ಹಾಗಿದ್ದರೆ, ನಿಮ್ಮ ಎರಡು ಅಲಮಾರುಗಳಲ್ಲಿಯ ಪಿಂಗಾಣಿಯ 
ಕೈಯಲ್ಲಿಯೇ ಉಳಿಯಲಿ, ಭಗವಂತನ ಇಚ್ಛೆ ಮತ್ತು ಗಾಜಿನ ಸೀಸೆಗಳಿವೆ . ಅವುಗಳಲ್ಲಿ ಅನೇಕ 
ಬೇರೊಂದಾಗಿದ್ದರೆ, ನನ್ನ ದುರದೃಷ್ಟ ಎಂದೇ ತರಹದ ಔಷಧಿಗಳು ಮಾತ್ರೆ , ಚೂರ್ಣ, ರಸಾ 
ಭಾವಿಸುತ್ತೇನೆ” ಎಂದಳು ಫಲಜಾನ್ , 

ಯನಗಳು ತುಂಬಿವೆ . ಎಲ್ಲವೂ ಆಯುರ್ವೇದ 
- ಕವಿರಾಜರೂ ಫಲಜಾನಳ ತಂದೆ ಬಿರದ್ದಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ, ಕವಿರಾಜರ ಕೈಯಲ್ಲಿ 
ಕಾಜಿಯವರ ಲಂಗೋಟಿಸ್ನೇಹಿತರು , ಒಟ್ಟಿಗೆ ಸ್ವತಃ ತಯಾರಾಗಿವೆ . ಅವುಗಳ ಮೇಲ್ವಿಚಾರಣೆ, 
ಕೂಡಿ, ಆಡಿ, ತಿಂದು, ಓದಿದವರು . ಯೌವನಾ- ಅವರ ಕುಶಲ ಕಾಂಪೌಂಡರ್ ಶರತನ ವಶದಲ್ಲಿ , 
ರಂಭದಲ್ಲಿ ಇಬ್ಬರೂ ಬೇರೆ ಬೇರೆಯಾದರು . ಕವಿ - ಗಂಡುಮಕ್ಕಳಿಲ್ಲದಿದ್ದುದರಿಂದ, ಶರತನನ್ನು ಮಗ 
ರಾಜರು , “ ಚರಕ' ಮತ್ತು ' ಸುಶ್ರುತರನ್ನು ನಂತೆಯೇ ಕಂಡು ಅವರು ತರಬೇತಿಗೊಳಿಸಿದ್ದರು. 
ಹಿಡಿದು, ಉಜರಪುರದ ಪ್ರಸಿದ್ಧ ಕವಿರಾಜ ಭಿಕ್ಷಕ ಮಗಳನ್ನು ಯೋಗ್ಯ ಪಾತ್ರನಿಗೆ ಕೊಟ್ಟು ವಿವಾಹ 
ಶಾಸ್ತಿಯವರ ಮಹಾ 

ಮಾಡಬೇಕೆಂದು ಕೊಂಡಿ 
ನಂದ ಕವಿರತ್ಸರ ಪಾಠ 

ದ್ದರು. ಅವಳು ಸ್ಕೂಲಿಗೆ 
ಶಾಲೆಯಲ್ಲಿ ಆಯುರ್ವೇದ 

ಹೋಗದಿದ್ದರೂಮೆಟ್ರಿಕ್ 
ವನ್ನು ಕಲಿಯಲು ಹೊರ 

ಪರೀಕ್ಷೆಗೆ ಕುಳಿತುಕೊ 
ಟರೆ , ಕಾಜಿಯವರು ಊರಿ 

ಳ್ಳುವಷ್ಟು ಪಾಂಡಿತ್ಯ 
ನಲ್ಲಿಯೇ ಇದ್ದು , ತಂದೆ 

ವನ್ನು ತಂದೆಯಿಂದ ಪಡೆ 
ಯವರ ಗೇಣಿವಸೂಲಿಗ 

ದಿದ್ದಳು. 
ಳಲ್ಲಿ ತೊಡಗಿದರು . ಈ 

ಬಹುಕಾಲದಿಂದ ಜನ 
ಮಧ್ಯದಲ್ಲಿ ಕಾಜಿಯವರ 

ರು ಒಂದು ನಿರ್ಧರಿಸಿದ 
ತಂದೆಯವರು ನಿಧನ 

ಮಾರ್ಗದಲ್ಲಿ ಮುಂದುವರೆ 
ಹೊಂದಿದ್ದರಿಂದ , ಎಲ್ಲ 

ದಿದ್ದರು. ಆಗ ಬಂಗಾ 
ತೊಂದರೆಗಳ ಒಟ್ಟಿಗೇ 

ಳದ ಕೆಲವು ರಾಜನೀತಿ 
ಮೇಲೆರಗಿ ದ್ಯಂ ತಾ ಗಿ 

ಜ್ಞರು, ಬ೦ ಗಾಳ ದ 
ಏನೂ ಮಾಡಲೂ ತೋ 

ಪೂರೈಭಾಗದಲ್ಲಿ ಹೊಸ 
ರದೆ, ಏಕೈಕ ಆಪ್ತಮಿತ್ರ 

ಸ ಮ ಸೈ ಯೊ ೦ ದ ನ್ನು 
ಉಮಾನಾಥರನ್ನು ಬರ 

ಸೃಷ್ಟಿಸಿದರು . ಪರಿಸ್ಥಿತಿ 
ಹೇಳಿದರು . ಬಾಲ್ಯಮಿತ್ರನ ಕೋರಿಕೆಯನ್ನು ಇದ್ದಕ್ಕಿದ್ದಂತೆಯೇ ಬಿಗಡಾಯಿಸಿತು . ಮಾನವರ 
ತಿರಸ್ಕರಿಸದೆ, ತಂದೆ ತಾಯಿಗಳ ಇಷ್ಟಕ್ಕೆ ವಿರೋಧ ಒಂದು ಗುಂಪು ಅನಾಗರಿಕ ಕಾಡು ಜನರ ರೂಪ 
ವಾಗಿ , ವಿದ್ಯಾಭ್ಯಾಸವನ್ನು ಅಧ್ಯದಲ್ಲಿಯೇ ನಿಲ್ಲಿಸಿ, ವನ್ನು ತಾಳಿ ಹಿಂಸಾಚಾರ ಆರಂಭಿಸಿತು . ಆ ದಾಳಿ 
ಉಮಾನಾಥರು ಹಳ್ಳಿಗೆ ಹಿಂತಿರುಗಿದರು . ಯನ್ನು ತಡೆಯಲಾರದೆ ಇನ್ನೊಂದು ಗುಂಪು 
- ಕವಿರಾಜರು, ಸ್ವಚ್ಛ ಬುದ್ದಿ ಹಾಗೂ ಶಾಂತ ತನ್ನ ಹಳೆಯ ಎಲ್ಲ ಸಂಪಠ್ಯ ವನ್ನು ತೊಡೆದು 
ಮನಗಳಿಂದ ಎಲ್ಲ ಬಿರುಗಾಳಿಗಳ ಮಧ್ಯೆ ದೃಢವಾಗಿ ಕೊಂಡು, ಅನಿಶ್ಚಿತ ದಾರಿಯಲ್ಲಿ ಓಡಿಹೋಗಲಾ 
ನಿಂತು , ಕಾಜಿಯವರನ್ನು ಒಂದು ದಡಕ್ಕೆ ಮುಟ್ಟಿ ರಂಭಿಸಿತು , 
ಸಿದರು. ನಂತರ ಕಾಜಿಯವರು ತಮ್ಮ ಹೊಲ ಈ ಸಂದಿಗ್ಧ ಪರಿಸ್ಥಿತಿಯ ಬೇಗೆ, ಕವಿರಾಜ 
ಗದ್ದೆಗಳಲ್ಲಿ ಕವಿರಾಜರು ತಮ್ಮ ಆಯುರ್ವೇದದಲ್ಲಿ ಉಮಾನಾಥರ ಜೀವನವನ್ನೂ ತಟ್ಟಿತು. .. 
ನಿರತರಾದರು . 

ತಂದೆಯು ಮುಗಿದ ರೆಪ್ಪೆಯ ನೇತ್ರಗಳನ್ನೇ 
ಕವಿರಾಜರ ಮಗಳು ಹಿಂದಿನ ಬಾಗಿಲಿಂದ ಸ್ವಲ್ಪ ಹೊತ್ತು ದಿಟ್ಟಿಸಿದಳು ನಮಿತಾ. ಕೊನೆಗೆ 
I36 -16 


ತೇನೆ. ” 


១១១ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ಧೈರ್ಯಮಾಡಿ " ಅಪ್ಪಾ ! ” ಎಂದು ಕರೆದಳು , ಲ್ಯಾನರೊಂದಿಗೆ ಶಾಂತಿಯುತವಾದ ಸಹಕಾರದಿಂದ 
ಉಮಾನಾಥರು ಬೆಚ್ಚಿಬಿದ್ದು ಕಣ್ಣು ತೆರೆದರು . ಬಾಳುವ ಜನ ಇವರು. ಆದರೆ ಇದ್ದಕ್ಕಿದ್ದಂತೆಯೇ 
' ಯಾರು ? ನಮೀಯೇನು? ೨೨ 

ಜಾತಿ ದ್ವೇಷ ಆರಂಭವಾಗಿ, ಎಲ್ಲೆಲ್ಲೂ ದಾಳಿ, 
“ ಅಮ್ಮ ನಿಮ್ಮನ್ನು ಕರೆಯುತ್ತಿದ್ದಾಳೆ. ” ಅಗ್ನಿ ದೇವನ ಸಾಕ್ಷಾತ್ಕಾರ, ಯುವತಿಯರಮೇಲೆ 
< ಔಷಧಿ ಕೊಟ್ಟೆಯಾ ? ೨ | 

ಅತ್ಯಾಚಾರ ಹೆಚ್ಚಿತು. ಇದರಲ್ಲಿನ ಕೈವಾಡ ಹೊರು 
“ಏನನ್ನೂ ತಿಂದಿಲ್ಲ . ನೀವಾದರೂ ಸ್ವಲ್ಪ ಗಿನ ಜನರದ್ದೇ ಆದರೂ ಗುರುತಿರುವವರೂ ಇದ್ದಾ 
ತಿನ್ನಿ ಸಿ. ” 

ರೆಂದು ಕೆಲವರ ಹೇಳಿಕೆಯಾಗಿತ್ತು , 
“ ನಿನ್ನ ಕೈಲಿ ಆಗದಿದ್ದುದು ನನ್ನ ಕೈಲಿ ಆಗು ಕೆಲವು ಡೋಣಿ, ಬಲೆ ಇವೇ ಬೆಸ್ತರ ಅಮೂಲ್ಯ 
ಇದೆಯೇ ? ನೋಡೋಣ. ” 

ಆಸ್ತಿ , ಮನೆಮಠ ಎಲ್ಲವೂ ನಾಶವಾಗಿತ್ತು . . 
“ ನೀವು ಹೋಗಿ, ನಾನು ಕಸ ಗುಡಿಸಿ ಬರು ಕೈಯಲ್ಲಿ ಏನೂ ಇಲ್ಲ. ನಿನ್ನೆ ಶಾಂತ, ನಿಶ್ಚಿಂತ 

ಜೀವನ , ಇಂದೊ ಮನೆಮಠ ಬಿಟ್ಟು , ಅಸಹಾಯ 
- ಕಸಗುಡಿಸಲು ಹಾಸಿಗೆಯನ್ನು ಸುತ್ತಿದಾಗ, ಮಕ್ಕಳುಮರಿಯೊಂದಿಗೆ, ಅನಿಶ್ಚಿತ ಗುರಿಯಲ್ಲಿ 
ಶರತನ ಕನ್ನಡಕದ ಕಪ್ಪು ಗೂಡು ಸಿಕ್ಕಿತು. ಆದ ಏರು ತಗ್ಗುಗಳನ್ನು ನೋಡದೆ, ಪಲಾಯನ. 
ರಲ್ಲಿ ನಿಕ್ಕಲ್ ಪ್ರೇಮಿನ ಕನ್ನಡಕವಿತ್ತು . ಶರತ, ಎಲ್ಲಿಗೆ ? ಯಾರಿಗೂ ಗೊತ್ತಿಲ್ಲ. 
ನೆಮ್ಮೆ ಕನ್ನಡಕ ಹಾಕಿಕೊಂಡು ಆಯುರ್ವೇದ ಗಂಡನ ಮೌನವನ್ನು ಭೇದಿಸಿ ಸರೋಜಿನಿ 
ಗ್ರಂಥಗಳನ್ನು ಓದುವುದನ್ನು ನೋಡಿ ನಗು ತಡೆ ನುಡಿದಳು : 
ಯಲಾರದೆ ನಕ್ಕಿದ್ದಳು . ಆಮೇಲೆಕನ್ನಡಕ, ಅದರೆ “ ಸುಮ್ಮನಿದ್ದೀರಲ್ಲ . ” 
ಡನೆ ಗಡ ಮಾಯವಾಗಿತ್ತು . ಇಂದು ಮರೆತು ಉಮಾನಾಥರು ಹೊರಗಡೆಶೂನ್ಯದ ಕಡೆ ಸ್ವಲ್ಪ 
ಹಾಸಿಗೆಯ ಕೆಳಗಿಟ್ಟಿದ್ದ ಶರತ್ , 

ಹೊತ್ತು ದಿಟ್ಟಿಸಿ ನುಡಿದರು . 

ಏನೂ ಹೊಳೆಯುತ್ತಿಲ್ಲ. ಇಲ್ಲಿ ನಿನ್ನ 
ಉಮಾನಾಥರು ಹೆಂಡತಿಯ ಪಕ್ಕದಲ್ಲಿ ನಿಂತರು. ಆರೋಗ್ಯ ಚೆನ್ನಾಗಿಲ್ಲ, ಅಲ್ಲಿ ಏರಫಾನನಿಗಾ 
ಮುಖ ನಿಜವಾಗಿತ್ತು . ಅಸಹಾಯತೆ, ದರೋ .... .. ” 
ಅಧೈರ್ಯ ವದನದಲ್ಲಿ ಮೂಡಿತ್ತು . ಬಹಳ ದಿನ “ ಆದರೆ ಹುಡುಗಿಯ ವಿಷಯ . ಅವಳ ನ್ನಾದರೂ 
ಗಳಿಂದಲೂ ಆಕೆಯ ಆರೋಗ್ಯ ಚೆನ್ನಾಗಿರಲಿಲ್ಲ, ಬೇರೆ ಮಾಡಬೇಕಲ್ಲವೇ ? ” | 

ಉಮಾನಾಥರು ಔಷಧದ ಸೀಸೆಯ ಕಡೆ ನೋಡಿ “ ಕರೆದುಕೊಂಡುಹೋಗುವವರು ಯಾರು ? ” | 
ಸರೋಜಿನಿಯನ್ನು ಕೇಳಿದರು . ಆಔಷಧಿ ತೆಗೆದು “ ಯಾಕೆ ? ನೀವಲ್ಲದೆ ಮತ್ಯಾರು ? ೨೨ 
ಕೊಳ್ಳಲಿಲ್ಲವೇ ? ೨೨ ಸರೋಜಿನಿ ಉತ್ತರ ಕೊಡ “ನಿನ್ನ ನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ? ಮತ್ತೆ 
ಲಿಲ್ಲ . ಕೇಳಿಸಲಿಲ್ಲವೇನೋ ! ಭಯ ಹಾಗೂ ಇತರ ರೋಗಿಗಳನ್ನು ಯಾರ ವಶಕ್ಕೆ ಒಪ್ಪಿಸಲಿ ? 
ಉತ್ಕಂಠಾವಿಶಿತ ಸ್ವರದಲ್ಲಿ ನುಡಿದಳು - ಶರತನ ಜತೆಯಲ್ಲಿಯಾದರೂ ಕಳಿಹಿಸಲೇ ಎಂದು 
ಕಾಜಲಪುರದ ಸುದ್ದಿ ತಿಳಿಯಿತೇ ? ” ಯೋಚಿಸುತ್ತಿದ್ದೆ... ಆದರೆ ಎಲ್ಲಿಗೆ ಕಳಿಸಲಿ ? ಇಲ್ಲಿ 
- ಉಮಾನಾಥರು ನಿಧಾನವಾಗಿ ತಲೆಯಲ್ಲಾಡಿಸಿ ಯಾದರೆ ಎಲ್ಲೆಲ್ಲಿಯ ತೊಂದರೆ. ” 
ದರು . ಕೆಟ್ಟ ಸುದ್ದಿ ಬಿರುಗಾಳಿಯಂತೆ ಬೇಗ “ ಇಲ್ಲಿ ಯಾರ ಮನೆಗೆ ಕಳಿಸುವುದು ? ಕಳಿಸಿ 
ಹರಡುತ್ತದೆ. ಇಂತಹ ಕಾಲದಲ್ಲಿಯಾದರೆ , ದರೆ ಕಲ್ಕತ್ತಕ್ಕೇ . ” 
ಮಕ್ಕಳಿಂದ ಹಿಡಿದು ಮುದುಕರ ತನಕ, ಎಲ್ಲರಿಗೂ ಅಲ್ಲಿ ಎಲ್ಲಿಗೆಹೋಗುವುದು ? ಒಂಟಿ ಹುಡುಗಿ, 
ಅದೇ ಆತುರ. ಎಲ್ಲಿಂದ ಆಪತ್ತು ಬಂದೀತು ? ರಿಕ್ರೂಜಿ ಕ್ಯಾಂಪಿನಲ್ಲಿ ಬಾಳಿಯಾಳೇ ? ಶರತನನ್ನು 
ಹೊಸ ತೊಂದರೆಯೇನೂ ಉದ್ಭವಿಸಲಿಕ್ಕಿಲ್ಲವೇ ? ಅಲ್ಲಿಗೆ ಕಳಿಸಿದರೂ ಕೆಲಸವಾಗುವ ಹಾಗಿಲ್ಲ. ” 

ಕಾಜಲಪುರ ಬೆಸ್ತರ ಗ್ರಾಮ , ಮೀನು ಹಿಡಿದು ಕ್ಯಾಂಪಿಗೆ ಯಾಕೆ ಹೋಗಬೇಕು ? ೨ 
ಮಾರುವುದೇ ಅವರ ಉದ್ಯೋಗ, ನೆರೆಯ ಮುಸ “ ಮತ್ತೆಲ್ಲಿಗೆ ಹೋಗಬೇಕು, ಅವಳು ? ೨೨ 


ವಾತ್ಸಲ್ಯ ಬಂಧನ 

ဂ 
ಸರೋಜಿನಿ ತಕ್ಷಣ ಮಾತನಾಡಲಿಲ್ಲ. ಆ ಕಡೆ, ಸುಳ್ಳು , ಅವರೆಂದೂ ಹೇಳುವುದಿಲ್ಲ . ಎಲ್ಲವೂ 
ಈ ಕಡೆ ನೋಡಿ, ಸಂಕೋಚಪಡುತ್ತ , ಗಂಡನ ನಿನ್ನದೇ ! ” 
ಮುಖ ನೋಡುತ್ತ ಹೇಳಿದಳು: 

* ನೀವು ಕನ್ನಡಕವನ್ನು ಹಾಕಿಕೊಳುವುದ 
( ಈ ಕಷ್ಟ ಕಾಲದಲ್ಲಿಯಾದರೂ ಅವರು ನಮಗೆ ರಿಂದ ಅವರು ಹಾಗೆ ಹೇಳಿರಬಹುದು. ” 
ಸಹಾಯ ಮಾಡದಿದ್ದರೆ ? ಹೊರಗಿನವರೇನೂ ಅಲ್ಲ ನಾನು ಕನ ಡಕವನ್ನು ಹಾಕಿಕೊಳ್ಳುತ್ತೇ 
ವಲ್ಲ, ನೀವೇನು ಅವರಿಗೆ ಕಮ್ಮಿಯೇನೂ ಮಾಡಿಲ್ಲ ನೆಂದು ನಿನಗೆ ಯಾರು ಹೇಳಿದರು ? ” 

' ಓ , ಹಾಗಾದರೆ ಇದು ಯಾರದು ? ' ಎನ್ನು ತ್ಯ 
ಉಮಾನಾಥರ ವದನದ ಮೇಲೆ ಕಪ್ಪುಛಾಯೆ ಕನ್ನಡಕವನ್ನು ತೋರಿಸಿ ಹಾಕಿಕೊಂಡಳು 
ಕಾಣಿಸಿತು. ಏನನ್ನೂ ಮಾತನಾಡದೆ ಹೊರಗೆ ನಮಿತಾ. . 
ಹೊರಟುಹೋದರು . 

ಶರತ್ ಮುಗ್ಗ ದೃಷ್ಟಿಯಿಂದ ಆಕೆಯನ್ನೇ 
ಉಮಾನಾಥರ ಚಿಕ್ಕಪ್ಪನ ಮಗ ಗೌರೀನಾಥ, ನೋಡುತ್ತಾ ನುಡಿದ ಎಷ್ಟು ಚೆನ್ನಾಗಿ ಒಪ್ಪುತ್ತೆ 
ಚಿಕ್ಕಪ್ಪನ ನಿಧನದ ನಂತರ, ಉಮಾನಾಥರೇ ಆತ ನಿನಗೆ, ನೀನು ಬಹಳ ಚೆನ್ನಾಗಿ ಕಾಣುತ್ತೀ . ” 
ನನ್ನು ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ, ಬಿ. ಎ . ಆ ನಾಲ್ಕು ಮಾತಿನಲ್ಲಿದ್ದ ಪ್ರಗಾಢ ಶಕ್ತಿಯನ್ನು 
ಮತ್ತು ಲಾ ಓದಿಸಿದರು . ಆತ ಕಲ್ಕತ್ತೆಯಲ್ಲಿ, ಅರಿತು ನಮಿತ ಬೆಚ್ಚಿದಳು , ಕನ್ನಡಕವನ್ನು ಹಿಂದಿ 
ವಕೀಲಿ ಪ್ರಾರಂಭಿಸಿದ ಮೊದಲ ದಿನಗಳಲ್ಲಿಯ ರುಗಿಸುತ್ತಾ ನುಡಿದಳು – ಈ ಹಳೆಯ 
ಹಣ ಕಳಿಸುತ್ತಿದ್ದರು. ಸ್ವಲ್ಪ ದಿನಗಳಲ್ಲಿಯೇ ಪ್ರೇಮಿನ ಕನ್ನಡಕ ಹುಡುಗಿಯರ ಮುಖ 
* ಪಾ ಕ್ರೀಸು' ಕುದುರಿತು . 

ಸೌಂದಯ್ಯವನ್ನು ಕುಂದಿಸುತ್ತೆ , ತೆಗೆದುಕೊಳ್ಳಿ , 
ಆತನಿಗಾಗಿ ಯೋಗ್ಯ ಕನೈಯನ್ನು ಹುಡು ನಿಮ್ಮ ಓದಿನಲ್ಲಿ ನಾನೇಕೆ ಅಡ್ಡ ಬರಲಿ? ” 
ಕುತ್ತಿರುವಾಗ, ಅದರ ಅವಶ್ಯಕತೆ ಇಲ್ಲವೆಂದು 
ಉಮಾನಾಥರಿಗೆ ಬೇರೆಯವರಿಂದ ಗೊತ್ತಾಯಿತು. 
ತಾನೇ ಆರಿಸಿದ ಹುಡುಗಿಯನ್ನು ಮದುವೆಯಾದಾ ಹಿಂದೂಗಳ ಮನೆಗಳು ಉತ್ತರ ದಕ್ಷಿಣವಾಗಿವೆ. 
ಗಲೂ ಲಗ್ನ ಪತ್ರಿಕೆಯನ್ನು ಕೂಡ ಗೌರೀನಾಥ ಉಮಾನಾಥರ ಮನೆ ಮಧ್ಯದಲ್ಲಿದೆ . ಬಹಳ ಮನೆ 
ಕಳಿಸಲಿಲ್ಲ . ಈ ಘಟನೆ ನಡೆದು ಬಹಳ ವರ್ಷಗಳಾಗಿ ಗಳು ಖಾಲಿಯಾಗಿವೆ. ಉಚ್ಚವರ್ಗದ ಬಹು ಜನರು 
ಈಚೆಗೆ ಅವರಿಬ್ಬರ ಮಧ್ಯೆ ಯಾವ ಪತ್ರವ್ಯವ ಊರುಬಿಟ್ಟು ಹೋಗಿದ್ದಾರೆ. ಉತ್ತರದಲ್ಲಿ ಮುಸ 
ಹಾರವೂ ಇರಲಿಲ್ಲ . ಆತನ ಬಗ್ಗೆ ಉಮಾನಾಥರು ಲ್ಯಾನರಿದ್ದಾರೆ. ಏರಫಾನ ಕಾಯಿಲೆ ಬಿದ್ದಾಗಿನಿಂದ 
ಯಾವ ' ಚ' ಕಾರವನ್ನೂ ಎಲ್ಲಿಯ ಎತ್ತುತ್ತಿರ ದಿನವೂ ಅಲ್ಲಿಗೆಹೋಗುತ್ತಲೇ ಇದ್ದಾರೆ ಉಮಾ 

ನಾಥರು . ಕವಿರಾಜರ ಮಾತು ಎಲ್ಲರಿಗೂ ವೇದವಾಕ್ಯ . 

ಹಿಂದೂ ಮುಸಲ್ಮಾನ ಎನ್ನುವ ಭೇದಭಾವ ಈ 
ಮಧ್ಯಾಹ್ನ ಶರತ್ ಕನ್ನಡಕವನ್ನು ಹುಡುಕಲು ವರೆಗೆ ಇರಲಿಲ್ಲ. 
ಆರಂಭಿಸಿದ್ದ . 

ಅಂದು ಏರಫಾನನನ್ನು ನೋಡಿಕೊಂಡು, 
ಹುಡುಕುತ್ತಿರುವುದೇನು ? ?” ನಮಿತ ಕೇಳಿ ಸಂಜೆಯ ಹೊತ್ತಿಗೆ ಮನೆಗೆ ಬಂದಾಗ, ಹಿಂದೂ 
ದಳು . 

ಗಳೆಲ್ಲ ಮನೆಯ ಚಾವಡಿಯಲ್ಲಿ ನೆರೆದಿದ್ದರು. 
' ಏನೂ ಇಲ್ಲ, ಕಾಗದದ ಚೂರು. ” ಯಾವುದೇ ಹೊಸ ಸಂಕಟ, ಅಪತ್ತು ಅವರೆಲ್ಲ 
* ಈಚೀಚೆಗೆ ನಿಮ್ಮ ಕಣ್ಣುಗಳಲ್ಲಿ ಕಾಂತಿ ಇಲ್ಲ ರನ್ನೂ ಆವರಿಸಿದಂತೆ ಇತ್ತು . ಇದು ಕವಿರಾಜರ 
ವಲ್ಲ ಏಕೆ ? ” ಶರತ್ ಬೆಚ್ಚಿ ಬಿದ್ದು ನುಡಿದ ಎದೆಯನ್ನು ಡವಡವಗುಟ್ಟುವಂತೆ ಮಾಡಿತು . 
* ಹಾಗೆಂದರೆ ? ೨೨ 

- ಅವರು ಕವಿರಾಜರನ್ನೇ ಕೇಳಿದರು - “ ನೀವು 
ತಂದೆ ಹೇಳುತ್ತಿದ್ದರು . ಈಗಿನ ಕಾಲದಲ್ಲಿ ಅಲ್ಲಿಂದಲೇ ಬರುತ್ತಿದ್ದೀರಲ್ಲ, ಅವರೇನೆನ್ನು 
ಹುಡುಗರಿಗೆ ಕನ್ನಡಕದ ಅವಶ್ಯಕತೆ ಹೆಚ್ಚಾಗಿದೆ. ತಾರೆ ? ” 


ಲಿಲ್ಲ . 


೧೨೪ 

ಕಸ್ತೂರಿ, ಡಿಸೆಂಬರ್ ೧೯೬೭ 
“ ಭರವಸೆ ಕೊಡಲು ಅಲ್ಲಿ ಯಾರಿದ್ದಾರೆ ? ಬೇಗ, ಅಲ್ಲಿ ಮತ್ತೆ ...... ” ಎಂದ , ಮಾತ ! 
ಕಾಜಿಯ ಇಲ್ಲವಲ್ಲ . ” 

ಮುಗಿಯುವಷ್ಟರಲ್ಲಿಯೇ ಉಮಾನಾಥರು ಪರಿಸ್ತಿ 
ಇಂದು ಕಾಜಿ ಇಲ್ಲ, ಉಮಾನಾಥರು ಮಾತ್ರ ತಿಯ ಅರ್ಥವನ್ನು ತಿಳಿದು, " ಈಗಲೇ ಬಂದೆ. 
ಇದ್ದಾರೆ, ಕಾಜಿ ಇದ್ದಿದ್ದರೆ, ಏನಾದರೂ ಮಾಡಬಹು ಎನುತ ಸರೋಜಿನಿಯು ಕೋಣೆಯ ಬಾಗಿಲನು 
ದಿತ್ತೇನೋ ! 

ಬಡಿದರು , 
- ಹೆದರುವುದರಿಂದ ಉಪಯೋಗ ಇಲ್ಲ, ಆಕ್ರಮ ವಿಷಯ ತಿಳಿದ ಮೇಲೆ, ಸರೋಜಿನಿಗೆ ಸ್ವಲ್ಪ 
ಣಕಾರರನ್ನು ಎದುರಿಸಬೇಕು - ಕವಿರಾಜರ ಮತ್ತು ಹೊತ್ತು ಮಾತೇ ಹೊಳೆಯಲಿಲ್ಲ . ಆ ವೇ 
ಅಲ್ಲಿ ನೆರೆದಿದ್ದವರೆಲ್ಲರ ಅಭಿಪ್ರಾಯ ಒಂದೇ ಕಣ್ಣೀರು ತುಂಬಿ “ ನಿಜವಾಗಿಯೂ ಹಿಂದಿನ ಜನ 
ಆಯಿತು. ಹೆಚ್ಚು ಗಮನ ಕೊಟ್ಟಿದ್ದು - ಅಬಲೆ ದಲ್ಲಿ ಪೂಲ ನನ್ನ ಮಗಳಾಗಿದ್ದಳೇನೋ ” ಎಂದು 
ಯರ ಬಗ್ಗೆ ... ಅವರಿಗಾಗಿ ಸುಭದ್ರ ಮನೆಯಲ್ಲಿ ಮತ್ತೆ ಕರೆದಳು : 
ಆಶ್ರಯ ನೀಡುವುದು, ಅವರ ರಕ್ಷಣೆಗಾಗಿ ಕೆಲವು - “ ನವಿ , ನವಿ , ಬಾ , ಏಳು ಮಗು. ” 
ಜನರ ನೇಮಕ... 

ನಮಿತ ಗಡಿಬಿಡಿಯಿಂದ ಎದ್ದಳು 
- ಅವರೆಲ್ಲರನ್ನೂ ಕಳಿಸಿ ಮಲಗಿದಾಗ, ಏನೋ “ ಏನಮ್ಮಾ ? ” 
ಸದ್ದು ಕೇಳಿಸಿತು , ಕವಿರಾಜರಿಗೆ, ಸದ್ದೆ ಅಲ್ಲ, ಮುಖತೊಳೆದುಕೊಂಡು ಬಾ ಹೇಳುತ್ತೇನೆ' 
ಕವಿರಾಜರನ್ನು ಕರೆದ ಹಾಗಾಯಿತು. 

ಕವಿರಾಜರು ನುಡಿದರು - “ನೀನೂ ಸಿದ್ಧಳಾಗು . 
“ ಯಾರು ? ” . 

“ ನಾನು ? ” ಮಾತು ಹೇಳಲೂ ಯೋಚಿಸಲು 
“ ನಾನು ಮಜೀದ, ಬಾಗಿಲು ತೆರೆಯಿರಿ. ” ಅಯೋಗ್ಯವೆನ್ನುವಂತೆ ಸರೋಜಿನಿ ಕೇಳಿದಳು 
ಬಾಗಿಲು ತೆಗೆದು ಕೇಳಿದರು , ಉಮಾನಾಥರು - “ನಾನು ಎಲ್ಲಿಗೆ ಹೋಗಲಿ ? ಈ ಕಷ್ಟ ಕಾಲದಲ್ಲಿ 
“ವೇನೆ ಏತಕ್ಕೆ ? ಎರಫಾನ್ ಹೇಗಿದ್ದಾನೆ ? ” ಮಗಳಿಗಾದರೂ ಒಂದು ಆಸರೆ ದೊರೆತರೆ ... ” 

* ಈ ಕಾಗದ ತೆಗೆದುಕೊಳ್ಳಿ. ಎಲ್ಲವೂ ಇದ “ ಎಲ್ಲಿಗೆಹೋಗಬೇಕು? ” ನಮಿತ ಕೇಳಿದಳು 
ರಲ್ಲಿದೆ. ” 

“ ಫಲಜಾನಳು ಪಲ್ಲಕ್ಕಿಯನ್ನು ಕಳಿಸಿ 
ತೀರ್ಥರೂಪ ಸಮಾನರಾದ ಕವಿರಾಜರಿಗೆ, ದ್ದಾಳೆ. ಬೇಗ ಬೇಗ ಒಂದೆರಡು ಬಟ್ಟೆ ತೆಗೆದು 
* ಮೇನೆಯನ್ನು ಕಳಿಸುತ್ತಿದ್ದೇನೆ. ನಮಿತ ಕೊಂಡು ಹೋಗಲು ಸೂಟ್ಕೇನೂ ಇಲ್ಲ . ಎಲ್ಲ 
ಮತ್ತು ನಿಮ್ಮ ಮನೆಯವರನ್ನು ಕಳಿಸುವುದು . ಟ್ರಂಕ್‌ಗಳೇ ... ” 
ನಿಮ್ಮ ಮನೆಯವರು ಬರಲಾಗದಿದ್ದರೆ ನಮಿತ- 'ಸೂಟ್ ಕೇಸ್ ಏಕೆ ? ಕಾಗದದಲ್ಲಿ ಸುತ್ತಿ ಕೊ ”: 
ಳನ್ನು ಮಾತ್ರ ಅವಶ್ಯವಾಗಿ ಕಳಿಸಿ, ತಡಮಾಡ ಉಮಾನಾಥರು ನುಡಿದರು . 
ಬೇಡಿ, ಪರಿಸ್ಥಿತಿ ವಿಷಮಿಸುತ್ತಿದೆ. ಯಾವು ಶರತ್ ಅಂಗಳದಲ್ಲಿ ಮಲಗಿದ್ದ , ಮಾತಿನ 
ದನ ಯೋಚಿಸಬೇಡಿ, ನನ್ನ ಪ್ರಾಣ ಇರುವ ಗಲಾಟೆಯಿಂದ ಎದ್ದು ಬಾಗಿಲ ಬಳಿ ನಿಂತಿದ್ದ 
ತನಕ ನಮಿತಳನ್ನು ಯಾರೂ ಮುಟ್ಟುವುದಿಲ್ಲ, ಶರತ್ , “ ನಿಲ್ಲು , - ಸೂಟ್ಕೇಸ್ ನಾನು ತರು 

ನಿಮ್ಮ ಮಗನ ಆಯಸ್ಸು ಮುಗಿಯುತ್ತಾ ತೇನೆ, ” ಎಂದ. 
ಬಂದಿದೆ . ಉಸಿರನ್ನು ನಿಧಾನವಾಗಿ ಎಳೆಯು ನವಿತಳಿ ನಿಂತೇ ಇದ್ದಳು ... “ ನಾನು 
ತಿದ್ದಾನೆ. ಇಮಾಮರು ಪಕ್ಕದಲ್ಲಿಯೇ ಕುಳಿತು ಒಬ್ಬಳೇ ಹೋಗಲೇ ? ” 
ಕುರಾನನ್ನು ಓದುತ್ತಿದ್ದಾರೆ. 

“ ಮತ್ತೆ ಯಾರು ಬರುತ್ತಾರೆ ? ” ಸರೋಜಿನಿ 
“ ನವಳ ದಾರಿ ಕಾಯುತ್ತಿರುವ, ಹೇಳಿದಳು . 

“ನಿಮ್ಮ ಮಗಳು ಫಲ್ ಜಾನ್ ” ' ಯಾಕೆ , ನೀನು? ಮತ್ತೆ ತಂದೆಯವರು ? 22 
ಓದುತ್ತ ಕವಿರಾಜರ ಕಣ್ಣುಗಳು ಒದ್ದೆಯಾದವು. ನಮ್ಮ ಬಗ್ಗೆ ಚಿಂತಿಸಬೇಡ, ಬೇಗ ಸಿದ್ದ 
ಮಜೀದ, ಆತುರತೋರಿಸುತ್ತ , ' ಕವಿರಾಜರೆ, ಮಗಳು ತಂದೆಯ ಕಡೆ ನೋಡಿದಳು 


ಳಾಗು . ” 


೧೨೫ 


ವಾತ್ಸಲ್ಯ ಬಂಧನ 
“ನೀವೂ ನನ್ನ ನ್ನು ಹೋಗಲು ಹೇಳುತ್ತೀರಾ, ತನ್ನ ಹತ್ತಿರ ಬಂದ . 
ಅಪ್ಪಾ ! ” 

- ಮಜೀದನ ಕಡೆನೋಡುತ್ತ ಹೇಳಿದರು , ಉಮಾ 
ಅಗಲಿಕೆಯ ಹೊರತು ಬೇರಾವ ಮಾರ್ಗವೂ ನಾಥರು - ಶರತನನ್ನು ಸ್ವಲ್ಪ ದೂರ ಕಳಿ 
ಇಲ್ಲ . ” 

ಸಲೇ ? ” 
ಬರುವುದು ಯಾವಾಗ ? ಒಂದೆರಡು ದಿನಗಳ ಪಲ್ಲಕ್ಕಿಯ ಎರಡೂ ಕಡೆಯ ಬಾಗಿಲುಗಳನ್ನು 
ಳಲ್ಲಿಯೇ ತಾನೇ ? ” 

ಮುಚ್ಚುತ್ತ ನುಡಿದ, ಮಜೀದ ಅವಶ್ಯಕತೆ 
- ಉಮಾನಾಥರು ಒಂದೆರಡು ಕ್ಷಣ ಯೋಚಿಸಿದರು: ಇಲ್ಲ, ಕವಿರಾಜ ” ಹತ್ತಿರ ಬಂದು ಮೆಲ್ಲಗುಸುರಿದ . 
“ ಈಗ ಯಾವುದನ್ನೂ ಹೇಳಲಾರೆ. ಪರಿಸ್ಥಿತಿ ಯಾರು ಎಲ್ಲಿರುತ್ತಾರೋ , ಯಾರಿಗೆ ಗೊತ್ತು . 
ಹೇಗಿರುತ್ತೆ ... ” 

ಪಲ್ಲಕ್ಕಿಯ ಹತ್ತಿರ ಶರತನನ್ನು ನೋಡಿದರೆ , 
“ ನಿಮ್ಮನ್ನು ಬಿಟ್ಟು ಹೇಗಿರಲಿ ? ೨೨ 

ಸಂದೇಹ ಬರಬಹುದು . ಸುಳ್ಳು ಹೇಳಿ ಪಾರಾಗು 
ನಮಿತಳ ಕಂಠ ಗದ್ಗದಿತವಾಯಿತು. ತಕ್ಷಣ ವುದು ಕಷ್ಟ . ” * 
ಮುಖವನ್ನು ಸೆರಗಿನಿಂದ ಮುಚ್ಚಿಕೊಂಡಳು . ಪಲ್ಲಕ್ಕಿ ಪೂಲಜಾನಳ ಮನೆಯ ಕಡೆ, ಕತ್ತಲಲ್ಲಿ 

ಉಮಾನಾಥರು ಮಗಳ ತಲೆ ಹಾಗೂ ಬೆನ್ನನ್ನು ಮಾಯವಾಯಿತು. ಸರೋಜಿನಿ ಎದ್ದು ಬಂದು , 
ನೇವರಿಸುತ್ತಾ , “ ಏನು ಮಗು, ನಾವು ಬಾಗಿಲುವಾಡವನ್ನು ಹಿಡಿದು ನಿಂತಿದ್ದಳು. ಪಲ್ಲಕ್ಕಿ 
ಬೇಕೆಂದೇ ನಿನ್ನ ನ್ನು ದೂರ ಮಾಡುತ್ತಿದ್ದೇವೆಯೇ ? ಹೊರಡುತ್ತಿದ್ದ ಹಾಗೆಯೇ , ವಿಕೃತ ಕಂಠದಿಂದ 
ಎಲ್ಲವೂ ನಿನಗೆ ಗೊತ್ತು . ” 

' ದುರ್ಗಾ, ದುರ್ಗಾ' ಎನ್ನು ತ್ತಾ ಕುಸಿದಳು . 
ನಮಿತ ಮಾತನಾಡಲಿಲ್ಲ . ಶರತ್ ಸೂಟ್ ಮೇಣೆ ಕಾಜಿಯ ಮನೆಯನ್ನು ತಲುಪಿದಾಗ 
ಕೇಸನ್ನು ಖಾಲಿ ಮಾಡಿ ತಂದು ನಮಿತಳ ಬಟ್ಟೆ ಏರಫಾನ್ ಸತ್ತಿದ್ದರಿಂದ ಎದ್ದ ರೋದನದ ಧ್ವನಿ 
ಗಳನ್ನು ಅದರಲ್ಲಿ ಹಾಕಿ ಪಲ್ಲಕ್ಕಿಯಲ್ಲಿ ಇಟ್ಟ . ಕೇಳಿಸಿತು . 

ಒಂದು ಕ್ಷಣವೂ ತಡಮಾಡುವಂತಿರಲಿಲ್ಲ . ತಂದೆ ಮೇಣೆ ಬಂದಿದ್ದನ್ನು ನೋಡಿಫಲಜಾನ್ ನುಡಿ 
ತಾಯಿಗಳ ಪ್ರೀತಿಯ ನೆರಳಿನಲ್ಲಿ , ಸುಖೀ ದಳು - “ ಅಪರೂಪಕ್ಕೆ ಎಂತಹ ದಿನ ಬಂದೆ, 
ಸಂಸಾರದ ಸಂಕುಚಿತ ಎಲ್ಲೆಯಲ್ಲಿ, ಕುಣಿದು ನಮಿತಾ ! ” 
ಕುಪ್ಪಳಿಸಿ, ಶೈಶವ ಹಾಗೂ ಕಿಶೋರ ಅವಸ್ಥೆ ನಮಿತಳ ದುಃಖದ ಕಟ್ಟೆ ಒಡೆದು , ಅಳಲು 
ಗಳನ್ನು ದಾಟಿ ಯ ವನದ ಹೊಸ್ತಿಲಲ್ಲಿ ಕಾಲಿಟ್ಟ , ಪ್ರಾರಂಭಿಸಿದಳು . 
ತಂದೆ ತಾಯಿಗಳ ಸತತ ಜಾಗರೂಕ ದೃಷ್ಟಿಯಿಂದ ಏಕೆ ಅಳುತ್ತೀಯೆ ? ನನ್ನನ್ನು ನೋಡಿ 
ಹೊರಗೆಹೋಗದ, ನಮಿತಳ ನಿಸ್ಸಂಗ ಯಾತ್ರೆ ಸುಮ್ಮನಾಗು . ಸ್ವಲ್ಪ ಹೊತ್ತಿನ ಮುಂಚೆ 
ಎಲ್ಲಿ, ಹೇಗೆ, ಅಂತ್ಯವಾಗುವುದೋ ಯಾರಿಗೂ ಸುಮಾರು ಇನ್ನೂರು ಮುನ್ನೂರು ಜನ ಆ ಮೊ 
ಗೊತ್ತಿಲ್ಲ. 

ಹಲ್ಲದ ಕಡೆ ನುಗ್ಗಿ ಬರುತ್ತಿದ್ದರಂತೆ. ಅವರೆಲ್ಲಿ ?” 
ನಮಿತ ತಂದೆ ತಾಯಿಗಳಿಗೆ ಎರಗಿದಳು , ಫಲಜಾನಳ ಧ್ವನಿ ನಿಂತಿದ್ದನ್ನು ನೋಡಿ 
ಅವರು ನಿಶ್ಯಬ್ದವಾಗಿ ಬೀಳ್ಕೊಟ್ಟರು. ಅಂಗಳದಲ್ಲಿ ಮಜೀದ್ ನುಡಿದ 
ನಮಿತಳು ಕಾಲಿಟ್ಟಾಗ, ಶರತ್ ಮುಂದೆ ಬಂದು " ಅಕ್ಕಾ , ದಾಕ್ಷಿಣ್ಯವೇಕೆ, ನನಗೆಲ್ಲವೂ ಗೊತ್ತು . 
ತನ್ನ ಬೆಳ್ಳಿಯ ಉಂಗುರವನ್ನು ಕೊಟ್ಟ. ಅಶು ಅವರಲ್ಲಿ ನನ್ನ ಮಗನ ಸೇರಿದ್ದಾನೆ. ” 
ಪೂರ್ಣ ನೇತ್ರಗಳಿಂದ ಕೂಡಿದ ನವಿತ ಒಮ್ಮೆ ಮಜೀದ್ ಹಾಗೂ ಫಲಜಾನಳ ಮಾತುಗಳಿಂದ, 
ಆತನ ಕಡೆ ಕಣ್ಣು ಹಾಯಿಸಿದಳು . “ ಹೋಗು ಆ ಗುಂಪು ಕವಿರಾಜರ ಮನೆಯಲ್ಲಿ ನಮಿತಳನ್ನು 
ತಿದ್ದೇನೆ, ಶರತ್ , ತಂದೆ ತಾಯಿಗಳನ್ನು ಕಾಣದೆ ಇಲ್ಲಿ ಬರಬಹುದೆಂದೂ ಆದ್ದರಿಂದ ಇಲ್ಲಿ 
ಚೆನ್ನಾಗಿ ನೋಡಿಕೊ ” ಎಂದು ಹೇಳಬೇಕೆಂದರೂ ನಿಲ್ಲದೆ ಬೇರೆಲ್ಲಿಗಾದರೂ ಹೋಗಬೇಕಾಗಿದೆಯೆಂದೂ 
ಹೇಳಲಾಗಲಿಲ್ಲ; ಗಂಟಲು ಕಟ್ಟಿತ್ತು , 

ಗ್ರಹಿಸಿದ ನಮಿತ “ ಎಲ್ಲಿಗೆ ಹೋಗಬೇಕು ? ೨೨ 
ಉಮಾನಾಥರು ಕೆಳಗಿಳಿದು ಬಂದಿದ್ದರು. ಶರ ಎಂದು ಗಾಬರಿಯಿಂದ ಕೇಳಿದಳು . 


೧೨೬ 


ಕಸ್ತೂರಿ, ಡಿಸೆಂಬರ್ ೧೯೬೭ 
“ ಮಜೀದ್ ನಿನ್ನ ನ್ನು ಬಾರ್ಡರಿಗೆ ತಲುಪಿಸು ರಾತ್ರಿಯ ಸಾಕಷ್ಟು ಕಳೆದಿದೆ. ” 
ತ್ತಾನೆ. ” 

ಕಾಜೀಬಾಡಿಯ ಕಡೆ ಹಿಂದೂಗಳು ನೆಲೆಸಿ 
“ ನಂತರ ? ನನಗೆ ಯಾರೂ ಗೊತ್ತಿಲ್ಲವಲ್ಲ ? ” ದ್ದಾರೆ. ಇನ್ನೊಂದು ಭಾಗದಿಂದ ಸುಮಾರು ನಾಲ್ಕು 
“ನೀನೇನು ಎಳೆ ಹುಡುಗಿಯೇ ? ಕಲಿತವಳು . ಮೈಲಿ ನಡೆದುಹೋದರೆ, ನದಿಯ ದಡ ಸಿಕ್ಕಿದ 
ಮಾನವನ ಎದುರಿನಲ್ಲಿ ನದಿ, ಹಿಂದೆ ಬೆಂಕಿ ಇದ್ದರೆ, ಮೇಲೆ, ಸುಮಾರು ಎಂಟು - ಒಂಬತ್ತು ಘಂಟೆಗಳ 
ಧುಮುಕಿದರೆ ದಡ ಮುಟ್ಟಬಹುದೆಂಬಾಸೆಯಿಂ- ಪ್ರಯಾಣವನ್ನು ದೋಣಿಯಲ್ಲಿ ಮುಗಿಸಬೇಕು. 
ದಾಲಾದರೂ ನೀರಿನಲ್ಲಿ ಧುಮುಕುತ್ತಾನಲ್ಲವೆ ? ” ನಂತರ ಬಾರ್ಡ‌್ರನ ರೈಲುನಿಲ್ದಾಣ ಸಿಕ್ಕುತ್ತದೆ. 

ಎಲ್ಲರನ್ನೂ ತೊಂದರೆಗೆ ಸಿಲುಕಿಸಿ, ಒಬ್ಬಳಿಗೆ ಅವರು ಹಳ್ಳಿಯನ್ನು ದಾಟಿ ನದಿಯಕಡೆ ಮೈದಾನ 
ಮಾತ್ರ ರಕ್ಷಣೆ ದೊರೆತರೆ ಏನು ಲಾಭ ? ” ದೃಢ ದಲ್ಲಿ ಹೊರಟಿದ್ದಾಗ, ಗಲಾಟೆ ಕೇಳಿ ಬಂದಿದ್ದರಿಂದ 
ಸ್ವರದಲ್ಲಿ ನುಡಿದಳು ನಮಿತ – ಸಾಯುವುದಿ ನಮಿತ ಕೇಳಿದಳು , “ ಇದೇನು ಗಲಾಟೆ ? ನಮ್ಮ 
ದ್ದರೆ ಇಲ್ಲಿಯೇ ಸಾಯುತ್ತೇನೆ. ” 

ಮೊಹಲ್ಲದಲ್ಲಿ ಗಲಾಟೆ ಆರಂಭವಾಗಿದೆ, ಅಲ್ಲವೇ ? ?” 
ಆದರೆ ಎಂತಹ ಸಾವು? ಒಮ್ಮೆಯಾದರೂ ಮಜೀದ ಒಂದು ಕ್ಷಣ ಆಲಿಸಿ ಖಚಿತ ಮಾಡಿ 
ಆಲೋಚಿಸಿದ್ದೀಯಾ? ಬರೀ ಪ್ರಾಣವನ್ನೇ ತೆಗೆದು ಕೊಂಡರೂ ಅದನ್ನು ತೋರ್ಪಡಿಸಲಿಲ್ಲ - ಏನಿಲ್ಲ 
ಕೊಂಡಿದ್ದರೆ ಚಿಂತೆ ಇರಲಿಲ್ಲ, ಆದರೆ ಈ ಮಾನವ ನಿಮ್ಮ ಮೊಹಲ್ಲದಲ್ಲಿ ಎಂದು ಯಾರು ಹೇಳಿದ್ದು ? 
ರೂಪಿ ಪಶುಗಳಲ್ಲಿ ದಯೆ ಇದೆಯೇ ? ಅವರು ರಾತ್ರಿಯ ಹೊತ್ತು . ಎಲ್ಲವೂ ಶಾಂತವಾಗಿದೆ. ಆದ್ದ 
ನಮ್ಮ ಪ್ರಾಣವನ್ನೇ ಅಲ್ಲ ತೆಗೆದುಕೊಳ್ಳುವುದು , ರಿಂದ ಇಲ್ಲಿ ಹತ್ತಿರದಲ್ಲಿಯೇ ಎಂದು ಭಾಸವಾಗು 
ಅವರು ತೆಗೆದುಕೊಳ್ಳುವ ವಸ್ತುವನ್ನು ಕೊಟ್ಟ ಇದೆ, ಗಲಾಟೆ ಎಲ್ಲೋ ದೂರದಲ್ಲಿ ಆಗುತ್ತಿದೆ. 
ಮೇಲೆ, ಸ್ತ್ರೀಯರ ಬಳಿ ಇರುವುದು ಪ್ರಾಣ ಮಾತ್ರ . ಬೇಗಬೇಗ ಸಾಗಿದರೆ ಉತ್ತಮ . ಬೆಳಗಾಗಿಬಿಟ್ಟರೆ, 
ಅದು ಇದ್ದರೇನು, ಇಲ್ಲದಿದ್ದರೇನು? ಬೇರೆ ದೋಣಿ ಸಿಗುವುದು ಕಷ್ಟ . ” 
ಮಾರ್ಗವೇ ಇಲ್ಲ. ” 

ನದಿಯ ತನಕ ನಡೆದು ಬಂದರು . ನಾವಿಕರೆ 
ಅಂಗಳದಲ್ಲಿದ್ದ ಮಜೀದ್ ಕೂಗಿದ - ಹೊತ್ತು ಲ್ಲರೂ ಮುಸಲ್ಮಾನರು . ಆದ್ದರಿಂದ ಬೇಕೆಂದೇ 
ಮಾಡಬೇಡ, ಬೆಳಗಾಗುತ್ತ ಬಂತು . ಬಹಳ ಡೋಣಿಯವನ ಹತ್ತಿರ ' ಬಾರ್ಡ‌್ರ ಸ್ಟೇಶನ್ನಿನ 
ದೂರಹೋಗಬೇಕು. ” 

ಹೆಸರು ಹೇಳದೆ, ಬೈಲಾ ಸಾಕಾಠಿಗೆ ಹೋಗಬೇಕಾ 
- ನಮಿತ ಎದ್ದು ನಿಂತಳು . ಫಲಜಾನಳು ಗಿದೆಯೆಂದು ಹೇಳಿದ , ಮಜೀದ. 
ಒಳಗೆ ಅಲಮಾರಿನಿಂದ ಒಂದು ಕರಿಯ ಬುರ್ಕ ಡೋಣಿಯಲ್ಲಿಯೂ ಬುರುಕಿ ಹಾಕಿಕೊಂಡೇ 
ಮತ್ತು ಒಂದು ಚಿಕ್ಕ ಚೂರಿಯನ್ನು ತಂದು ಇರಬೇಕಾಯಿತು ನಮಿತಳಿಗೆ, ಬುರುಕಿಯನ್ನು 
ಕೊಡುತ್ತ ಹೇಳಿದಳು - ಇವು ನಿನ್ನ ಮಾರ್ಗದ ತೆಗೆದರೆ ನದಿಯ ತಂಗಾಳಿಯ ಸ್ಪರ್ಶ ಸಿಕ್ಕು 
ಸಂಗಾತಿಗಳು , ಎಲ್ಲಿಯ ತನಕ ನಿನ್ನ ಆಪತ್ತು ತಿತ್ತು . ಮರೆಯಲ್ಲಿ ಕುಳಿತಿದ್ದುದರಿಂದ , ಪರದೆ 
ದೂರವಾಗುವುದಿಲ್ಲವೋ , ಅಲ್ಲಿಯ ತನಕ ಇವು ಯನ್ನು ಬೇಕಾದರೆ ತೆಗೆಯಬಹುದೆಂದು ನಾವಿಕನು 
ಗಳನ್ನು ದೂರ ಮಾಡಬೇಡ, ” 

ಹೇಳಿದರೂ ಮಜೀದ ಹೇಳಿದ - ಎಂತೆಂತಹ 
- ಆ ಮೇಲೆ ಫಲಜಾನ್ ನಮಿತಳ ಗಲ್ಲವನ್ನೆತ್ತಿ ಜನ ಇದ್ದಾರೆ. ಬುರುಕಿ ಸರಿಸುವುದು ಸರಿಯಲ್ಲ. ” 
ಹೇಳಿದಳು - ಚೂರು ತಿನ್ನಲೂ , ಕುಡಿಯಲೂ ನಾವಿಕನೂ ಹೌದು, ದೊಡ್ಡ ಮನೆತನದ 
ಸಾಧ್ಯವಾಗದ ಅವೇಳೆ ಇದು. ಮಜೀದನ ಹತ್ತಿರ ಹೆಣ್ಣು ಮಗಳು , ” ಎಂದು ಹೇಳಿ ಸುಮ್ಮನಾದ, 
ಮರುಮುರಿ ಇಟ್ಟಿದ್ದೇನೆ. ಅದನ್ನು ಬಿಟ್ಟು ಬೈಲಾ ಸಾಕಾಠಿಯಲ್ಲಿಳಿದು ಎರಡು ಮೈಲಿಗಳ 
ಬೇರೇನೂ ಕೊಡಲಾಗುತ್ತಿಲ್ಲ, ಹಸಿವಾದಾಗ ದೂರ ನಡೆಯಬೇಕಾಯಿತು, ಸ್ಟೇಶನ್ನ ನ್ನು ತಲು 
ತಿನ್ನು , ಬುರುಕಿಯನ್ನು ಹೇಳಿದಾಗ ಹಾಕಿಕೋ . ” ಪಲು, ನಿಲ್ದಾಣವನ್ನು ತಲುಪಿದ ಮೇಲೆ ಮಜೀದ 

“ ಇಲ್ಲಿಯೇ ಹಾಕಿಕೊಳ್ಳಲಿ” ಮಜೀದ ನುಡಿದ , ಆಕೆಯಿಂದ ಬುರುಕಿಯನ್ನು ತೆಗೆದುಕೊಂಡು 
ದಾರಿಯಲ್ಲಿ ಅ ನ ಕ ಲ ವಾ ಗು ವು ದಿಲ್ಲ. ಮೂರನೆಯ ದರ್ಜೆಯ ಡಬ್ಬಿಯಲ್ಲಿ ಕೂರಿಸಿ, 


ವಾತ್ಸಲ್ಯ ಬಂಧನ 

೧೨೭ 
ಹೇಳಿದ - “ಜೋಪಾನ. ಕಲ್ಕತ್ತಕ್ಕೆ ಹೋಗಿ, ಮೆಟ್ಟಲನ್ನು ಹತ್ತುತ್ತ ನುಡಿದಳು , ಇಂದಿರ . 
ನೇರವಾಗಿ ಚಿಕ್ಕಪ್ಪನ ಮನೆಗೆ ಹೋಗು. ಸ್ವಲ್ಪ ಮೇಲೆಬರುತ್ತಲೇ , ಜಿಜ್ಞಾಸೆಯ ದೃಷ್ಟಿಯಿಂದ 
ದಿನಗಳ ತನಕ ಈ ಕಷ್ಟ ಅನುಭವಿಸು . ಯಾರಾ ತಾಯಿಯ ಕಡೆ ನೋಡಿದಳು. ಬೇಸರದ ದನಿ 
ದರೂ ಎಲ್ಲಿಗಾದರೂ ಬಾ ಎಂದರೆ, ಹೋಗು ಯಲ್ಲಿ ಇಂದಿರಾ ನುಡಿದಳು , ' ಪಾಕಿಸಾ ನದಿ 
ಎಂದರೆ ಅವರ ಮಾತು ಕೇಳಬೇಡ, ಎಚ್ಚರಿಕೆ . ” ನಿಮ್ಮ ತಂದೆಯವರ ಅಣ್ಣ ಇದ್ದರಲ್ಲ, ಅವರ 
ರೈಲು ಸಿಳು ಹಾಕಿತು. 

ಮಗಳು . ” 
ಸಾಕಷ್ಟು ರಾತ್ರಿ ಕಳೆದಿತ್ತು . ರೈಲುಗಾಡಿ ಒಂದೆಡೆ ದೊಡ್ಡಪ್ಪನ ಮಗಳು ” ಆಸಕ್ತಿಯಿಂದ ಕೇಳಿ 
ಬಹಳ ಹೊತ್ತು ನಿಂತು ಚಲಿಸಲು ಆರಂಭವಾ ದಳು , ಮನೀಷಾ, ಮನೀಷಳಿಗೆ ಆಗ ಜಾ ಪಕಕ್ಕೆ 
ಗಿತ್ತು . ರೈಲಿನ ಯಾತ್ರಿಕರ ಶರೀರ ರೈಲಿನ ಚಲ ಬಂತು - ತಂದೆ, ಉಮಾನಾಥರ ಬಗ್ಗೆ ಆಗಾಗ್ಗೆ 
ನೆಗೆ ತಕ್ಕಂತೆ ತೂಗಾಡುತ್ತಿತ್ತು . ಅದರಂತೆಯೇ ಹೇಳುತ್ತಿದ್ದ ಮಾತು . ಎಷ್ಟೋ ಬಾರಿ ಕೇಳಿ 
ಅವರ ಭವಿಷ್ಯವೂ ಸಹ ನಮಿತಳಿಗೆ ನಿದ್ದೆ ಬರಲಿಲ್ಲ. ದ್ದಾಳೆ. ತಂದೆಯಿಂದ ಅವರ ಬಗ್ಗೆ ಶ್ರದ್ದೆಯಿಂದ 
- ಬೆಳಗ್ಗೆ ಮುಖ ತೊಳೆದುಕೊಂಡು, ಟವಲ್ಲಿಗಾಗಿ, ಕೂಡಿದ ಗೌರವದ ಮಾತುಗಳು ಬಂದಿವೆ . ಅವು 
ಸೂಟ್ಕೇಸನ್ನು ತೆರೆದರೆ , ಕನ ಡಕದ ಗೂಡು ಗಳಲ್ಲಿ ವೇದನೆಯ ಸ್ಪರ್ಶವೂ ಇದೆ, ಆದರೆ ಹೆಂಡ 
ಕಾಣಿಸಿತು. ಅದರಲ್ಲಿ ಚಿನ್ನದ ಮಲಾವಿನ ಫ್ರೀಂ ತಿಯ ಎದುರಿನಲ್ಲಿ ತಂದೆ ಗೌರೀನಾಥರು ಎಂದೂ 
ಇದ್ದ ಕನ್ನಡಕವಿತ್ತು . ಶರತನ ಮಾತುಗಳು ಉಮಾನಾಥರ ಸುದ್ದಿ ಎತ್ತುತ್ತಿರಲಿಲ್ಲವೆಂದೂ 
ಜ್ಞಾ ಪಕಕ್ಕೆ ಬಂತು . “ ಚಿನ್ನದ್ದಾಗಿದ್ದರೆ ಮತ್ತಷ್ಟು ಆಕೆಗೆ ಗೊತ್ತು . ಇದು ಕೇವಲ ತಂದೆ ಹಾಗೂ 
ಸುಂದರವಾಗಿ ಒಪ್ಪುತ್ತದೆ. ” 

ಮಗಳ ಮಧ್ಯೆ ಇದ್ದ ಒಂದು ಗುಪ್ತ ಹಾಗೂ ಪವಿತ್ರ 
ಶರತ್‌ನಿಂದ ಆಕೆ ಹಿಂದಿರುಗಲಾರದಷ್ಟು ದೂರ 
ಬಂದಿದ್ದಳು. 


ಪ 


ಸಾ 


ಟ್ಯಾಕ್ಸಿಯಲ್ಲಿ ಬಂದಿಳಿದ ಮನೀಷಾ ತಾಯಿ 
ಇಂದಿರಳೊಂದಿಗೆ ಮಾತನಾಡುತ್ತಾ ಟ್ಯಾಕ್ಸಿಯುವ 
ನಿಗೆ ಬಾಡಿಗೆ ಕೊಟ್ಟು ಕಳುಹಿದಳು . ಅಡಿಗೆಯ 
ಮನೆಯ ಕಡೆಯಿಂದ ಹೋಗುವಾಗ ತಾಯಿ 
ಯನ್ನು ಕೇಳಿದಳು . 

ಅಡಿಗೆ ಮನೆಯಲ್ಲಿ ಹೊಸಬಳಿದ್ದಾಳಲ್ಲ, 
ಯಾರಮ್ಮ ? ೨೨ 
ಇಂದಿರಳಿಗೆ ಮುಂಚೆ ತಂಗಿ ರುಣೀ ಹೇಳಿದಳು . 
(“ ಅಮ್ಮ , ಅಕ್ಕನಿಗೆ ಇನ್ನೂ ಗೊತ್ತಿಲ್ಲ. ” 
“ ಹಾಗಾದರೆ ? ” 
“ ಅವಳು ನವಿತಕ್ಕ . ” 
ಪ್ರಾಯಶಃ ಇನ್ನೂ ಏನಾದರೂ ಹೇಳುತ್ತಿದ್ದ 
ಳೇನೋ , ಆದರೆ ತಾಯಿಯ ಕಣ್ಣು ಸನ್ನೆ ಯಿಂದ 
ಮುಂದೆ ಮಾತನಾಡಲಿಲ್ಲ, ರುಣಿ . ಇಂದಿರಳ 
ಹುಬ್ಬು ಗಂಟಿಕ್ಕಿದ್ದನ್ನು ನೋಡಿದಳು ಮನೀಷಾ. 

“ ನವಿತಕ್ಕ , ಯಾರಮ್ಮ ಅವಳು ? ” 
“ ಬಾ ಮೇಲಕ್ಕೆ ಹೇಳುತ್ತೇನೆ, ” ಮಹಡಿಯ 


- 
CHADENSA 


ಮೂಲ 
ವ್ಯಾಧಿಗೆ 


ಎಲ್ಲೆಲ್ಲೂ ದೊರೆಯುವುದು 

DZ-982B KAN 


೧೨೮ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ಪ್ರಸಂಗ , ಪಿತೃಹೃದಯದ ಎಷ್ಟೋ ಝೇಂಕಾರದ “ ನೀನೊಬ್ಬಳೇ ಏಕೆ ಒದ್ದಾಡಬೇಕು? ನಾವೆ 
ಧ್ವನಿಗಳ ಏಕಮಾತ್ರ ಶೋತೃ- ತಾನೊಬ್ಬಳೇ ಲ್ಲರೂ ಸೇರಿ ಅಡಿಗೆ ಮಾಡಿದರಾಯಿತು. ” 

ಮನೀಷಾ ತಾಯಿಯನ್ನು ಹೆಚ್ಚು ಪ್ರಶ್ನಿಸದೆ ಬಾಗಿಲ ಬಳಿ ಇದ್ದ ಒಂದು ಕೋಣೆಯನ್ನು 
ಕೇಳಿದಳು , 

ನಮಿತಳಿಗೆ ತೆರವು ಮಾಡಿಕೊಡಲಾಗಿತ್ತು . ರಾತ್ರಿ 
(“ ಬಂದು ಎಷ್ಟು ದಿನವಾಯಿತು ? ” 

ಬಹಳ ಹೊತ್ತು ನಿದ್ರೆ ಬಾರದೆ ಮನೀಷಾಎದ್ದು ನವಿ 
ಐದಾರು ತಿಂಗಳು ಆಗಿರಬಹುದು. ” ತಳ ಕೋಣೆಯ ಕಡೆ ಬಂದಳು . ದೀಪ ಉರಿಯು 
“ಹೇಗೆ ಬಂದಳು ? ೨೨ 

ತಿತ್ತು . 
“ ನನಗೆ ಸರಿಯಾಗಿ ಗೊತ್ತಿಲ್ಲ, ” ಇಂದಿರಾ ಹಾಸಿಗೆಯ ಮೇಲೆ ಬಿದ್ದಿದ್ದ ಪುಸ್ತಕಗಳನ್ನು 
ಜೋರಾಗಿ ಹೇಳಿದಳು , “ ಯಾವುದೋ ಕ್ಯಾಂಪಿನಲ್ಲಿ ನೋಡಿ ಮನೀಷಾ ಕೇಳಿದಳು - ಓದುತ್ತಿದ್ದೀ 
ದ್ದಳಂತೆ , ನಿನ್ನ ತಂದೆ ಹೋಗಿ ಕರೆದುಕೊಂಡು ಯೇನು ? ” 
ಬಂದರು . ” 

“ ಕಥೆ ಪುಸ್ತಕವೇನು ? ” ಎನ್ನುತ್ತಾ ಪುಸ್ತಕ 
ನಮಿತ ಅಡಿಗೆಯ ಮನೆಯಲ್ಲಿದ್ದಳು. ಇದ್ದಿಲು ವನ್ನು ನೋಡಿದರೆ , ಅದು ರಣುವಿನ ಅಂಕಗಣಿತ 
ಒಲೆಗೆ ಇದ್ದಿಲನ್ನು ಹಾಕಿ, ಬೀಸಣಿಗೆಯಿಂದ ಗಾಳಿ ವಾಗಿತ್ತು . 
ಬೀಸುತ್ತಿದ್ದಳು. ಬಟ್ಟೆ , ಕೈ ಎಲ್ಲವೂ ಇದ್ದಿಲಿನ “ ಎಲ್ಲಿನ ತನಕ ಓದಿದ್ದೆ ? ” 
ಮಸಿಯಿಂದ ಕಪ್ಪಾಗಿತ್ತು . ಕೋಣೆಯ ತುಂಬ “ಸ್ಕೂಲುಎಲ್ಲಿತ್ತು ? ತಂದೆಯವರ ಹತ್ತಿರ 
ಹೊಗೆತುಂಬಿಕೊಂಡಿತ್ತು . 2. 

ಪಾಠ ಹೇಳಿಸಿಕೊಳ್ಳುತ್ತಿದ್ದೆ . ” 
ಮನೀಷಾ ನುಡಿದಳು - “ ನವಿಂತಾ, ನಾನು ನಿಮ್ಮ ತಂದೆಯವರಿಂದ ಕಾಗದ ಬಂದಿತ್ತೇ ? ” 
ನಿಮ್ಮಕ್ಕ ಅಲ್ಲವೇ ? ” 

ನಮಿತ ಕತ್ತೆತ್ತಿ ನೋಡಿದಳು. ಕೈಯಲ್ಲಿದ್ದ ಬಂದಾಗಿನಿಂದಲೂ ಸುದ್ದಿಯೇ ಇಲ್ಲವೇನು? ” 
ಬೀಸಣಿಗೆಯನ್ನು ಪಕ್ಕದಲ್ಲಿಟ್ಟು , ಸೆರಗನ್ನು ನಮಿತಳ ಕಂಠ ಗದ್ಗದಿತವಾಯಿತು. ಕಣ್ಣು 
ತಲೆಯ ಮೇಲೆ ಹೊದೆದು ನಮಸ್ಕರಿಸಿದಳು . ಗಳಿಂದ ಎರಡು ಹನಿ ತೊಟ್ಟಿಕ್ಕಿತು. ಸೆರಗಿನಿಂದ 
ಮನೀಷಾ ಆಕೆಯ ಹೆಗಲ ಮೇಲೆ ಕೈಯಿಟ್ಟು ಒರೆಸಿಕೊಳ್ಳುತ್ತ ನುಡಿದಳು - ' ಇಲ್ಲ .” 
ಹೇಳಿದಳು - “ ನನ್ನ ಬಗ್ಗೆ ನಿನಗ್ಯಾರೂ ಹೇಳ ಒಂದು ವಾರ ಕಳೆದ ನಂತರ ಮನೀಷಾ, ತಂದೆಗೆ 
ಲಿಲ್ಲವೇ ? ” 
ನಮಿತ ತಲೆಯನ್ನು ತಗ್ಗಿಸಿಯೇ ಇದ್ದಳು. ' ನಾನು ನಾಳೆ ಊರಿಗೆಹೋಗುತ್ತಿದ್ದೇನೆ. ” 

ರುಣಿ, ರಣು ನಿಮ್ಮ ಬಗ್ಗೆ ಆಗಾಗ್ಗೆ ಹೇಳಿ “ ನಾಳೇನೇ ? ” 
ದರು . ನೀವು ಆ ಕೋಣೆಗೆ ಹೋಗಿ, ಇಲ್ಲಿ ತುಂಬಾ ನಮಿತಳ ನನ್ನ ಜತೆಯಲ್ಲಿ ಬರುತ್ತಾಳೆ. ” 
ಹೊಗೆ, ೨೨ 

ಎರಡು ದಿನ ನಿನ್ನಲ್ಲಿ ಇರಲೇಳು, ಅದಕ್ಕೇಕೆ 
- “ ನಿನಗೆ ಹೊಗೆ ಇಲ್ಲವೇ ? ” ನಮಿತ ಸುಮ್ಮ ನನಗೆ ಹೇಳಬೇಕು ? ೨೨ 
ನಿದ್ದಳು. ಒಂದೆರಡು ಕಣ ನೋಡಿ ಮನೀಷಳೆ ಎರಡು ದಿನ ಅಲ್ಲ, ನಮ್ಮ ಮನೆಯಲ್ಲಿಯೇ 
ಹೇಳಿದಳು - ಏಕೆ, ಸುಮ್ಮನಿದ್ದೀಯಲ್ಲಾ ? ” ಇರುತ್ತಾಳೆ ” ಗೌರಿನಾಥರ ಹಣೆಯಲ್ಲಿ ಗೆರೆಗಳಿದ್ದವು. 
“ ನನಗಿದೇ ಅಭ್ಯಾಸವಾಗಿಹೋಗಿದೆ. ” 

“ನಿನ್ನಮ್ಮನನ್ನು ಕೇಳಿದಿಯಾ : ?” 
ಮಾರನೆಯ ದಿನ ಮನೀಷಳೇ ಅಡಿಗೆಯನ್ನು “ ಇಲ್ಲ, ಕೇಳುತ್ತೇನೆ. ” 
ಮಾಡಲು ಅಡಿಗೆಯ ಮನೆಗೆ ಬಂದಾಗ ನಮಿತ ಇವಳು ಬರುತ್ತಾಳೇನು ? ” 
ಹೇಳಿದಳು , 

' ಬಾರದೆ ಏನು ? ಇಲ್ಲಿ ಇದ್ದು , ಬೆಳಗಿನಿಂದ 
“ನೀವು ಅಡಿಗೆ ಮಾಡುವುದು ಬೇಡ, ಒಂ ರಡು ಸಂಜೆಯತನಕ ಮನೆಪಾತ್ರೆ ಬೆಳಗುವುದರಲ್ಲೇ 
ದಿನ ಇದ್ದು ಹೋಗಲು ಬಂದವರಿಗೇಕೆ ವೃಥಾ ಆಕೆ ಜೀವನದ ಉದಯ , ಸಂಧ್ಯೆಗಳನ್ನು ನೋಡಿ 

ದರೆ ಸಾಕೆ ? ೨೨ 


ಈ ಹೇಳಿದಳು : 


ಶ್ರಮ ? ೨೨ 


. 


14 


- 


- 


Within 


Th ) 


IIIA 


110 


IND 


NT 
IND 


E 


1. 


MA/ 


* 


•••••• 


AFFAN MP44NNNNNN •°°°°°°S/AAAAA 

44444 

AAAAAH0 


• 


44444FAANA 
KANASANNA 


••• 


Sr +NENAH *INANNANNA NANNA 

NNNNNNNN +++44A6 *****INNANAHAHAHA 

ANAGAMANA 


THINKANI 


INDIAN 


ಎದ್ದು ನಿಲ್ಲುವ ಪಟ್ಟೆ ಗಳುಳ್ಳ ಬಟ್ಟೆ ಸುಸ್ಪಷ್ಟ, ದಿಟ್ಟ 
ತನದ ಬಟ್ಟೆ -ಕಳವ ಪಟ್ಟೆಗಳ, ವಿಶೇಷ ತರದ 
ಬಟ್ಟೆ ಅತಿಸೂಕ್ಷ್ಮವಾದ ನೆಯ್ದೆ - ಧರಿಸಿನೋಡಿರಿ . 
ನಿಮ್ಮ ವ್ಯಕ್ತಿತ್ವಕ್ಕೆ ಬರುವುದು ಗೆಲವು, ಪ್ರತಿಷ್ಟೆ ! 


Oh MAFATLAL 


GROUP 


ಮಫತಲಾಲ ಗುಪ್ 
ಪಾ ಫಿ ನ್ಸ್ ಮತ್ತು ಶ ಟರ್ ೦ಗ್ 


2x2 ( ಟೆರೀನ್'] ಕಾಟಿನ್ , ಪ್ರಿಂಟೆಡ್ , ಟಿಬಿಲೈ ಸ್ಟ್ , ಮ್ಯಾಫಿನ್ಸೆಸ್ಟ್ ಮತ್ತು ಫ್ರೆಚ್ ಮಾದರಿಯವು. 
ನ್ಯೂ ಶೂರಾಕ್ (ಶೋರಾಕ್ ) , ಅಹಮದಾಬಾದ್ • ನೂ ಶೋರಾಕ್ , ನಡಿಯಾದ್ : ಸ್ಯಾಂಡx - 
ಬೊಂಬಾಯಿ : ಸ್ಕಾಂಡರ್ಡ್ ( ನ್ಯೂ ಚೈನಾ), ಬೊಂಬಾಯಿ : ಸ್ಯಾಂಡರ್ಡ್, ದೇ ವಾ * 
ಸಾಸೂನ್, ಬೊ೦ಬಾಯಿ • ಸಾಸನ್ , ( ನ್ಯೂ ಯೂನಿಯನ್ ) , ಬೊಂಬಾಯಿ - ಸುರತ ಕಾಟನ್ , 
ಸುರತ್ : ಮಫತಲಾಂ ಫೈನ್ , ನವ ಸಾರಿ : ಮಿಹಿರ್ ಟೆಕ್ಸ್ಟೈಲ್ಸ್ , ಅಹಮದಾಬಸ್ತಿಗೆ 


LPE , Aiyaa m . 226 KN 


I36 - 17 


೧೩೦ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ಮಾರನೆಯ ದಿನ ಮನೀಷಾ, ಅಮ್ಮನೊಂದಿಗೆ ಪರಾವಲುಸೀರೆಯನ್ನು ೬ ಮನೀಷಾ ಮುಂದೆ 
ಈ ವಿಷಯವನ್ನು ಹೇಳಿದಾಗ : 

ನಿಂತಿದ್ದಾಳೆ, ನಗುತ್ತ ಗಂಡನ ಕಡೆ ನೋಶ 
“ ನನ್ನ ನ್ನು ಕೇಳಬೇಕೇನು? ಕರೆದುಕೊಂಡು ದಳು. 
ಹೋಗುವ ಹಾಗಿದ್ದರೆ ಕರೆದುಕೊಂಡುಹೋಗು. ” ಏನನು ನೋಡುತ್ತಿದ್ದೀರಾ? ” 

ನಮಿತಳಿಗೆ ಈ ಮಾತನ್ನು ಕೇಳಿ ಒಳಗೊಳಗೇ ' ತಮಾಷೆ ಏಕೆ ? ವಿಚಾರ ಏನು, ಹೇಳು ? ? 
ಸಂತೋಷವಾದರೂ ತೋರ್ಪಡಿಸಿಕೊಳ್ಳದೇ ಹೇಳಿ ' ಬೆಂಕಿ ! ” 
ದಳು , 

“ಇಲ್ಲದ ಮಾತೇಕೆ, ವನಿ” ವಿರಕ್ತಿಯಿಂದ 
“ ಇಲ್ಲಿಯೇ ಚೆನ್ನಾಗಿದ್ದೇನಲ್ಲ, ಅಕ್ಕ , ಅಲ್ಲಿಗೆ ನುಡಿದ ಶಂಕರ. ' ಹೇಳುತ್ತೀಯೋ ಇಲ್ಲವೋ 
ಹೋಗಿ ತೊಂದರೆ, ಹಾವಳಿಯನ್ನು ಉಂಟು ಯಾರು ಅಕೆ ? ” 
ಮಾಡಲೇ ? ೨೨ 

ಆಹಾ ! ಪಾಪ, ಎಂತಹ ಭಾಗ್ಯ ಕೈ ತಪ್ತಿ 
ಮನೀಷಾ ನಮಿತಳನ್ನು ಆಲಿಂಗಿಸಿದಳು . ಹೋಯಿತು ! ಸೆರಗನ್ನು ಹಿಡಿದುಕೊಳ್ಳುತ್ತಿದ್ದ 

' ನಾನು ಅಕ್ಕ ಅಲ್ಲವೇ ! ನೋಡೋಣ, ಹಾಗೆಯೇ , ವಾಯ . ” 
ಅದೇನು ತೊಂದರೆ , ಹಾವಳಿ ಉಂಟುಮಾಡು '' ಅದಲ್ಲ. ನಾನೇನು ಅಂಥದು ಮಾಡಿದೆ ? ” 
ತೀಯೋ . ಆದರೆ ಒಂದು ಮಾತು , ನೀವು, ' ಸರಿ , ಸರಿ, ಕೆಟ್ಟದ್ದೇನೂ ಮಾಡಿಲ್ಲ . ನೋಡಿ? 
ತಾವು ಎಂದು ನನ್ನನ್ನು ಕೆರೆಯುವುದನ್ನು ಬಿಡ ಎನ್ನುತ್ತಾ ಮನೀಷಜೋರಾಗಿ ಕರೆದಳು. “ ಅರೇ 
ಬೇಕು ” 

ಎಲ್ಲಿ ಹೋದಳೆ ? ನನ್ನ ನ್ನು ಹುಲಿಯ ಬಾಯಿ 
ಯಲ್ಲಿ ಕೊಟ್ಟು ಅಡಗಿ ಕುಳಿತಿದ್ದಾಳೆ. ” 

ನಮಿತಳ ಹೃದಯದ ಬಡಿತ ಇನ್ನೂ ನಿಂತಿರ 
ಮನೀಷಳ ಪತಿ ಶಂಕರ್ , ಬರ್ದವಾನಿನ ಅಸ್ಸ - ಲಿಲ್ಲ . ಅಕ್ಕ ಏನು ಮಾಡುತ್ತಾಳೆ . ಆಗಿನಿಂದಲೂ 
ತ್ರೆಯಲ್ಲಿ ಡಾಕ್ಟರ್ , ಬರ್ದವಾನ್ ಕಲಕತ್ತೆಯಿಂ- ಅಕ್ಕನ ಹಿಂದೆಯೇ ಇದ್ದಳು. “ನೀನೇನೂ ಯೋಶ 
ದೇನೂ ದೂರ ಇಲ್ಲ . ಮನೀಷ ಪತಿದೇವರಿಗೆ ಸಬೇಡ, ಒಂದು ಬಾರಿ ಮುಂದೆ ಬಾ . ನಾನ. 
ಬರುವ ದಿನವನ್ನೂ ತಿಳಿಸಿರಲಿಲ್ಲ, 

ನಿನ್ನ ಹಿಂದೆಯೇ ಇರುತ್ತೇನೆ ” ಎಂದು ಹೇಳಿದ 
- ಶಂಕರ ಮನೆಗೆ ಬಂದೊಡನೆ, ಬಟ್ಟೆಗಳನ್ನು ಮೇಲೆ ಒಪ್ಪಿದಳು. ಆದರೆ ಈಗ ಭಾವನ ಎದುರು 
ಅಂಗಳದಲ್ಲಿ ಒಣಗ ಹಾಕಿದ್ದು ನೋಡಿದ, ದೀರ್ಘ ಹೋಗುವುದು ಅವಳಿಗೆ ಮಹಾ ವಿಪತ್ತಾಗಿ 
ಅಗಲಿಕೆ - ಎಂದರೆ ಒಂದು ವಾರದಷ್ಟು ಅಂತ್ಯ ಕಂಡಿತು . 
ವಾಗಿತ್ತು . ಹೃದಯ ಆನಂದದಿಂದ ಕುಣಿದಾಡ ಎಂತಹ ಹುಡುಗಿಯೇ ! ಭಾವನಿಗೆ ನವರ 
ತೊಡಗಿತು. ಆದರೆ ಮನೆಯೊಳಗೆ ಹೋದರೆ ಸ್ನಾರ ಮಾಡುವುದಿಲ್ಲವೇ ? ” 
ಹೆಂಡತಿ ಕಾಣಲಿಲ್ಲ. ಕರೆದ, ಉತ್ತರ ಬರಲಿಲ್ಲ . ಶಂಕರ ಆಶ್ಚರ್ಯದಿಂದ ಮರುನುಡಿದ 
- ಸ್ವಿಚ್ ಹಾಕಿದ , ದೀಪವಿಲ್ಲ . ದೇವೇನ್ ! ” “ ಭಾವ ! ?” 
ಆಳ ನ್ನು ಕೂಗಿದ . ತನ್ನ ಕೋಣೆಗೆ ಬಂದಾಗ , ನಿಧಾನವಾಗಿ ಕೋಣೆಯಿಂದ ಹೊರಬಂದು 
ಬಾಗಿಲ ಬಳಿ ಸೀರೆಯ ಸದ್ದಾಯಿತು. “ಎನು ತಲೆ ತಗ್ಗಿಸಿ, ಶ೦ಕರನ ಪಾದಸ್ಪರ್ಶ ಮಾಡಿದಳ 
ತಮಾಷೆ ಮಾಡುತ್ತೀಯಾ? ” ಎನ್ನುತ್ತಾ ಸೆರಗನ್ನು ನಮಿತ, ಮನೀಷಾ ನುಡಿದಳು - “ ನಾನು ನಿಮಗೆ 
ಹಿಡಿಯುವಷ್ಟರಲ್ಲಿ ಅದು ಕೈಯಿಂದ ನುಣಚಿ ನಮ್ಮ ದೊಡ್ಡಪ್ಪನ ಬಗ್ಗೆ ಹೇಳಿದ್ದೆನಲ್ಲ ! ಅವರ 
ಮಾಯವಾಗಿ ಹೋಯಿತು. ಅದೇ ಕ್ಷಣದಲ್ಲಿ ಮಗಳು , ನಮಿತಾ. ” 
ಅಂಧಕಾರದಿಂದ ನಗುವ ಧ್ವನಿ ಕೇಳಿಸಿತು . ' ಸರಿ' ಎನ್ನುತ್ತ ನಮಿತಳ ಕೈ ಹಿಡಿದೆಬ್ಬಿಸಿ 

' ದೇವೇನ್ , ಮೇನ್ ಸ್ವೀಟ್ ಹಾಕು . ” ಬೆನ್ನ ಮೇಲೆ ಕೈಯಾಡಿಸಿದ ಶಂಕರ - ನಮಿತ 
ದೀಪ ಬೆಳಗುತ್ತಲೇ ಶಂಕರದಿಢನಾದ. ಆ ಇನ್ನಷ್ಟು ಮುಂದುಡಿದಳು, ಮನೀಷಾ ಗದರಿಸಿದಳು 
ಬಣ್ಣ ದ ಸೆರಗೆಲ್ಲಿ ಹೋಯಿತು ? ಕಪ್ಪು ಅಂಚಿನ ಎಷಪ್ಪ , ನಾಚಿಕೆ ? ಇಂತಹ ಭಾವ ನನಗೆ ಸಿಕ್ 


ဂဂါ 
ವಾತ್ಸಲ್ಯ ಬಂಧನ 
ದ್ದರೆ, ನಾನು ಕಂಡವಳೇ ಕಿವಿ ಹಿಂಡುತ್ತಿದ್ದೆ . ” ಪ್ರಶ್ನಿಸಿಕೊಂಡರೂ ಉತ್ತರ ದೊರೆಯುತ್ತಿರಲಿಲ್ಲ . 
“ ನಿನ್ನ ಹಾಗೆ ಎಲ್ಲರೂ ರಣಚಂಡಿಯರಲ್ಲ. ” ತನ್ನ ಮೇಲೆಯೇ ಕೋಪಗೊಳ್ಳುತ್ತಾಳೆ . ಪ್ರತಿಜ್ಞೆ 

* ಅದರಿಂದ ನಿಮಗೇ ಲಾಭ , ಇನ್ನೊಂದು ಮಾಡುತ್ತಾಳೆ. ಆದರೆ ಶಂಕರನ ಎದುರಿಗೆ ಬಂದರೆ 
ಮುಖವನ್ನು ನೋಡುವ ಸುಯೋಗದೊರೆಯಿತು. ಮತ್ತೆ ಅದೇ ನಡುಕ, ಮಾತಿಲ್ಲ ಕಥೆಯಿಲ್ಲ. 
ರಣಚಂಡಿಯಿಂದ ಬೇಜಾರಾಗಿತ್ತು , ಅದರ ಬದಲು ಮೌನದಿಂದ, ಸಂಕೋಚದಿಂದ , ತಲೆ ತಗ್ಗಿಸು 
ಈ ಸುಂದರ ವದನದ ಕಲಾವತಿ ದೊರೆತಿದ್ದಾಳೆ. ವಳು . 
ನೋಡಿ, ಇವಳು ಸುಂದರಿಯೋ ಅಲ್ಲವೋ ? ” ಮನೀಷಳಾದರೆ ತಪ್ಪಲ್ಲವನ್ನೂ ಗಂಡನ 

ನಮಿತ ನಾಚಿ ಬೆವತು ಕೋಣೆಯೊಳಗೆ ಓಡಿ ಮೇಲೆಯೇ ಹಾಕಿದ್ದಾಳೆ, ಆತನ ಕಡೆಯಿಂದ 
ದಳು . 

ಸ್ವಲ್ಪವಾದರೂ ಉತ್ಸಾಹ, ಪ್ರೋತ್ಸಾಹ ಸಿಗದಿದ್ದರೆ, 
“ ಎಲ್ಲಿ ಓಡಿದೆಯೇ ? ” 

ಈ ಗ್ರಾಮೀಣ, ಹಳ್ಳಿಯ ಹುಡುಗಿ ಲಜ್ಜೆಯನ್ನು 
* ನೀನು ಇಷ್ಟು ತೊಂದರೆ ಕೊಟ್ಟರೆ, ಪಾಪ, ಬಿಟ್ಟಾಳೆ? 
ಅವಳು ಹೇಗೆ ಸಹಿಸಿಯಾಳು ? ” 

ಗಂಡ ಆಫೀಸಿಗೆ ಹೋಗಲು ಟೈ ಕಟ್ಟುತ್ತಿದ್ದಾಗ 
'' ಬಹಳ ನಾಚಿಕೆ ! 22 ಮನೀಷಾ ನಗೆ ತುಂಬಿದ ಕೇಳಿದಳು : 
ಧ್ವನಿಯಲ್ಲಿ ನುಡಿದಳು , 

“ನೀವು ಮನುಷ್ಯರೇ ? ” 
“ ನಾಚಿಕೆ ಇದ್ದರೆ ಒಳ್ಳೆಯದು. 12, 

ಕಾಣುವುದಿಲ್ಲವೇ ? ಮನೀಷ್ ಡಾಕ್ಟರ್ 
“ ಸರಿ ಹಾಗಾದರೆ ನಾನೀಗಹೋಗಬಹುದು . ಶಂಕರ ಪ್ರಸಾದ ದಾಸಗುಪ್ತ ” ಗಂಭೀರನಾಗಿ 
' ನಾನು ಹಾಗೆಲ್ಲಿ ಹೇಳಿದೆ ? ೨೨ . 

ನುಡಿದ ಶಂಕರ . 
“ ಹೇಳಬೇಕೇನು? ಬಿದಿಗೆಯ ಚಂದ ಮಾಡಿದ 
ಮೇಲೆ, ಪ್ರತಿಪದೆಯು ಚಂದ್ರನಿಗೆ ಸ್ನಾನವೆಲ್ಲಿದೆ ? ೨೨ 

“ ಅದು ಬಿದಿಗೆಯ ಚಂದ್ರನಾದರೆ , ಇದು ನನ್ನ ಈ ಪುಕ್ಕಟೆ ಕಾಣಿಕೆ ೩ ತಿ೦ಗಳ ವರೆಗೆ 
ಚೌತಿಯ ಚಂದ್ರ ” ಎನ್ನುತ್ತ ಶಂಕರ, ಮನೀಷಳ ಸ್ತ್ರೀಯರ ಸೌಂದರ್ಯ ಶ್ಮೀ ಆಟ 
ಸೆರಗು ಹಿಡಿದು ತನ್ನೆಡೆಗೆ ಬರಸೆಳೆದ, 

ಸೀರೆಗಳು ಆಧುನಿಕ ಸೌಂದರ್ಯದಿಂದ 

ಕ್ಲಿಗಳಲ್ಲಿ ಬಣ್ಣಗಳಲ್ಲಿ ಹಂಗಾಮಿ 
ಶಂಕರ ಪ್ರವೇಶಿಕಾ ಪರೀಕ್ಷೆಯ ಪುಸ್ತಕಗಳನ್ನು # ಗಾಗಿ ಹೊಸದಾಗಿ ಬಂದಿದೆ 
ತಂದು ಕೊಟ್ಟ. ನಮಿತಳಿಗೆ ಈಗ ಓದುವುದನ್ನು ದೊಡ್ಡ ಕಾಯಿಜ ನಮ್ಮಳಿ 
ಬಿಟ್ಟರೆ ಬೇರೇನೂ ಕೆಲಸವಿರಲಿಲ್ಲ. ಕೆಲಸಕ್ಕೆ ಆಳು ಮಾತ್ರ ಲಭ್ಯವಿವೆ, ಬೆಲೆ ಕೆ. 
ಕಾಳುಗಳಿದ್ದರು. ಗ್ರಾಂಡ್ ಟ್ರಂಕ್‌ ರೋಡಿನಲ್ಲಿ ತಿಲಕ್ಕ ಹೀಗೆ ರೂ , ೧೧ - 00 
ಓಡಾಡುವ ಟ್ರಕ್ಕುಗಳನ್ನು ನೋಡುವುದು 9 ಸೀರೆಗಳಿಗೆ ರೂ . ೨೦- 09 | 
ಇನ್ನೊಂದು ಕೆಲಸವಾಗಿತ್ತು , ಆಕೆಗೆ ಆಗಾಗ್ಗೆ 

4 ಕ್ಕೆ ರೂ . ೨೮- ೦೦ ೪ ಕ್ಕೆ 
ತಂದೆ ತಾಯಿಯರ, ಶರತನ ಮಾತುಗಳು ಜ್ಞಾಪ ಈ ೩ °00 ಏ ಜ ತೀಕ 
ಕಕ್ಕೆ ಬರುತ್ತವೆ. ಫಲಜಾನಳ ಸಹಪೂರಿತ ಕುಕ್ಕಟೆ ? ಅಥವಾ ಮೇಲ್ಪಟ್ಟ ಆಡ೯ರುಗಳಿಗೆ 
ವದನ, ಮಜೀದನ ಅಂತಿಮ ಶಬ್ದಗಳು ಕಣ್ಮುಂದೆ ಕೈ ಆರ್ಡರನ್ನು ಕೋ ಪಾರ್ಸಲಿನಿಂದ ಕಳಿಸಲಾ 
ನಿಂತಂತೆಯೇ ಭಾಸವಾಗುತ್ತವೆ. 

ಗುವದು, 
ಶ೦ಕರನ ಹತ್ತಿರ ಮಾತನಾಡಲು ಇನ್ನೂR ARVIND AGENCIES 
ನಾಚಿಕೆ ಸಂಕೋಚ. ಅದೇನೆ ಶಂಕರ ಎದು 
ರಿಗೆ ಬಂದರೆ ಡವಡವನೆ ಹೊಡೆದುಕೊಳ್ಳುತಿತ್ತು 

( K , V , 22 ) 
ಅವಳ ಎದೆ, ಕಾಲುಗಳು ನಡುಗುತ್ತಿದ್ದವು. ನಮಿ 

೪, ೦ , Box 1408 , Delhi = 6 
ತಳಿಗೂ ಅರ್ಥವಾಗಿರಲಿಲ್ಲ . ಕೆಲವು ಸಲ ತನ್ನ ನೇ ಛಿಡಿಡಿಡಿಠಿಡಿಡಿಠಿeಡಿಡಿಡಿಡಿಡಿಡಿಡಿಡಿಠಿಠಿಲಿಡಿರಿಡಿನ 


ಅಅಅಅಅಅಅಅಅಅಅಅಅಅಅbe 


00 


೧೩೨ 

ಕಸ್ತೂರಿ, ಡಿಸೆಂಬರ್ ೧೯೬೭ 
'ಮನೀಷ್‌ ! ?” 

ಸುತ್ತ ಗಂಭೀರಳಾಗಿ ಮನೀಷ ನು ಡಿ ದಳು. 
'ಮನೀಷಳ ಅಧಿಕಾರಿ . ” 

ಡ್ರೈವರ್ ಸಾಹೇಬರು ನನಗೆ ಬಾ ಎನ್ನಲಿಲ್ಲವಲ್ಲ, ” 
* ಅಧಿಕಾರಿ ಮಹಾಶಯರೇ , ಅಧೀನಳ ಎನ್ನುತ್ತ ನಮಿತಳ ನ್ನು ಎಳೆದು ಕೂರಿಸಿದಳು , 
ಮಾತನ್ನು ಕೇಳುವಿರಾ ? ” 

ಮನಿಷಾ . 
“ ದೇವಿಯ ಅಪ್ಪಣೆಯಾಗಲಿ. ” | 

- ಶ್ರಾವಣದ ಸಂಧ್ಯೆ , ವರುಣನ ಆಗಮನದಿಂದ, 
'' ತಮಾಷೆ ಮಾಡಬೇಡಿ, ನವಿತಳನ್ನು ಹತ್ತಿರ ರಸ್ತೆಯ ಇಕ್ಕೆಲಗಳ ಹೊಲಗದ್ದೆಗಳಲ್ಲಿ ಪಜ್ಜೆಯ 
ಕರೆಯುವುದಿಲ್ಲ , ಮಾತನಾಡಿಸುವುದಿಲ್ಲ . ಆಕೆಯ ರತ್ನ ಗಂಬಳಿಯನ್ನು ಹಾಸಿದಂತಿತು , ತಂಪು 
ಅಧೈರ ಹೋಗುವುದಾದರೂ ಹೇಗೆ ? ” ಹವೆ ಅಹ್ಲಾದಕರ ವಾಗಿ ಚುಂಬಿಸುತ್ತಿತ್ತು . ಕಾರು 
* ಅಧೈರ ? ” 

ವೇಗವಾಗಿ ಹೋಗುತ್ತಿತ್ತು . ಒಮ್ಮೆ ನಲವತ್ತು 
“ಹೌದು, ನಿಮ್ಮನ್ನು ಕಂಡರೆ ಭಯ , ಆಕೆಗೆ. ” ಮೈಲಿ, ಮತ್ತೊಮ್ಮೆ ಐವತ್ತು ಮೈಲಿ. ಕಾರಿನ 

ಭಗವಂತ ! ಅದರಲ್ಲಿ ಒಂದಂಶವಾದರೂ ವೇಗ, ಮನೀಷಳ ರಕ್ತದ ವೇಗವನೂ ಹೆಚ್ಚಿಸು 
ಅವಳ ಅಕ್ಕನಿಗಿದ್ದಿದ್ದರೆ! ” 

ತಿತ್ತು . ಮುಂಗುರುಳು ಹಣೆಯ ಮೇಲೆ ನರ್ತಿ 
“ ಅಕ್ಕನ ಮಾತು ಬಿಡಿ , ಮಾತು ಹಾರಿಸಬೇಡಿ. ” ಸುತ್ತಿತ್ತು . 
“ ತಾಯಿ ತಂದೆಯವರನ್ನು ಬಿಟ್ಟು ಬಂದ ನಮಿತಳ ಮನದಲ್ಲಿ ಬಿರುಗಾಳಿ ಎದ್ದಿತ್ತು . ತನ್ನ 
ಹುಡುಗಿ , ಇದಕ್ಕಿಂತಲೂ ಮಾನಸಿಕ ಆಘಾತ ಸಂಕುಚಿತ ದೇಹವನ್ನು ನಾಚಿಕೆಯಿಂದ ಮತ್ತಷ್ಟು 
ಮತ್ತೇನುಬೇಕು ? ಅಲ್ಲಿಂದ ಬಂದಮೇಲೆ ಅವರ ಸಂಕುಚಿತಗೊಳಿಸಿ, ಅಕ್ಕನ ಹೆಗಲ ಮೇಲೆ ಒರಗಿ 
ವಿಚಾರವೇ ಗೊತ್ತಿಲ್ಲ. ಪ್ರಾಯಶಃ ಯೋಚನೆ ದೂಳು, ಕೈಯನ್ನು ತನ್ನ ವಕ್ಷಸ್ಥಳದಲ್ಲಿಟ್ಟು , 
ಯಿಂದ ಹೀಗಿರಬಹುದು . ಒಂದು ಕೆಲಸ ಮಾಡು, ಗಾಳಿಯೊಡನೆ ನರ್ತಿಸಬೇಕೆನ್ನುವ ಸೆರಗನ್ನು ಹಿಡಿ 
ಇಂದು ನಾವೇಕೆ ದಾಮೋದರ ಅಣೆಕಟ್ಟಿನ ವರೆಗೂ ದಿದ್ದಳು ಬಲಗೈ ಅಕ್ಕನ ಕೈಯನ್ನು ಹಿಡಿದಿತ್ತು . 
ಹೋಗಿಬರಬಾರದು ? ” ಶಂಕರ ಹೇಳಿದ . ಕಾರಿನ ವೇಗ ಜಾಸ್ತಿಯಾಯಿತು. ನಮಿತ ಕಣ್ಣು 

'' ಅವಳನ್ನು ಕರೆದುಕೊಂಡು ನೀವೊಬ್ಬರೇ ಗಳನ್ನು ಮುಚ್ಚಿ ಕೊಂಡಳು. ಭಯದಿಂದ ಮನೀ 
ಹೋಗಬೇಡಿ. ೨೨ 

ಷಳ ಕಿವಿಯಲ್ಲಿ ಪಿಸುಗುಟ್ಟಿದಳು , ಸ್ವಲ್ಪ ನಿಧಾನ 
ಹುಚ್ಚಿ ! ನಿನ್ನನ್ನು ಬಿಟ್ಟು ಅವಳನ್ನು ಕರೆದರೆ , ವಾಗಿ ಹೋಗುವಂತೆ ಹೇಳಕ್ಕೆ ! ” 
ಅವಳು ಮತ್ತಷ್ಟು ನಾಚಿ ನೀರಾಗುತ್ತಾಳೆ. ” * ಸುಮ್ಮನಿರು, ” ಮನೀಷ ಹೇಳಿದಳು . 

“ ಅಲ್ಲಿಗೆಹೋಗುವುದಾದರೂ ಹೇಗೆ ? ” “ನಿಧಾನವಾಗಿ ಹೋಗುವುದರಲ್ಲಿ ಮಜ ಇಲ್ಲ. ” 
“ ಒಂದು ಸೆಕೆಂಡ್ ಹ್ಯಾಂಡ್ ಕಾರು ಮಾರಾ ಶಂಕರ , “ ಹೆದರಿಕೆ ಯಾ ಗು ತಿ ದೆ ಯೇ 
ಟಕ್ಕೆ ಬಂದಿದೆ . ಟ್ರಯಲ್ ನೋಡಿದರಾಯಿತು. ” ನಮಿತಾ ? ” ಎಂದು ಕೇಳಿದ . 

ಮನೀಷಳ ಮುಖದಲ್ಲಿ ಸಂತೋಷದ ಅಲೆ - ನಮೀತ ಸುಮ್ಮನಿದ್ದಳು. 
ಎದ್ದಿತು, ' ಸರಿ ಹೊತ್ತು ಮಾಡಬೇಡಿ. ” “ ಸರಿ . ವೇಗವನ್ನು ಕಮ್ಮಿ ಮಾಡುತ್ತೇನೆ, 
- ಆರು ಸೀಟರ್ ಗಾಡಿ , ಶಂಕರ್ ಸಾರಥಿ ಬಿಡು . ” 
ಯಾಗಿದ್ದ . ಡ್ರೈವರನನ್ನು ಹಿಂದಿನ ಜಾಗದಲ್ಲಿ ಅಣೆಕಟ್ಟಿನ ಬಳಿ ಕಾರು ನಿಂತಿತು . ಇಳಿಯು 
ಕೂರಿಸಿ , ಮರು ಜನರ ಮುಂದೆ ಕುಳಿತು ತಿರುವಾಗ ಹೋದ ಪ್ರಾಣ ಮರಳಿ ಬಂದಂತಾ 
ಕೊಳ್ಳುವುದೆಂದು ನಿರ್ಧರಿಸಿದರು . ಶಂಕರ ಯಿತು. ಕಣ್ಮುಂದೆಯೇ ದಾಮೋದರ ನದಿ 
ಸ್ಟೀರಿಂಗ್ ಹಿಡಿದು ಹೇಳಿದ. 

ಹರಿಯುತ್ತಿತ್ತು . ವೇಗದ ಪ್ರವಾಹ . ಅವಳು ನದಿ, 
ನಮಿತ, ಕುಳಿತುಕೊ ಬಾ . ” 

ನೀರು ಇರುವ ಜಾಗದ ಕಡೆಯವಳಾದುದರಿಂದ, 
ನಮಿತ ಮನೀಷಳ ಕಡೆ ತಿರುಗಿದಳು . “ ಅಕ್ಕ , ನೀರನ್ನು ಕಂಡರೆ ಹೆದರಿಕೆ ಇರಲಿಲ್ಲ . ನದಿ 
ನೀನೇ ಕುಳಿತುಕೋ . ” 

ಯೊಂದಿಗೆ, ನದಿಯ ದಡದ ಮೇಲಿನ ಹಳ್ಳಿಗಳ ನ 
“ ನಾನೇಕೆ ? ?” ಕೃತ್ರಿಮ ಜಂಭವನ್ನು ತೋರಿ ಬಲ್ಲಳು . ಕಾರಿನ ವೇಗವನ್ನು ಆಕೆ ಸಹಿಸಳು . 


ಆಕೆಯ ಅಮೂಲ್ಯ ನಿಧಿ ಸಿಂಡಿಕೇಟನ ಪಾಸ್ ಬುಕ್ 


ಸಿಂಡಿಕೇಟ್ ಬ್ಯಾಂಕಿನಲ್ಲಿ ಈ ಕಿರಿಯ ಬಾಲಿಕೆ ತೆರೆದಿರುವ ಉಳಿತಾಯ ಖಾತೆ 
ಆಕೆಗೆ ಭೂಷಣಪ್ರಾಯವೆನಿಸಿದೆ. ಆಕೆಯ ಹೆಸರಿನಲ್ಲಿರುವ ಬ್ಯಾಂಕಿನ ಪಾಸ್ 
ಬುಕ್ ಆಕೆಗೆ ಅಮೂಲ್ಯ ನಿಧಿಯೂ ಹೌದು. ಸಿಂಡಿಕೇಟ್ ಬ್ಯಾಂಕು 
ಕೇವಲ ಆಕೆಯ ತಂದೆಯ ಬ್ಯಾ೦ಕ . ಆಕೆಯದುಕೂಡಾ. 
ಹಣವನ್ನು ಕೂಡಿಡುವ ಪರಿಪಾಠ ಆಕೆಗೆ ಎಷ್ಟು ಪ್ರಿಯವೋ ಕೂಡಿಟ್ಟ ಹಣ 
ವನ್ನು ತನ್ನ ಬ್ಯಾಂಕ್ ಖಾತೆಯಲ್ಲಿ ಜಮೆ ಮಾಡುವುದು ಆಕೆಗೆ ಅಷ್ಟೇ ಪ್ರಿಯ 
ವಾದುದು. ಜತೆಗೆ ಬ್ಯಾಂಕಿನಲ್ಲಿ ಆಕೆ ಸಂಧಿಸುವ ಮಂದಿಯ ಸ್ನೇಹ- ವಿಶ್ವಾಸ 
ಗಳಿಂದ ಆ ಬ್ಯಾಂಕು ಕೂಡಾ ಆಕೆಗೆ ಪ್ರಿಯವೆನಿಸಿದೆ. 
ಎಳೆ ವಯಸ್ಸಿನಲ್ಲಿ ನಿಮ್ಮ ಮಕ್ಕಳ ಹೆಸರಿನಲ್ಲಿ ಸಿಂಡಿಕೇಟ್ ಬ್ಯಾಂಕಿನಲ್ಲಿ 
ಉಳಿತಾಯ ಖಾತೆಯನ್ನು ತೆರೆದು ಅವರಲ್ಲಿ ಬ್ಯಾಂಕಿಂಗ ಹವ್ಯಾಸವನ್ನು 
ಮೂಡಿಸಲು ನೆರವಾಗಿರಿ. 


ಸಿಂಡಿಕೇಟ್ ಬ್ಯಾಂಕ್ ಲಿ 


2 ಜಿಸ್ಪಡ್೯ ಆಫೀಸು: ಮಣಿಪಾಲ, ಮೈ ಸೂರುರಾಜ್ಯ 


FRI 


ဂ 

ಕಸ್ತೂರಿ, ಡಿಸೆಂಬರ್ ೧೯ & ೬. 
ಪ್ರವಾಹದ ವೇಗ ಆಕೆಯ ಹೃದಯವನ್ನು ತೂಗು “ ಅಕ್ಕ ನಿಂದ ನಿನಗೇನು ? ” ಮನೀಷ ಗದರಿಸಿ 
ವಂತಿತ್ತು . ಬಹಳ ದಿನಗಳ ನಂತರ , ಇಂದು ದಳು , “ಹೋಗು, ಸ್ವಲ್ಪ ದೂರ ಹೋಗಿ ಬಾ . 
ನದಿಯ ಪ್ರವಾಹದೊಂದಿಗೆ ಮಿಳಿತವಾಗುವ ನನ್ನಂತೆಯೇ ರಾಜಭೋಗನಿನಗೂ ಬೇಕೇನು? ?? 
ಸುಯೋಗ ದೊರೆತಿದೆ. ಇಂದು ಆಕೆ, ಪ್ರವಾಹ ಸ್ವಲ್ಪ ದೂರ ನಡೆದು , ಶಂಕರ ನಮಿತಳನ್ನು 
ದೊಂದಿಗೆ ಅಲ್ಲ . ಅಕ್ಕ , ಭಾವನೊಂದಿಗೆ ಬಿಚ್ಚು ಕೇಳಿದ, 
ಮನಸ್ಸಿನಿಂದ ವರಾತಾಡಬಲ್ಲವಳಾದಳು . 

“ ಕಾಲುನೋವಿಲ್ಲ ತಾನೇ , ನಮಿತಾ ? ” 
- ಬಹಳ ಹೊತ್ತು ಕಾರಿನಲ್ಲಿ ಕುಳಿತಿದ್ದುದ “ ಇಲ್ಲ. ಇನ್ನೂ ನಡೆಯಬಲ್ಲೆ . ” 
ರಿಂದ ನದಿಯ ದಂಡೆಯ ಮೇಲೆ ತಿರುಗುವ ಮನ “ ಪಂದ್ಯ ಕಟ್ಟಿ ಓಡೋಣವೇ ? ” 
ಸ್ನಾಯಿತು ಶಂಕರನಿಗೆ . ಸ್ವಲ್ಪ ದೂರ ನಡೆದ ನಡೆಯಬೇಕೋ ಇಲ್ಲ ಓಡಬೇಕೆ ? ” 
ಮೇಲೆ ಮನೀಷ “ ನನ್ನಿಂದ ನಡೆಯಲು ಸಾಧ್ಯ ನಡೆಯುತ್ತಲೇ , ” 
ವಿಲ್ಲ . ನೀವು ತಿರುಗಾಡಿ ಬನ್ನಿ . ನಾನಿಲ್ಲಿ ಕುಳಿತಿರು '' ಸರಿ . ” 
ತೇನೆ, ” ಎಂದಳು . 

“ ರೆಡಿ . ” 
ಸ್ವಾಭಾವಿಕವಾಗಿ ಮನೀಷಳದು ಸಲ ಸೆರಗನ್ನು ಸೊಂಟಕ್ಕೆ ಬಿಗಿದು, ಹೇಳಿದಳು 
ಶರೀರ, ಈ ಸಮಯದಲ್ಲಿ ಇನ್ನೂ ಭಾರಿಯಾಗಿಯೇ ನಮಿತ- ರೆಡಿ . ” 
ಕಾಣಿಸುತ್ತಿತ್ತು . ಸ್ವಲ್ಪ ಓಡಾಡಿ, ಯಾವುದಾ ಸ್ವಲ್ಪ ಹೊತ್ತಿನಲ್ಲಿಯೇ , ಸ್ವ - ಇಚ್ಛೆಯಿಂದ 
ದರ ಪುಸ್ತಕ ಹಿಡಿದರೆ ಸಾಕು . ಮತ್ತೇನೂ ಶಂಕರ ಹಿಂದುಳಿದ , ಮುಂದಿದ್ದ ನಮಿತ ಹಿಂದಿ 
ಬೇಡ. ಒಂದು ಮಗುವಾದರೂ ಆಗಿದ್ದರೆ ಶರೀರದ ರುಗಿ ನುಡಿದಳು - ' ಇದೇನು ? ಓಡುತ್ತಿದ್ದೀರಿ? 
ಸೂಲತೆ ಕಮ್ಮಿಯಾಗುತ್ತಿತ್ತೇನೋ . ಆ ಲಕ್ಷ ನೀವುಸೋತಿರಿ , ನಾನು ಪಂದ್ಯದಲ್ಲಿ ಭಾಗವಹಿಸು 
ಣವೂ ಕಾಣುತ್ತಿರಲಿಲ್ಲ . ಹೋಗಲಿ, ಮನದಲ್ಲಿ ವುದಿಲ್ಲ, ” ಎನ್ನುತ್ತ ಅಲ್ಲಿಯೇ ನಿಂತಳು . ಶಂಕರ 
ಯಾದರ ಆ ಆಶೆ ಇಲ್ಲ, ಮಡಿಲು ತುಂಬಬೇಕಾ ಏದುತ್ತಾ ಏದುತ್ತಾ , ಅವಳ ಹತ್ತಿರ ಹೋಗಿ 
ದರೆ ಅನೇಕ ತೊಂದರೆಗಳು , ಆಕೆಯ ಅಪೇಕ್ಷೆ- ನುಡಿದ, “ ಇದು ಸಾಧ್ಯವಿಲ್ಲ. ಅನ್ಯಾಯದಿಂದ 
ಯೆಲ್ಲ ಈ ಬಂಧನರಹಿತ, ಮುಕ್ತ ಕೈ , ಕಾಲು , ಗೆದ್ದಿದ್ದೀಯೇ .?? 
ಮಡಿಲುಗಳಿಗಾಗಿ ವಿರಾಮ ಜೀವನವೇ ಸುಖ . “ ಅದು ಹೇಗೆ ? ನಿಮ್ಮ ಕೈಲಿ ನಡೆಯಲು 

ತಾಯಿಯ ಮೊಮ್ಮಗನನ್ನು ಕಾಣಲಿಲ್ಲವೆಂದು ಸಾಧ್ಯವಿಲ್ಲವೆಂದು ಹೇಳಿನೋಡೋಣ! ” 
ತವಕ ಪಟ್ಟಿದ್ದಾಳೆ. ಶಂಕರನ ಮನಸ್ಸಿನಲ್ಲಿಯ ನವಿಂತ ನಸು ನಕ್ಕಳು. ಶ೦ಕರ ತನ್ನ ತಪ್ಪನ್ನು 
ಆಗಾಗ್ಗೆ ಮಗುವಿನಕೊರತೆಯ ಭಾವನೆ ಏಳುತ್ತಿದೆ. ಸೋಲನ್ನು ಒಪ್ಪಿಕೊಳ್ಳುವಂತೆ ಹೇಳಿದ , “ ಬಿಡು, 
ಇತರ ವಿಚಾರಗಳಂತೆ, ಈ ವಿಚಾರದಲ್ಲಿಯೂ ಅದರಿಂದೇನು ? ಸುಂದರಿ ನಾದಿನಿಯ ಕೈಲಿ 
ಹೆಂಡತಿಯ ಮಾತಿಗೆ ಆತ ತಲೆಬಾಗಿದ್ದ , ದೇಹದಲ್ಲಿ ಸೋತರೂ ಗೆದ್ದಂತೆಯೇ ! ” 
ಕೊಬ್ಬು ಹೆಚ್ಚಾಗಿದೆ, ದಿನವೂ ಸ್ವಲ್ಪ ವ್ಯಾಯಾಮ ತವರಾಷೆ ಮಾಡುತ್ತಿರಾ ? ಮಾಡಿ ! ” 
ಮಾಡಿದರೆ, ನಡೆದರೆ ಒಳ್ಳೆಯದೆಂದು ಉಪದೇಶ ಏಕೆ ? ” 
ನೀಡುತಿದ್ದ , ಆದರೆ ನಡೆಯುವುದು ಮನೀಷಳ | ' ನಾನು ಅತ್ಯಂತ ರೂಪವತಿ , ಅಲ್ಲವೇ ? ” 
ಜಾಯಮಾನಕ್ಕೆ ಬಂದಿರಲಿಲ್ಲ. 

“ರೂಪವತಿಯಷ್ಟೇ ಅಲ್ಲ, ಮಧುರಭಾಷಿಯಂ 
ನನ್ನ ಕೈಲಂತ ಇನ್ನು ಸಾಧ್ಯವೇ ಇಲ್ಲ. ಹೌದು. 
ಕಾಲಂಗಳು ನೋಯುತ್ತಿವೆ, ” ಹೇಳುತ್ತಿದ್ದ ನಮಿತಳ ಕಪೋಲಗಳಲ್ಲಿ ರಕ್ತ ವರ್ಣದ ಛಾಯೆ 
ಹಾಗೆಯೇ ಮನೀಷ ಹುಲ್ಲಿನ ಮೇಲೆ ಕುಳಿತಳು. ಮಡಿತು. ತಲೆ ತಗ್ಗಿಸಿ, ನಿಂತಂತೆ ಹೆಬ್ಬೆರಳಿ 

ನಿನ ಕಾಲುಗಳು ? ೨೨ ೯೦ಕರ ನಮಿತಳನ್ನು ನಿಂದ ನೆಲವನ್ನು ಗೀರತೊಡಗಿದಳು . 
ಕೇಳಿದ, ನೇರವಾಗಿ ಉತ್ತರ ಕೊಡದೆ ಅವಳು ಅಂದಿನಿಂದ ಶಂಕರ , ನಮಿತರ ಮಧ್ಯೆ ಇದ್ದ 
ನುಡಿದಳು ... ಅಕ್ಕ ಬರಲಾಗದಿದ್ದ ಮೇಲೆ...?” ಸಂಕೋಚದ ತೆರೆ ದೂರ ಸರಿಯಿತು. 


ವಾತ್ಸಲ್ಯ ಬಂಧನ 
ನಿರಾಶ್ರಿತರ ಆಗಮನ ಇನ್ನೂ ನಿಂತಿರಲಿಲ್ಲ, ಶರತ್ ಉತ್ತರ ಕೊಡಲಿಲ್ಲ. ತಲೆ ತಗ್ಗಿಸಿದ . 
ಬರ್ದವಾನಕ ಅನೇಕ ಜನ ಬಂದಿದ್ದರು. ನಾಲೂ ನಮಿತ ಅಳಲು ಪ್ರಾರಂಭಿಸಿದಳು . ಮನೀಷ ಅವ 
ಕಡೆಗಳಲ್ಲಿ ನಿರಾಶ್ರಿತರೇ ಕಣ್ಣಿಗೆ ಬೀಳುತ್ತಿದ್ದರು. ಳನ್ನು ಸವರಾಧಾನ ಪಡಿಸಲು ಅಂಗಳಕ್ಕೆ ಕರೆದು 
ಆದರೆ ತಂದೆ ತಾಯಿಯರ ಬಗ್ಗೆ ಮಾತ್ರ ಏನ ಕೊಂಡು ಹೋದಳು . ಶರತನ ಹಿಂಬಾಲಿಸಿದ. 
ತಿಳಿದಿರಲಿಲ್ಲ . ಅವರ ನೆನಪಾದಾಗ, ಏನೂ ಆತನನ್ನು ದಿಟ್ಟಿಸಿನೋಡಿಮನೀಷ ಕೇಳಿದಳು , 
ತೋಚದೆ ನಮಿತ ಅಂಗಳದಲ್ಲಿ ನಿಂತು ಶಾ “ ನಿನ ಹೆಸರು ಶರತ , ಅಲ್ಲವೇ ? ೨೨ 
ಕಾಶದತ್ತ ನೋಡುತ್ತ ನಿಂತುಬಿಡುವಳು . 

ಒಂದು ದಿನ ರಿಕ್ಷಾ ಮನೆಯ ಮುಂದೆ ಬಂದು ' ನಾನು ನಿನ್ನ ಕ . ” 
ನಿಂತಿತು . ಯಾರೋ ರೋಗಿ ಇರಬೇಕೆಂದು ಶರತ್ ತಕ್ಷಣ ಅಕ್ಕನ ಪಾದಗಳನ್ನು ಸ್ಪರ್ಶಿ 
ಕೊಂಡಳು . ಗೇಟನ್ನು ತೆಗೆದು ಒಳಗೆ ಬರುತ್ತಿ ಸಿದ . ಹೊರಗಿನ ಕೋಣೆಯನ್ನು ತೋರಿಸುತ್ತ 
ರುವ ವ್ಯಕ್ತಿಯನ್ನು ನೋಡಿದಳು - ಶರತ್ , ಹೇಳಿದಳು . “ ಅಲ್ಲಿ ಕುಳಿತುಕೊ . ” 

ಶರತ್ ಎಲ್ಲಿದೆ ? ಯಾವಾಗ ಬಂದೆ ? ಅಪ್ಪ 
ಹೇಗಿದ್ದಾರೆ ? ” 

ಯಾವ ಸುದ್ದಿ ಗಾಗಿ ನಮಿತ ಇಷ್ಟು ದಿನ ಕಾ | 
“ ಚೆನ್ನಾಗಿದ್ದಾರೆ. ” 

ದ್ದಳೆ , ಆ ಸುದ್ದಿ ಕ್ಷಣಗಳಲ್ಲಿ ದೊರೆತ , ದುಃಖ 
' ಅಮ್ಮ ? ೨೨ 

ಕ್ಕೀಡಾಗಿದ್ದಳು. 


ಫಾಸೋಮಿನ್ 
ಶಕ್ತಿಯನ್ನು ವೃದ್ಧಿಸುತ್ತದೆ. ಹಸಿವನ್ನು ಉದ್ದೀಪನಗೊಳಿಸುತ್ತದೆ. 
ಸಾಮರ್ಥ್ಯವನ್ನು ರಕ್ಷಿಸುತ್ತದೆ . ದೇಹದ 
ಪ್ರತಿರೋಧಕ ಶಕ್ತಿಯನ್ನು ಬಲಪಡಿಸುತ್ತದೆ. 
ಅಹುದು 
ಫಾಸೊಮಿನ್ ಕುಟುಂಬದ ಎಲ್ಲರಿಗೂ 
ಆರೋಗ್ಯಕರ 


SQUIBB 


Postomin 


HT 
SOT 


BUNTU 
LYONOMYOSITE 

• COMPLEX 
VITAMINS ELIXIR 


Phosfomin 


VITAMINS ELIXI 


ಫಾಸೊ ಮಿನ್ ...ಹಣ್ಣುಗಳ ರುಚಿಯಿರುವ ಹಸುರು ಬಣ್ಣದ ಟಾನಿಕ್ ಆಗಿರುವುದು 
ಇದರಲ್ಲಿ ವಿಟಮಿನ್ ' ಬಿ ' ಕಾಂಪ್ಲೆಕ್ಸ್‌ನೊಂದಿಗೆ ವಿವಿಧಗ್ಲಿಸರೋಫಾಸ್ಪೇಟ್ ಗಳೂ ಒಳಗೊಂಡಿವೆ. 

© ® ಇದು ಇ . ಆರ್ , ಸ್ಮಿಬ್ ಆಂಡ್ ಸನ್ಸ್ ಇನ್ಕೊರ್ಪೊರೇಟೆಡ್ 
can R ಅವರ ರಿಜಿಸ್ಟರ್ ಟ್ರೇಡ್ ಮಾರ್ಕ್ ಆಗಿದ್ದು , ಕರವು ಚಂದ್ ಪ್ರೇಮ್ಚಂದ 

ಹೈವೆಟ್ ಲಿಮಿಟೆಡ್ ಅವರು ಉಪಯೋಗಿಸಲು ಲೈಸೆನ್ಸ್ ಪಡೆದಿರುವರು . 
SARABHAI CHEMICALS 

Shilpi SC 50A /67 Kan 


೧೩೬ 

ಕಸ್ತೂರಿ, ಡಿಸೆಂಬರ್ ೧೯ ೩೭ 
“ ಅಕ್ಕ , ನಾವೇ ಭಾಗ್ಯವಂತರು ! ಅಂದು ಹೋಗುತ್ತವೆ. ಅಪರೂಪಕ್ಕೆ ಹೋದರೂ 
ಪೂಲ್‌ಜಾನ್ ಮೇಣೆಯನ್ನು ಕಳಿಸಿರದಿದ್ದರೆ, ಅಲ್ಲಿ , ಇಲ್ಲಿ ತಿರುಗಿ ನಿಧಾನವಾಗಿ ಹೋಗುತ್ತವೆ. ” 
ಏನಾಗುತ್ತಿತ್ತೋ , ಆಕೆ ಹೊರಟ ಒಂದು ಘಂಟೆ ಶರತ್ ಇಲ್ಲಿಯ ವರೆಗೂ ತನ್ನ ವಿಚಾರವನ್ನೇ 
ಯಲ್ಲಿಯೇ ... ... ನಾ ಕಡೆ ಲೂಟಿ, ಹಿಂಸೆ, ಹೇಳಿರಲಿಲ್ಲ. ಅವರ ಕೇಳಿರಲಿಲ್ಲ . ನಮಿತಳೇ 
ಮತ್ತು ಅದರ ಮಧ್ಯೆ ... ನಾವೆಲ್ಲ ಹೊರಗಡೆಯೇ ಕೇಳಿದಳು, 
ಇದ್ದೆವು. ನಮಿತಳ ತಾಯಿ ಮಾತ್ರ ಮನೆಯಲ್ಲಿಯೇ “ನೀನೆಲ್ಲಿದ್ದೀಯಾ, ಶರತ್ ? ” 
ಕೋಣೆಯಲ್ಲಿ ಕುಳಿತು ಚಿಲಕಹಾಕಿಕೊಂಡಿದ್ದರು. ಇಲ್ಲಿಯೇ ಹತ್ತಿರದಲ್ಲಿ ಬೇಲ್‌ ಹಾಟ್ ನಲ್ಲಿ, 
ಮಗಳನ್ನು ಎಲ್ಲಿಗೋ ಕಳುಹಿದ್ದಾರೆಂದು ಎಲ್ಲರ ನಮ್ಮ ಕಡೆ ಅನೇಕರಿಗೆ ಜಮೀನು ದೊರೆತಿದೆ. 
ಕೋಪಉಮಾನಾಥರ ಮೇಲೆಯೇ ಇತ್ತು . ಉಮಾ ನನಗೂ ಸಿಕ್ಕಿದೆ. ” 
ನಾಥರು ಮಾತ್ರ ನಿರ್ವಿಕಾರ ಮೂರ್ತಿಯಾಗಿ ಅವೆಲ್ಲವನ್ನೂ ಬಿಟ್ಟು ಇಲ್ಲಿಗೆ ಬಂದುಬಿಡು. 
ಮೌನದಿಂದಿದ್ದರು. ಅಷ್ಟರಲ್ಲಿ ಉತ್ತರದ ಕೋಣೆ ಒಬ್ಬನೇ ಇದ್ದು ಹೊಲವನ್ನು ಉಳುವುದಾದರೂ 
ಯಲ್ಲಿ ಬೆಂಕಿ ಕಾಣಿಸಿಕೊಂಡಿತು . ಬೆಂಕಿ ನೋಡಿ ಮಾಡುವುದಾದರೂ ಏನು ? ನೋಡಿಕೊಳ್ಳಲಿ 
ಗಾಬರಿಯಿಂದ ಓಡಿಬರುತ್ತಿದ್ದ ನವಿಂತಳ ತಾಯಿ , ಆಗುವುದಿಲ್ಲ. ” 
ಹೊಸ್ತಿಲನ್ನು ಎಡವಿಬಿದ್ದರು. ಅವರ ಮೇಲೆಯೇ “ ಸಾಧ್ಯವಿಲ್ಲ ಅಕ್ಕ , ನಿಮ್ಮ ಆಶೀರ್ವಾದದಿಂದ 
ಉರಿಯುತ್ತಿದ್ದ ತೋಲೆಯ ಬಿತ್ತು . ಕವಿರಾಜರ ವೈದ್ಯ ವೃತ್ತಿಯು ನಡೆಯುತ್ತಿದೆ. ಹತ್ತಿರದ 
ಮನೆಗೆ ಬೆಂಕಿ ಬಿದ್ದುದನ್ನು ನೋಡಿ ಹಿಂದೂಗಳೇ ಲ್ಲಿಯೇ ಇದ್ದೆನಲ್ಲ , ಆಗಾಗ್ಗೆ ಬಂದು ನಿಮಗೆ 
ಅಲ್ಲ , ಮುಸಲ್ಮಾನರ ಓಡಿ ಬಂದು ಬೆಂಕಿ ಆರಿ ತೊಂದರೆ ಕೊಡುತ್ತೇನೆ. ನನಗೂ ಹವಾ ಬದಲಾ 
ಸಲು ತೊಡಗಿದರು . ಆದರೆ ಅಗ್ನಿ ದೇವ ಸುಮ್ಮ ವಣೆ ಅದ ಹಾಗೆ ಆಗುತ್ತೆ . " 
ನಾಗಲೇ ಇಲ್ಲ. ನಮಿತಳ ತಾಯಿ ಒಂದು ದಿನ “ ನಾನಿಲ್ಲಿರುವುದು ನಿನಗೆ ಹೇಗೆ ಗೊತ್ತಾ 
ಮಾತ್ರ ಉಳಿದಿದ್ದರು, ” ಶರತ್ ಹೇಳಿದ. ಯಿತು ? ೨ ನಮಿತ ಉತ್ಸುಕತೆ ತೋರಿದಳು . 

' ಕವಿರಾಜರನೆ ಕೆ ಕರೆದುಕೊಂಡು ಬರ ಸ್ವಲ್ಪ ಕಷ್ಟ ಪಟ್ಟಿದ್ದೇನೇನು ? ಎಲ್ಲ ಕ್ಯಾಂಪು 
ಲಿಲ್ಲ ? ೨೨ 

ಗಳನ್ನ ಹುಡುಕಿದೆ. ಇದ್ದಕ್ಕಿದ್ದಂತೆ, ನಿರಾಶೆಯ 
* ಅವರು ಆ ಜಾಗವನ್ನು ಬಿಟ್ಟು ಬರುವವರೇ ? ಕಾರ್ಮೋಡಗಳ ಮಧ್ಯೆ ಮಿಂಚು ಕಾಣಿಸಿಕೊಂ 
* ಇದೇ ಅಂಗಳದಲ್ಲಿ ನನ್ನ ತಾತ, ಮುತ್ತಾತಂದಿರು ಡಂತೆ, ಗೌರೀನಾಥರ ನೆನಪಾಗಿ, ಕೋರ್ಟಿನಲ್ಲಿ 
ಪ್ರಾಣ ಬಿಟ್ಟಿದ್ದಾರೆ. ನಾನಿಲ್ಲೇ ಪ್ರಾಣಬಿಡುತ್ತೇನೆ' ಅವರನ್ನು ಕಂಡು, ನಿನ್ನ ವಿಳಾಸವನ್ನು ತೆಗೆದು 
ಎನ್ನುತ್ತಾರೆ, ಅವರು . ” 

ಕೊಂಡೆ. ” 
ನಮಿತ ನಿಟ್ಟುಸಿರು ಬಿಟ್ಟಳು. ಶರತ್ ಮಾತ 
ನಾಡುತ್ತಲೇ ಇದ್ದ - “ ನಿನ್ನ ಬಗ್ಗೆ ರಾತ್ರಿ ಹಗಲೂ 
ಚಿಂತಿಸುತ್ತಿರುತ್ತಾರೆ. ಅವರ ಗೊರಕೆಯನ್ನು ಜೀವನವನ್ನು ನದಿಗೆ ಹೋಲಿಸಬಹುದು. 
ಕೇಳಿ ಬಹಳ ದಿನವಾಯಿತು. ಎಷ್ಟೋ ಸಾರಿ ಯಾರು ಈ ಸತ್ಯಕ್ಕೆ ತಲೆಬಾಗುತ್ತಾರೆ ಅವರು. 
ನಿದ್ರೆಯನ ವರಾಡದೆ ಅಂಗಳದಲ್ಲಿ ರಾತ್ರಿಯೆಲ್ಲ ಇವುಗಳ ಪ್ರವಾಹಕ್ಕೆ ಬೆಲೆಕೊಡುತ್ತಾರೆ. ಪ ವಾಹ 
ಓಡಾಡುತ್ತಿರುತ್ತಾರೆ. ನಾನು ಬರುವಾಗ ನನಗೆ ಗಳ ಗತಿ ಅವಿಶ್ರಾಂತ, ನದಿಯಂತೆ ಜೀವನದಲ್ಲಿ 
ಅನೇಕ ಬಾರಿ ಹೇಳಿದರು - ' ಮಗಳ ಸುದ್ದಿ ವಿನಾ ಏರುಪೇರುಗಳಿವೆ . ಇದ್ದಕ್ಕಿದ್ದಂತೆಯೇ ಪ ವಾಹ 
ದರೂ ತಿಳಿದರೆ ದಯವಿಟ್ಟು ತಿಳಿಸು. ಹೇಗೆ ಹೆಚ್ಚುತ್ತದೆ, ಪ್ರವಾಹದ ಅಬ್ಬರದಿಂದ ದಡ ಕುಸಿ 
ದ್ದರೂ ಸರಿ . ಅವರಿಗೆ ಹೇಗೆ ತಿಳಿಸುವುದು ಎನ್ನು ಯುತ್ತದೆ. ನಂತರದ ಕೆಲವು ದಿನಗಳಲ್ಲಿಯೇ 
ವುದೇ ನನಗೆ ಯೋಚನೆಯಾಗಿದೆ. ” 

ಕುಸಿದ ಸ್ಥಳದಲ್ಲಿಯೇ : ನಿರ್ನಾಮವಾದ ಸ್ಥಳ 
ಮನೀಷ ಕೇಳಿದಳು - ಈಗಲೂ ಕಾಗದಪತ್ರ ದಲ್ಲಿದೆ. ನವಜೀವನ ಅಂಕುರಾರ್ಪಣವಾಗುವು 
ಗಳು ಹೋಗುವುದಿಲ್ಲವೇ ? ೨೨ 

ದನ್ನು ನೋಡುತ್ತೇವೆ. ನದಿಯ ದಡದಲ್ಲಿ ಹೊಸ 


ಈಗ. 


ಫೋರ್‌ಹಾನ್ಸ್ 


ಟೂಥ್ ಪೇಸ್ 


3 ಸೈಜುಗಳಲ್ಲಿ ದೊರೆಯುತ್ತದೆ 


100000 


ಲಾರ್ಜ್ 


III 
DIO 


ಜಾಯಂಟ್ ) 


. 


? 


( 


ht 


* 


Mah 


444 

Orhan (WIN 


- ಹೊಸ 
ಫ್ಯಾಮಿಲಿ ಸೈಜ್ > 


ಇಂತಹ ನಿಯಮಿತವಾಗಿ 

ಉಪಯೋಗಿಸುವುದರಿಂದ 
ಫೋರ್‌ಹಾನ್ಸ್ ಟೂಥ್ಪೇಸ್ಟ್ 
ಒಸಡುಗಳ ತೊಂದರೆಗಳನ್ನೂ 
ದಂತಕ್ಷಯವನ್ನೂ ತಡೆಗಟ್ಟುತ್ತದೆ 
ಲಾರ್ಜ್ , ಜಾಯಂಟ್ ಮತ್ತು ಫ್ಯಾಮಿಲಿ: ಈ 8 ಸೈಜುಗಳಲ್ಲಿ 
ದೊರೆಯುವ ಫೋರ್‌ಹಾನ್ಸ್ ಟೂಥ್‌ಪೇಸ್ಟನ್ನು ನಿಮಗೆ 
ಅನುಕೂಲವಾದೊಂದು ಸೈಜಿನಲ್ಲಿ ಇಂದೇ ಪಡೆದು ಕೊಳ್ಳಿ 
ಫೋರ್‌ಹಾನ್ಸ್‌ನಿಂದ ನಿಯಮಿತವಾಗಿ ಹಲ್ಲುಜ್ಜುವುದರಿಂದ 
ಒಸಡುಗಳ ಆರೋಗ್ಯವೂ , ಹಲ್ಲುಗಳ ಹೊಳಪೂ ವರ್ಧಿಸುತ್ತವೆ 
ಇಲ್ಲಿ 
ಫೋರ್‌ಹಾನ್ ದಂತವೈದ್ಯರೊಬ್ಬರಿಂದ 

ನನಿರ್ಮಿಸಲ್ಪಟ್ಟ ಟೂಥ್‌ಪೇಸ್ಟ್ ! 
ಜೆಫಿ, ಮ್ಯಾನರ್ಸ್ ಆಂಡ್ ಕಂಪನಿ , ಜಿ 


136 -18 


6 


೧೩೮ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ಮರಳು ಬಂದುಬೀಳುತ್ತದೆ. ಹೊಸ ಆಶ್ರಯ ದ್ದಳು. “ಬೇಡ, ಬಟ್ಟೆ ಹಾಳಾಗುತ್ತವೆ. ” 
ಸಿದ್ದವಾಗುತ್ತದೆ. 

“ ಅದರಿಂದೇನು ? ನಿನ್ನ ಮಡಿಲಲ್ಲಿ ಮಗ 
ಈ ನಮಿತಳ ಜೀವನದಲ್ಲಿ ಹೊಸ ಪ್ರವಾಹ ತನ ಬಂದಾಗ ! ” 
ಪ ಭಾವವನ್ನು ಬೀರಿತು . ಹೊಸ ಬೆಳೆಯ ಲಾಭ “ ನನಗೆ ಬೇಡವೇ ಬೇಡ. ” 
ಕೈ ಸೇರುವುದರಲ್ಲಿತ್ತು . ಅವಳು ಸ್ಕೂಲ್ ಸಿ ಹೇಳುತ್ತಿ . ಹೇಳಕ್ಕೆ ಯಾವಾಗ 
ಫೈನಲ್ ಪರೀಕ್ಷೆಯಲ್ಲಿ ಪ್ರಥಮವರ್ಗದಲ್ಲಿ ಪಾಸಾ ಬರುತ್ತಾನೆ, ಆ ತುಂಟ ಪೋರ ? ” 
ಗಿದ್ದಳು . ಕಾಲೇಜಿಗೆ ಹೋಗಬೇಕಾಗಿತ್ತು . ಅಕ್ಕ ನ ಕಾಲ ಉರುಳಿತು . ನಮಿತ ಇಂಟರ್ ಪಾಸು 
ಇಚ್ಛೆಯನ್ನೂ ತಿಳಿದಿದ್ದಳು. ತನಗೂ ಓದಬೇ ಮಾಡಿ , ಬಿ .ಎ . ಗೆ ಸೇರಿದ್ದಳು. ಪರೀಕ್ಷೆಗೆ ಎರಡೇ 
ಕೆಂಬ ಆಸೆ ಇತ್ತು . ಆದರೆ ತಾನು ಭಾವನಿಗೆ ತಿಂಗಳು ಉಳಿದಿದ್ದುದರಿಂದ, ಕಾಲೇಜಿನ ಪುಸ್ತ 
ಹೊರೆಯಾಗಿದ್ದೇನಲ್ಲ ಎಂಬಂಶ ಅವಳ ಮನ ಕಾಲಯದಲ್ಲಿ ಓದುತ್ತಿದ್ದ ಅವಳಿಗೆ ಸಂಜೆಯಾ 
ವನ್ನು ಆಗಾಗ್ಗೆ ಕೊರೆಯುತ್ತಿತ್ತು , 

ದುದೇ ಗೊತ್ತಾಗಲಿಲ್ಲ . ಮನೆಗೆ ಓಡಿ ಬಂದರೆ , 
' ನಾನು ಓದಿ ಮಾಡಬೇಕಾಗಿರುವುದೇನು, ದೀಪ ಇಲ್ಲ. ಎಲ್ಲೆಲ್ಲ ಅಂಧಕಾರ , ಮನೆ ಖು 
ಅಕ್ಕಾ ? ” 

ಹಿಂದೆ , ಕಿಟಕಿಯ ಬಳಿ ಮುಕಳಾಗಿ ನಿಂತು , 
< ಓದದೆ ಇದ್ದರೆ ಏನಾಗುತ್ತದೆ ? ಮದುವೆ ? ” ಮನೀಷ ಚಂದ್ರ ಮೂಡುತ್ತಿದ್ದುದನ್ನು ನೋಡು 
ಮನೀಷಳ ಉತ್ತರ ತಕ್ಷಣ ಹೊರಬಂದಿತು . ತಿದ್ದಳು. 

ಆ ಯೋಚನೆ ಹೊರತು ಬೇರೆ ಯಾವ ಚಿಂತೆ ಇಲ್ಲೇನು ಮಾಡುತ್ತಿದ್ದಿ , ಅಕ್ಕಾ ? ” ಮನೀಷ 
ಯ ಇಲ್ಲ . ” 

ತಂಗಿಯ ಕಡೆ ನೋಡಿದಳು . ಮನದಲ್ಲಿ ಗಾಬರಿ ; 
ಅದನ್ನು ನನಗೆ ಬಿಟ್ಟು ನೀನು ಸುಮ್ಮನೇ ಭಯವಿಹ್ವಲ ನೇತ್ರಗಳು . ಏನೋ ಅಪಘಾತ 
ಓದು, ಮಧ್ಯದಲ್ಲಿ ಯಾವುದಾದರೂ ಅನರ್ಘ- ವಾದಂತೆ ತೋರಿತು , ನಮಿತಳಿಗೆ , ಕುಗಿನ 
ರತ್ರ ದೊರೆತರೆ ... ” 

ಧ್ವನಿಯಲ್ಲಿ ಹೇಳಿದಳು ಮನೀಷ - ನವಿ , ಸರ್ವ 
“ .. . ಆ ರತ್ನ ವನ ಮತ್ತೆ ಕಾಪಾಡಬೇಕು. ” ನಾಶವಾಗಿ ಹೋಯಿತು ! ” | 
ತ೦ಗಿಯ ವೇದನಾಸ್ಥಳ ಅಕ್ಕನಿಗೆ ಗೊತ್ತಿತ್ತು . 

ನವಿ ತಳ ಗೆ ಎದೆ ಡವಗುಟ್ಟಲಾರಂಭಿಸಿತು . 
ಜೀವನದಲ್ಲಿ ಸಂಗಾತಿಗಾಗಿ ಯಾವ ಹುಡುಗಿ ತಾನೇ '' ಎನಾಯಿತಾ ? ” 
ಆಸೆ ಪಡುವುದಿಲ್ಲ ? ಆದರೆ ... ಆ ಮಧುರ ಮಿಲನದ “ನಿನ್ನ ಅಭೀಷ್ಮ ನೆರವೇರುವಂತೆ ಕಾಣುತ್ತದೆ. 
ಶುಭ ಘಳಿಗೆಯಲ್ಲಿ ತಂದೆ ಇಲ್ಲದಿದ್ದರೆ, ಆ ಪವಿತ್ರ ಇಷ್ಟು ದಿನಗಳ ನಂತರ ಅತಿಥಿ ಬರಲಿದ್ದಾನೆ... ” 
ಹಸ್ತ ಸ್ಪರ್ಶ ಮಗಳ ತಲೆಕೂದಲಿಗೆ ಸಿಕ್ಕದಿದ್ದರೆ, ಕ್ಷಣ ಮಾತ್ರದಲ್ಲಿ ನಮಿತಳ ವದನದಲ್ಲಿ ವಿದ್ಯು 
ಎಲ್ಲ ಆನಂದ, ಸಂತೋಷವ್ಯರ್ಥ ಅಲ್ಲವೇ ... ತ್ಯಾ೦ತಿ ಬೆಳಗಿತು . ಎರಡೂ ಕೈಗಳನ್ನು ಚಾಚಿ 
- ತಂಗಿಯನ್ನು ಬಾಚಿ ತಬ್ಬಿ , ಮನೀಷ ಹೇಳಿ ಅಕ್ಕ ನನ್ನು ಅಲಿಂಗಿಸಿದಳು, 
ದಳು - “ನೀನು ನಿಶ್ಚಿಂತೆಯಿಂದ ಓದನ್ನು " ನಿನಗೇನು ಬೇಕು, ಹೇಳಕ್ಕಾ ? ಇದುವ 
ಮುಂದುವರಿಸು. ನಿನ್ನನ್ನು ಕೇಳದೆ, ನಾವು ರೆಗೂ ನನಗೆ ಉಣಬಡಿಸಿದೆ. ಈಗ ನನ್ನ ಸರದಿ . 
ಯಾವುದನ್ನೂ ನಿರ್ಣಯಿಸುವುದಿಲ್ಲ. 

ನಾನು ನಿನಗೆ ತಿನ್ನಿಸುತ್ತೇನೆ. ನಿನಗೇನು ಬೇಕು, 
ಪಕ್ಕದ ಮನೆಯಲ್ಲಿ ಹೊಸಬರು ಬಾಡಿಗೆ ಬಂದಿ ಹೇಳ ಕಾ ! ” 
ದ್ದರು. ಅವರ ಮಗು ನವಿಂತಳನ್ನು ಬಲು ತಿನ್ನುವುದೆಲ್ಲಿ ಬಂತು ? ಬಾಯಿಯಲ್ಲಿ 
ಹೊಂದಿಕೊಂಡಿತ್ತು . 

ಹಾಕಿದ್ದೆಲ್ಲಾ ವಾಂತಿಯಾಗುತ್ತಿದೆ. ಖಾರದ 
ಮನೀಷಳಿಗೆ ಚಿಕ್ಕ ಮಕ್ಕಳು ಇಷ್ಟವಿಲ್ಲ. ಕಡಲೆ, ಒಂದೆರಡು ಪಕೋಡ ತಂದುಕೊಡು. ” 
ವೆಂದು ನವಿತಳಿಗೆ ಗೊತ್ತಾಗಿತ್ತು . ಎರಡು, ಶಂಕರ ಬಂದಒಡನೆ ನಮಿತಳ ಸಂಭ್ರಮವೇ 
ಮೂರು ಸಾರಿ ಆ ಮಗುವನ್ನು ಮನೀಷಳಿಗೆ ಸಂಭ ಮ . ಶಂಕರನಿಗೆ ಆನಂದವಾದರೂ ಹೆಂಡ 
ಕೊಡಲು ಹೋದಾಗ ಅವಳು ಹಿಂದಕ್ಕೆ ಸರಿದಿ ತಿಯ ಮುಖ ನೋಡಿ ಗಾಬರಿಯಾಯಿತು. 


ವಾತ್ಸಲ್ಯ ಬಂಧನ 
ಮನೆಯಲ್ಲಿನ ವರಾತುಕತೆ, ಕಲರವ ಹೋಗಿ “ ಹುಚ್ಚು , ಹುಚ್ಚಾಗಿ ಮಾತನಾಡಬೇಡ, ನಿನ 
ಇದ್ದಕ್ಕಿದ್ದಂತೆಯೇ ಮನ ನೆಲೆಸಿತ್ತು . ನಗು ಗೇನೂ ಆಗಿಲ್ಲ. ಯು . ಆರ್ . ಕೈ ಟ್ ಓ . ಕೆ . 
ವರಾಯವಾಗಿತ್ತು . ನಮಿತಳಿಗೆ ಸಮಯ ಅಲ್ಲ, ನಾನೇ ಡಾಕೃರು. ನನ್ನ ಮೇಲೆ ನಂಬಿಕೆ 
ಸಿಕ್ಕಾಗಲೆಲ್ಲ ಅಕ್ಕನನ್ನು ಸಮಾಧಾನ ಪಡಿಸುತ್ತಿ ಇಲ್ಲವೇನು ? ” 
ದಳು. 

- ಲೇಡಿ ಡಾಕ್ಟರ ಹತ್ತಿರ ಶಂಕರ ಮನೀಷಳನ್ನು 
''ಏನಕ್ಕಾ , ಯಾರಿಗೂ ಮಕ್ಕಳು ಮರಿ ಅಗು ಕರೆದುಕೊಂಡು ಹೋದ. 
ವುದಿಲ್ಲವೇ ? ನಿನಗೆ ಹೊಸದಾದರೆ ಪ್ರಪಂಚಕ್ಕೆ ನನಗೆ ಬಹಳ ಭಯವಾಗುತ್ತದೆ, ಡಾಕ್ಟರ್. ” 
ಹೊಸಬಗೆಯೇನು? ನಿನಗೇಕೆ ಭಯ ? ” ' ಹೆದರಿಕೆಯೇಕೆ ? ಪ್ರಸವಕಾಲದಲ್ಲಿಯೂ 

ಮನೀಷ ವಿರಕ್ತಿಯಿಂದ ಹೇಳುತ್ತಿದ್ದಳು. ಕಷ್ಟವಾಗುವುದಿಲ್ಲ . ನಾನು ನಿಮ್ಮ ಹತ್ತಿರವೇ 
“ಹೋಗು, ಪರೀಕ್ಷೆಗೆ ಓದಿಕೋ ಹೋಗು. ” ಇರುತ್ತೇನಲ್ಲ . ” 

ಮನೀಷಳ ಧ್ವನಿಯಲ್ಲಿ ಹಿಂದಿನ ಸಲಿಗೆ , ಮನೀಷಳ ನೇತ್ರಗಳಿಂದ ಜಲಧಾರೆ ಅರಂಭವಾ 
ಸ್ನೇಹ, ಮೈತ್ರಿ ಇರಲಿಲ್ಲ . ಆ ಸ್ನೇಹ ಎಲ್ಲಿ ಯಿತು. ಗದ್ದ ದಿತ ಕಂಠದಲ್ಲಿ ನುಡಿದಳು , ನನಗೆ 
ಹೋಯಿತೋ , 

ಮಕ್ಕಳು ಬೇಕಿರಲಿಲ್ಲ . ಮತ್ತೆ ಯಾಕೆ ಹೀಗಾ 
- ಗಂಡನಲ್ಲಿಯೂ ಅದೇ ಮಾತೇ . ನಿರಾಶೆಯು ಯಿತೋ !?” 
ಧ್ವನಿ. '' ನಾನು ಉಳಿಯುತ್ತೇನೆಯೇ ? ” 

ಒಳ್ಳೆಯದೇ ಆಗಿದೆ . ಮಗು ಮಡಿಲಲ್ಲಿ 


KA .SHAIKH 


ನವಯೌವ್ವನ ಪಡೆಯಿರಿ 

ವ್ಯಾಧಿಗಳಲ್ಲಿ ಹೆಚ್ಚು 

ತಾಸಿನದು ಅಂದರೆ 
ಜೀವನದಲ್ಲಿ ಸಫಲತೆ ಪಡೆಯಬೇಕಾದ ಶಾರುಣ್ಯಾವಸ್ಥೆ 

ಮೂಲವ್ಯಾಧಿ 
ದಲ್ಲಿ ತರುಣರು ದುಶ್ಚಟಗಳಿಂದ ತಾರುಣ್ಯ ಕಳೆದುಕೊಂಡು 

ಇದಕ್ಕೆ ಪರಿಹಾರ ೩೦ 
ಜಿಗುಪ್ಪೆ ಹೊಂದುತ್ತಾರೆ, ಆಂತರಿಕ ಹಾಗೂ ಬಹಿರಂಗ | 
00 - ೧೨ ಪ್ರಕಾರದ ಯುನಾನಿ ಚಿಕಿತ್ಸೆಗಳು ಯವನ | ವರುಷದ ಅನುಭವಸಿದ 
ವಂಶು ತಾರುಣ್ಯದಜೀವನ ಸಫಲತೆ ಸಾಧ್ಯ ಎಂಬುದು ಅನು | ಔಷಧ ( ಮುಲಾದಿ? 
ಭವ ಸಿದ ೩೦ ವರುಷಗಳಿ೦ದ ತಾರುಣ್ಯಕ್ಕೆ ರವಾಗಿ ನಿರಾಶ ( Regd) ಇದು ಸರ 
ಕಾದ ಸಾವಿರಾರು ಜನರನ್ನು ಹುಬ್ಬಳ್ಳಿಯಲ್ಲಿ ಯೇ ನನ್ನ | ಕಾರದಲ್ಲಿ ರಜಿಸ್ಪರ್ 
ಚಿಕಿತ್ಸೆ ಯಿಂದ ಗುಣ ಕ ಡಿ ಸಿದ್ದೇವೆ. ಶಾರುಣ್ಯ ನಾಶ, ನರ ಆಗಿದೆ . ಆಪರೇಶನ ಇಲ, 
ದೌರ್ಬಲ್ಯ , ಅಕಾಲ ಸಪ್ರ , ಪ್ಯಾ ವಸ , ರಕ್ತ ದೋಷ| ೨೦ ದಿನಗಳ ಮೂರ್ತಿ 
ಮಸೂ ಸ್ತ್ರೀಯರಕೋಗಗಳನ್ನು ಗುಣಪಡಿಸುತ್ತೇವೆ. [ ಟೂ ಬಿಗೆ - ೧೦ 
ಗುಣ ಹೊಂದಿದವರಿ೦ದ ಸತ್ಯ ಸಂಗತಿ ತಿಳಿಯಬಹುದು , 

ಅರ್ಧ ಹಣ ಮುಂಗಡ 

NಯಲಾದY 
ನಮ್ಮ ಔಷಧದಲ್ಲಿ ಯಾವದೇ ಅನಿ ಹ ಕಾರಕ ದ್ರವ್ಯ ಕಳಿಸಿದರೆ ವಿ . ಪಿ. 
ಇ ಲೆವಿ ವುದಿಲ್ಲ. 

ಮಾಡಲಾಗುವದು, 
೩ , ಸು : - ಪರ ಸ * ಕ ರು ಶವ ರೋಗದ ವಿವರ | ( ಹೊ ಟೈ ಯೊ ಳ ಗೆ 
ತಿಳಿಸಿದರೆ ಔಷಧ ವಿ , ಏ , ಮಲಕ ಕಳಿಸಲಾಗುವದು . | ಕೋ ಡು ವ ಔಷದ ಕೆ . 

ಅಯೋಗಕಾಗಿಸೂಚಿ ಪತ್ರನೋx 
ಆ ಇ ಈ ೧೫ ಪೈಸೆ ಅಂಚೆ ಸಿ ಈ ಟು ಇಟ್ಟ ರಬೇಕು. ಜಾರ್ಜ ಬೇರೆ) 

ಭಟ್ಟಿಯ ವೇಳೆ : ಮುಂ || ೯ ರಿಂದ ೧ ಮತ್ತು ಸಂಜೆ ೫ ರಿಂದ ರಾತ್ರಿ ೯ ರ ವರೆಗೆ 
< < ನವಜೀವನ ಡಿಸೈನರಿ & ಫಾರಸಿ ೨೨ ಫೋನ್ ನಂಬರ 

2801 
ಡಾ | ಕೆ . ಎ . ಶೇಖ ( ಗವ್ವ , ರಜಿ .) 
ಮರಾಠಾಗಲ್ಲಿ ( ಹುಣಜಿ ಗಿಡದ ಎದುರಿಗೆ ಅಟ್ಟದ ಮೇಲೆ) ಹುಬ್ಬಳ್ಳಿ 


ರಸ ರ್ದ 


ಒಣ ತರದ , 

ವ್ಯಾಧಿಗಳನ್ನು 


ರಾಮಬಾಣ ಔಷಧ 


MANUFACTURED ORLY 
NAVAJEEVAN PHARMA 


೧೪೦ 


ಕಸ್ತೂರಿ, ಡಿಸೆಂಬರ್ ೧೯೬೭ 
ಮಲಗಿದಾಗ, ಅಗುವ ಆನಂದವನ್ನು ಅನು 
ಭವಿಸಿ. ) 

ನಮಿತಳ ಪ್ರಶ್ನೆ ಹೋಗುತ್ತಿದ್ದ ನರ್ಸಳಿಗೆ 
- ಡಾಕೃರ್ ದತ್ರಳ , ಶಂಕರನನು ಬೇರೆಡೆಗೆ ಕೇಳಿಸಿತು . 
ಕರೆದು ಹೇಳಿದಳು . 

“ ಬನ್ನಿ , ತೋರಿಸುತ್ತೇನೆ, ಎಷ್ಟು ಸುಂದರ 
''ಸಲ ಶರೀರ. ಬಹಳ ವರ್ಷಗಳ ಮೇಲೆ ವಾಗಿದ್ದಾನೆ ! ” 
ತಾಯಿಯಾಗಲಿದ್ದಾಳೆ. ಮನ ವಿತದಲ್ಲಿಲ್ಲ. ಕೊನೆಗೂ ವೈದ್ಯರೇ ಸೋತರು. ಮೃತ್ಯು 
ಎಲ್ಲದಕ್ಕಿಂತಲೂ ಕಳವಳದ ಸಂಗತಿ , ಯಾವುದೋ ಎ೦೦ಖದಿಂದೇನೆ ಮನೀಷಳನ್ನು ಹಿಂತಿರುಗಿಸಿ 
ಅಶಂಕೆ, ನನಗೆ ಮಕ್ಕಳು ಬೇಡ, ಯಾಕೆ ದರು . ಆದರೆ ಹಿಂದಿರುಗಿದವಳು ಬೇರೊಬ್ಬ 
ಹೀಗಾಯಿತೋ – ಇದೇ ಭಾವನೆ ಕೊನೆಯ ತನಕ ಮನೀಷಳಷ್ಟೇ , ಹಿಂದಿನ ವಾಚಾಳಿ ಪುನೀಷ, 

ಈಗ ಮಾತುಕಥೆಯಿಲ್ಲದ ವೆನಿ, ಹಿಂದಿನ ನೆನಪು 
- ಶಂಕರ, ಮನೀಷಳ ತಂದೆಗೆ ಕಾಗದ ಬರೆಸಿದ . ಒಂದಿಷ್ಟೂ ಇಲ್ಲ. ಬಂಧುಮಿತ್ರರನ ಗುರುತಿ 
ಅದರೆ ಮನೀಷಳ ದು ಒಂದೇ ಹಟ . “ ನಿಮ್ಮನ್ನು ಸುವುದಿಲ್ಲ . 
ಬಿಟ್ಟು ನಾನು ಎಲ್ಲಿಗೆ ಹೋಗುವುದಿಲ್ಲ. ” ಶಂಕರ - ಕಲಕತ್ತೆಯಿಂದ ತಾಯಿ ಇಂದಿರ ಬಂದಳು . 
ಹಟ ಹಿಡಿಯಲಿಲ್ಲ . 

ಮಗಳು ತಾಯಿಯನ್ನು ಗುರುತಿಸಲಿಲ್ಲ. ವಾತ 
ಗೌರೀನಾಥ ಬಂದರೂ ಕರೆದುಕೊಂಡು ನಾಡಿಸಲಿಲ್ಲ. 
ಹೋಗುವೆನೆಂದರೂ ಶಂಕರ ಒಪ್ಪಲಿಲ್ಲ. 

“ ನಮ್ಮ ಕುಲದೀಪಕ, ನಿನ್ನ ಮಗ” ಎನ್ನುತ್ತ 
ಮಗುವನ್ನು ನಮಿತ ಮನೀಷಳ ಮುಂದೆ ಎತ್ತಿ 

ಕೊಂಡು ಬಂದಳು . 
ನವಿಂತ ಶಂಕರರ ವಧೆ, ಸಂಕೋಚ, ನಾಚಿಕೆ ಮನೀಷಳು ನೋಡಿದಳ ಷ್ಟೆ . ಬೇರೆಡೆಗೆ ದೃಷ್ಟಿ 
ದೂರವಾಗಿ ಹೋಗಿತ್ತು . ಮನೆಯ ಆಡಳಿತವೆಲ್ಲ ಯನ್ನು ಬದಲಿಸಿದಳು . 
ಈಗ ನಮಿತಳ ಕೈಗೆ ಬಂದಿತ್ತು . 

ಅಳಿಯನನ್ನು ಕರೆದು ಹೇಳಿದಳು ಇಂದಿರಾ 
ಆ ದಿನ ಆಗಮಿಸಿತು . 

' ನಾನು ಮಗುವನ್ನು ಕರೆದುಕೊಂಡು ಹೋಗು 
ಹೆರಿಗೆ ಬಹಳ ಕಷ್ಟವಾಗಿ, ಗಂಡು ಮಗುವಾ- ತೇನೆ, ಇಲ್ಲಿ ನೋಡಿಕೊಳ್ಳುವವರು ಯಾರಿ 
ಗಿತ್ತು . ಆದರೆ ತಾಯಿಗೆ ಪ್ರಜ್ಞೆ ಮರಳಿ ಬಂದಿರ ದ್ದಾರೆ? ” 
ಲಿಲ್ಲ. ಶಂಕರ ಬೆಳಿಗ್ಗೆ ಬಂದಾಗ, ರಾತ್ರಿಯೆಲ್ಲ ಶಂಕರ ನಿಧಾನವಾಗಿ ಹೇಳಿದ . 
ನಿದ್ದೆಯಿಲ್ಲದೆ,ರೋಗಿಂತಂತಾಗಿದ್ದ , 

“ ನೀವು ಕರೆದುಕೊಂಡು ಹೋಗುವುದಾದರೆ 
ನಮಿತ ಆಸ್ಪತ್ರೆಗೆಹೋಗಿ ಮನೀಷಳ ಹತಿ ರ ನನ ದೇನೂ ಅಭ್ಯಂತರ ಇಲ್ಲ . ಅದರೆ ... ವನೀಷಳ 
ನಿಂತಳು . 

ಸ್ಥಿತಿ ಸುಧಾರಿಸಿದರೆ, ಮಗುವನ್ನು ನೋಡಬೇಕೆನಿ 
“ ಅಕ್ಕಾ , ನಾನು , ನವಿ . ” 

ಸಿದರೆ, ಆಗ ... ... ” 
ಅಕ್ಕ ಕಣ್ಣು ತೆರೆದಳು. ಆದರೆ ಮಾತನಾಡಲಿಲ್ಲ. ಇಂದಿರ ಅಳಿಯನ ಮಾತಿಗೆ ಒಪ್ಪಬೇಕಾಯಿತು. 
ಡ್ಯೂಟಿ ಡಾಕ್ಟರು ಹೇಳಿದರು - “ ಆಕೆಯನ್ನು ಚಿಕಿತ್ಸೆ ಹೊಸರೀತಿಯಲ್ಲಿ ಆರಂಭವಾಯಿತು, 
ತೊಂದರೆಪಡಿಸಬೇಡಿ, ವಿಶಾ೦ತಿ ಬೇಕು ” ವರಾನಸಿಕ ರೋಗತಜ್ಞರಿಗೆ ತೋರಿಸಲಾಯಿತು. 

ಕಣೋ ರಗತ್ತಾ ಹೊರಗೆ ಬಂದಳು ನಮಿತ, ಮನೆಯ ವ್ಯವಸ್ಥೆಯ ಸೂತ್ರವೆಲ್ಲ ನಮಿತಳ 
ಆಸ್ಪತ್ರೆಯ ಅಂಗಳದಲ್ಲಿ ಒಂದು ಮರದ ಕೆಳಗೆ ಕೈಯಲ್ಲಿಯೇ ಇದ್ದಿತು. ಜತೆಗೆ ಮ ಗು ವಿ ನ 
ಬೆಂಚಿನ ಮೇಲೆ, ತನ್ನ ಕದಲು ಇಲ್ಲಿ ಬೆರಳ ನಾಡಿ ಮೇಲ್ವಿಚಾರಣೆ , ಮಗುವನ್ನು ನೋಡಿಕೊಳ್ಳಲು 
ಸು , ವೆ‌ ನವಾಗಿ ಕುಳಿತಿದ್ದ ಶಂಕರ , ಹತ್ತಿರ ಆಳನ್ನು ನೇಮಿಸಿದ್ದರು . ಮಗು ಅತ್ತರೆ ಮಾತ್ರ , 
ಹೋಗಿಕೇಳಿದಳು ? 

ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಓಡಿ ಬರು 
ತಿದ್ದಳು. ಮಗುವನ್ನು ಮುದ್ದಾಡುತ್ತಾಳೆ, 


ಅವಳು ಒಂದೇ ತರಹ ಕಾಣ 
ವುದಿಲ್ಲ, ಆದರೆ ಅವರೆಲ್ಲರೂ 
ಅಕ್ಟೋ - ಕ್ಯಾಲಮೈನ್ 
ಸಂಪೂರ್ಣ ಮೇಕ್ ಅಪ್ ಸಾಧನ 
ಉಪಯೋಗಿಸುತ್ತಾರೆ. 
ಮೃದುವಾದ ರಚನೆಯುಳ್ಳ ಕಕ್ 
ಲ್ಯಾಕೊ -ಕ್ಯಾಲಮೈನ್ ಪ್ರತಿಯೊಂದು 

ರತೆಯನ್ನು ಮುಚ್ಚುತ್ತದೆ, ಪ್ರತಿಯೊಂದು 
ಕಲೆಯನ್ನು ಮರೆಮಾಡುತ್ತದೆ. ಏಕೆಂದರೆ ಅದು 
ಸಂಪೂರ್ಣ 'ಮೇಕ್ ಅಪ್ ' ಸಾಧನವಾಗಿದೆ. 
ಪ್ರತಿ ದಿನವೂ ಕೆಕ್ ಲ್ಯಾಕೊ - 
ಕ್ಯಾಲಮೈನ್ ನ್ನು ನಿಮ್ಮ ಚರ್ಮಕ್ಕೆ ನೇವರಿಸಿರಿ. 
ಕ್ಯಾಲಮ್ಮನ್ನಸೌಮ್ಯ ರಕ್ಷಣಾ ಗುಣ 
ಮತ್ತು ' ವಿಚ್ ಹೇ ಜೆಲ್ ' ನ ಸಂಕುಚನಗೊಳಿಸುವ 
ಕ್ರಿಯೆ ಒಂದುಗೂಡಿ ನಿಮ್ಮ ಚರ್ಮಕ್ಕೆ 
ಸೌಂದರ್ಯವನ್ನು ನೀಡುತ್ತವೆ. 


ಅಕ್ಟೋ - ಕ್ಯಾಲಮೈನ್ 


C 800 ) 


OLMEN 


G 


REAS 


೯ರತೆಯಿಲ್ಲದ ಸೌಂದರ್ಯಸ್ನಾಗಿ ; 
ಯಾವಾಗಲೂ ಕೂಕ್ ಚಿಹ್ನೆಯನ್ನೂ 

Jacto-Calamine 
ಸುರಕ್ಷ ಣೆಯ ಸೀಲನೂ ನೋಡಿಕೊಳ್ಳಿರಿ 
ನಿಮಗಾಗಿ ಹೆಚ್ಚಿನ ಸೌಂದರ್ಯ ಸಾಧನೆಗಳು : 
ಲ್ಯಾಕ್ -ಕ್ಯಾಲಮೈನ್ ಟಾಲ್ಕಂ ಪೌಡರ್ 
ಮತ್ತು ಸ್ತ್ರೀವ 
ಆಕ್ಸ್‌ ಇಂಟರ್‌ ಫಾನ್ ಲಿಮಿಟೆಡ್ , 

೧ಾಯಿ - 25 . 
Ch . 2 KN 
ಉಚಿತ : ಲ್ಯಾಕೊಕ್ಯಾಲಮನ್ ' ಖರೀದಿ ಮಾಡುವ ಪ್ರತಿಯೊಬ್ಬನಿಗೂ ಸಂಗ್ರಹವಿರುವ 

ವರೆಗೂ “ ರಾಮ ಔರ ಶಾವ > ಕ್ಯಾಲೆಂಡರ್ ಉಚಿತ ಕೊಡಲಾಗುತ್ತದೆ. 


ಣ - 


O 


ಕಸ್ತೂರಿ, ಡಿಸೆಂಬರ್ ೧೯೬೭ 
ಸಂತೈಸುತ್ತಾಳೆ. 

ಪ್ರಭಾವವನ್ನು ನೋಡಬೇಕು. ” 
ಮನೀಷಾ ತಂದೆಯನ್ನು ಕಣ್ಣೆತ್ತಿಯೂ ನೋಡ “ ನನ್ನ ಕೈಯಲ್ಲಿ ಸಾಧ್ಯವಿಲ್ಲ. ” 
ಲಿಲ್ಲ. ಬಂದ ಗೌರೀನಾಥರು ಏನನ್ನೂ ಹೇಳದೆ ನಿನ್ನ ಕೈಯಲ್ಲಿ ಸಾಧ್ಯವಿಲ್ಲ ಎಂದು ನನಗೆ 
ಕಲ್ಕತ್ತೆಗೆ ಹಿಂತಿರುಗಿದರು . 

ಗೊತ್ತು . ಆದರೆ ನನಗಾಗಿ ನೀನು ಮನೀಷಿ 
ಶರತನ ಬಂದಿದ್ದ ಒಂದು ದಿನ, ಆದರೆ ದಿನ ಡನೆ ನಿಷ್ಠುರಳಾಗಿ ವರ್ತಿಸಿದರೆ ಸಾಕು . ” 
ವಿಡೀ ಇರ `ಗಾಗಲಿಲ್ಲ , ಆತನಿಗೆ ಹೇಳಿದ - ' ಎಲ್ಲಿಂ ಇದುವರೆಗೂ ಮನೀಷಳಿಗೆ ಉಣಿಸಲಾಗು 
ದಲೆ ಒಬ್ಬ ನಕಲೀ ಡಾಕೃರು ಬಂದಿದ್ದಾನೆ. ತಿತ್ತು . ಈಗ ಅವಳಿಗಾಗಿ ಬೇರೆ ಒಂದು ಮೇಜು, 
ನಾನು ಹೋಗದಿದ್ದರೆ ರೋಗಿಗಳು ನನ್ನ ಕೈ ಕುರ್ಚಿ ಸಿದ್ದಪಡಿಸಲಾಯಿತು. ಊಟ ಇನ್ನೇನು 
ಬಿಡಬಹುದು. ಇಲ್ಲದಿದ್ದರೆ ನಾಳೆಯೇ ಹೋಗು ಎಂಗಿಯಬೇಕೆನ್ನುವಷ್ಟರಲ್ಲಿ, ಬಿರುಗಾಳಿಯಂತೆ 

ಬಂದು ಶಂಕರ ನವಿತ್ರಳನ್ನು ಪಕ್ಕಕ್ಕೆ ನೂಕಿದ. 
“ನೀನು ಹೇಳುವುದು ಸರಿ, ಶರತ , ಸಮಯ ಹೆಂಡತಿಯ ಹತ್ತಿರಹೋಗಿ ಗರ್ಜಿಸಿದ- ' ಇಂದಿ 
ದೊರೆತಾಗ ಖಂಡಿತ ಬಾ . ” 

ನಿಂದ ನೀನೇ ತಿನ್ನಬೇಕು. ನಿನಗೆ ದಿನವೂ ತಿನ್ನಿ 
ಶ೦ಕರನ ಭೇಟಿಯ ಅಯಿತು, ಶರತನಿಗೆ, ಸಲು ಆಳುಕಾಳುಗಳು ಯಾರೂ ಇಲ್ಲ . ಇನ್ನು 
ಪರಿಚಯವಾದ್ದರಿಂದ ಆಗಾಗ್ಗೆ ಬರಲು ಶರತನಿಗೆ ಮುಂದೆ ಇದೆಲ್ಲ ನಡೆಯುವುದಿಲ್ಲ. ” 
ಶಂಕರನಿಂದಲೂ ಆಮಂತ್ರಣದೊರೆಯಿತು. ಗಲಾಟೆ ಕೇಳಿ ಅಳುಗಳೆಲ್ಲ ಓಡಿಬಂದರು . 
- ಬಿ . ಎ . ಪರೀಕ್ಷೆಯ ಫಲಿತಾಂಶ ಹೊರಬಿತ್ತು , ಮನೀಷ ಮಾತ್ರ ತನ್ನ ಅರ್ಥಹೀನ ನೇತ್ರಗಳಿಂದ 
ನವಿತಳು ಫೇಲಾಗಿದ್ದಳು. ಮೊದಲೇ ಫಲಿತಾಂಶ ಗಂಡನ ಮುಖವನ್ನೇ ನೋಡುತ್ತಿದ್ದಾಳೆ, ಮತ್ತೆ 
ಊಹಿಸಿದ್ದರೂ ನಿರಾಶೆಯೇ ಆಯಿತು, ನವಿತಳಿಗೆ , ಆಕೆಯನ್ನು ಮದಲಿಸಿದ - ಏನು ನೋಡುತ್ತಿ 

ಕಷ್ಟಗಳು ಬಂದರೆ ಒಟ್ಟಿಗೆ ಬರುತ್ತವೆ. ” ದೀಯಾ? ತಿನ್ನು . ಇಲ್ಲದಿದ್ದರೆ ಎದ್ದುಹೋಗು. ” 
' ಕಪ್ಪಗಳೇನಿಲ್ಲವಲ್ಲ, ” ನವಿತ ಹಾಸ್ಯದ ಧ್ವನಿ ತಾಯಿಯ ಬಳಿ ಮಗುವನ್ನು ನಿಲ್ಲಿಸಿಕೊಂಡಿ 
ಯಲ್ಲಿ ಹೇಳಿದಳು. 

ದಳು, ಸೇವಕಿ . ಅದರೆ ಗಲಾಟೆ ಕೇಳಿ ಅದು 
“ ಯಾಕಿಲ್ಲ ? ಒಂದು ವರ್ಷ ಹಾಳು . ಮತ್ತೆ ಅಳಲು ಪ್ರಾರಂಭಿಸಿತು. ತಕ್ಷಣ ಮಗುವನ್ನು 
ಈ ಎಲ್ಲ ಪುಸ್ತಕಗಳನ್ನು ಪತ್ತೆ ಓದುತ್ತೀಯಾ??” ದೂರ ಕರೆದುಕೊಂಡು ಹೋದಳು . ಇದನ್ನು 

“ ಅಕ್ಕನಿಗೆ ಹುಷಾರಾದರೆ ಸಾಕು , ಓದುತ್ತೇನೆ ನೋಡಿ ನಮಿತಳಿಗೆ ಕರುಳು ಕಿತ್ತು ಬಂದಂತಾ 
ಮತ್ತೆ . ” 

ಯಿತು. 
- “ ಹುಷಾರಾಗುವ ಲಕ್ಷಣಗಳೇ ಕಾಣುತ್ತಿಲ್ಲ. ದಿನಗಳು ಕಳೆದವು. ಹೊಸ ಚಿಕಿತ್ಸೆಯಿಂದ 
ವೆಂಟಲ್ ಹಾಸ್ಪಿಟಲ್ ಗೆ ಕಳಿಸಬೇಕೆಂದಿದ್ದೇನೆ. ಪ್ರಯೋಜನ ಕಾಣಲಿಲ್ಲ . 
ಕೊನೆಗೆ ಅದಕ್ಕೆ ಮೊದಲು ಒಂದು ಪ್ರಯೋಗ ಒಂದು ದಿನ ಅನ್ಯಮನಸ್ಕನಾಗಿ ಊಟವಾಡು 
ವನು ನಡೆಸಬೇಕು. ” 

ತಿದ್ದ ಶಂಕರ ತಲೆಯೆತ್ತಿ ಕೇಳಿದ. 
ಮಾರನೆಯ ದಿನ ಶ೦ಕರ ತನ್ನ ಯೋಜನೆ “ ನಮಿ , ನೀನು ಹುಡುಗಿಯಲ್ಲವೇ ? 
ಯನ್ನು ನವಿಂತಳಿಗೆ ತಿಳಿಸಿದ . ಮನೀಷಳ ಮನ ನಮಿತ ನಸುನಕ್ಕಳು - ಸಂದೇಹವೇ 
ಸಿಗೆ ಒಂದು ದೊಡ್ಡ ಆಘಾತವನ್ನುಂಟುಮಾಡಿ , ನಿಮಗೆ ? ” 
ಸುಪ್ಪವಾದ ಚೇತನವನ್ನು ಬಡಿದೆಬ್ಬಿಸಬೇಕು – “ ಹಾಗಲ್ಲ, ಸ್ತ್ರೀಯರ ಮನಸ್ಸಿನಲ್ಲಿರುವ 
ಎನ್ನುವುದೇ ಅದರ ಸಾರಾಂಶವಾಗಿತ್ತು , 

ಪ್ರಬಲ, ಹಾಗೂ ಶಕ್ತಿಯುತ ಭಾವನೆ ಯಾವುದು 
“ ನಾನು ಇದುವರೆಗೂ ಆಕೆಯನ್ನು ಎಂದೂ ಅಂದರೆ ಸ್ವಾಗೈಂಟಿ ಸೆಂಟಿಮೆಂಟ್ , ರಾಗ, ಹಿಂಸೆ, 
ಗದರಿಸಿಲ್ಲ, ಒರಟಾಗಿ ವರ್ತಿಸಿಲ್ಲ , ಕೂಗಬೇಕು, ಅಹಂಕಾರ, ದ್ವೇಷ, ಈರ್ಷ್ಯ, ಅಭಿಮಾನ – ಇವು 
ಕಣ್ಣು ಕೆಂಪಗೆ ವರಾಡಿಕಂಡು ಆಕೆಯ ರೀತಿಗಳಲ್ಲಿ ಯಾವ ವಿಷಯದಲ್ಲಿ ನೋವನ್ನುಂಟುಮಾಡಿ 
ನೀತಿಯನ್ನು ಖಂಡಿಸಬೇಕು. ಈ ಚಿಕಿತ್ಸೆಯ ದರೆ ಸ್ತ್ರೀಗೆ ಹೆಚ್ಚು ಪೆಟ್ಟು ಬೀಳುತ್ತದೆ ? ೨೨ 


ಬಟ್ಟೆಗಳನ್ನು 


ಶುಭ 


ಸ್ವಚ್ಛ 
ಕಸೂರಿ 


ಮತ್ತು ಕಡಿಮೆ ಖರ್ಚಿನಲ್ಲಿ ಒಗೆಯಲು 


đi 


ಬಾರ್ ಸೋಪು 


KASTURI BAR SORP 


valesz30trên 
là 


ಶ್ರೀ ರಾಮಕೃಷ್ಣ ಆಯಿಲ್ ಮಿಲ್ಫ್ ಮಂಗಳೂರು 


2 . 


೧೪೪ 

ಕಸೂರಿ, ಡಿಸೆಂಬರ್ ೧೯೬೭ 
“ ಹೇ ಪ್ರಭು ! ನನಗೆ ಇದೆಲ್ಲ ಗೊತ್ತಿಲ್ಲ. ” ಳಾಗಬಾರದು. ” 
“ ನಿನ್ನ ವಿಚಾರ ಹೇಳು ? ನಾಚಿಕೆ ಏತಕ್ಕೆ ? ” ನಮಿತ ಕಿಲಕಿಲನೆ ನಕ್ಕಳು. 
ನಮಿತ ಸ್ವಲ್ಪ ಯೋಚಿಸಿ ಹೇಳಿದಳು '' ಈ ಸಲ ನಿಮಗೂ ಹುಚ್ಚು ಹಿಡಿಯಿತು. 
“ ಹೆಂಗಸಿನ ಮನದಲ್ಲಿ ಅತ್ಯಂತ ಕೊವುಲ ಸ್ಥಾನ ಅಕ್ಕನ ಬದಲು ನಿಮ್ಮನ್ನೇ ರಾಂಚಿಗೆ ಕಳಿಸಬೇಕು. ” 
ವನ್ನು ಪಡೆದಿರುವ ಭಾವನೆ ಎಂದರೆ ಅಭಿಮಾನ, " ತಮಾಷೆ ಮಾಡಬೇಡ, ನಮಿತಾ. ನಾನು ನಿಜ 
ಎಂದು ನನಗನಿಸುತ್ತದೆ. ತನ್ನ ಅಭಿಮಾನಕ್ಕೆ ವನ್ನು ಗಂಭೀರವಾಗಿ ಹೇಳುತ್ತಿದ್ದೇನೆ. ಇದು 
ಪೆಟ್ಟು ಬಿದ್ದರೆ, ಆಕೆ ಸಹಿಸಲಾರದಷ್ಟು ಸಂಕಟ ನನ್ನ ಕೊನೆಯ ಚಿಕಿತ್ಸೆ , ನಾನು ನಿನ್ನಲ್ಲಿಬೇಡುವ 
ಪಡುತ್ತಾಳೆ. ” 

ಭಿಕ್ಷೆ ಇಷ್ಟೇ , ” ಹೇಳುತ್ತಾ ನಮಿತಳ ಬಲಗೈ 
'' ಸರಿ , ಆದರೆ ಯಾವುದರ ಮೇಲೆ ಪ್ರಹಾರ ಯನ್ನು ಹಿಡಿದು , ಕಾತರ ನೇತ್ರಗಳಿಂದ ಆಕೆಯ 
ವಾದರೆ , ನಾರಿ ಸಂಕಟಪಡುವುದು ಮಾತ್ರವೇ ಅಲ್ಲ, ಅವನತ ವದನದ ಕಡೆ ನೋಡಲಾರಂಭಿಸಿದ 
ರೊಚ್ಚಿಗೇಳುವಳೇ ಹುಚ್ಚಳಾಗುವಳೆ ಆ ಭಾವ- ಶಂಕರ, ನಮಿತ ನಿಧಾನವಾಗಿ ಕೈಯನ್ನು ಬಿಡಿಸಿ 
ನೆ ಈರ್ಷೆಯಲ್ಲವೆ ? ಪಾಯಶಃ ನಿನಗಿನ್ನೂ ಅರ್ಥ ಕೊಂಡು, ಮಾತನಾಡದೆ ಹೊರಗೆ ಹೋದಳು. 
ವಾಗಿಲ್ಲ . ನಿನಗಿನ್ನೂ ಮದುವೆಯಾಗಿಲ್ಲ. ಪ್ರಾಯಶಃ 
ನೀನು ಯಾರನ್ನೂ ಪ್ರೀತಿಸುತ್ತಿಲ್ಲ. ನಾನು ಹೇಳು 
ವುದು ತಪ್ಪೇ ? ” 

ದೀಪವಾರಿಸಿ , ಹಾಸಿಗೆಯ ಮೇಲೆ ಮಲಗಿದರೂ 
ಶಂಕರ ನಸುನಗುತಿ ದ ನಾದಿನಿಯ ಕಡೆ ನಿದ್ದೆ ಬಾರದೆ ಶಂಕರನ ಮಾತುಗಳೇ ಜ್ಞಾಪಕಕ್ಕೆ 
ನೋಡಿದ. 

ಬರುತ್ತಿದ್ದವು ನಮಿತಳಿಗೆ. 
“ ಇರಬಹುದು , ಏತಕೆ ಹೇಳಬೇಕು ? ೨ ಮೊದಮೊದಲು ಆಕೆ , ಭಾವ ತಮಾಷೆ ಮಾಡು 
' ನನಗೆ ಹೇಳುವುದರಿಂವ ನಷ್ಟವೇನೂ ಇಲ್ಲ ತ್ರಿರಬೇಕೆಂದುಕೊಂಡಳು . ಆದರೆ ತನ್ನ ಅಭಿ 

ಪ್ರಾರು ತಪ್ಪಾಗಿತ್ತು . ಭಾವ ಯೋಚನೆ ಮಾಡಿ 
' ಹೆಂಗಸರು ಎಲ್ಲವನ್ನೂ ಸಹಿಸಬಲ್ಲರು . ಆದರೆ , ಯೇ ತಾನೇ ಈ ವಿಷಯವನ್ನು ತನಗೆ ಹೇಳಿರು 
ತನ್ನ ಪತಿ ಬೇರೊಬ್ಬಳನ್ನು ಪ್ರೀತಿಸುತ್ತಿ ದ್ದಾ ವುದು . ತಾನೇನು ಮಾಡಬೇಕು ? ಭಾವನ 
ನೆಂದರೆ ಅಥವಾ ಇನೆ ಬ್ರಳಲ್ಲಿ ಅನುರಕನಾದರೆ ಒಂದೇ ಆಸೆ - ಮನಸ್ಸಿನ ಕಾಮದ ಅಸೆಯಲ್ಲದಿ 
ಮಾತ್ರ ಸಹಿಸಳು. ” 

ದರೂ , ಹೆಂಡತಿ ಗುಣಮುಖಳಾಗಬೇಕೆಂಬ 
“ ಆ ಮಾತು ಈಗೇಕೆ ? ೨೨ 

ಅಶಯ . ಒಂದು ವೇಳೆ ಗುಣಮುಖಳಾಗದಿದ್ದರೆ, 
* ಈ ಬಾರಿ ಮನೀಷಳಿಗೆ ಈ ಪೆಟ್ಟನ್ನು ಮನೀಷಳ ಆಸೆಯನ್ನು ಕೈಬಿಟ್ಟಂತೆಯೇ . ಈ 
ಕೊಟ್ಟರೆ? ” 

ರೀತಿ ಬದುಕುವುದಕ್ಕಿಂತಲೂ ಸತ್ತರೇ ವಾಸಿ. 
ನಮಿತ ಕಾತರ ನೇತ್ರಗಳಿಂದ ಶಂಕರನ ಕಡೆ ಅದರೆ ಭಾವನೊಂದಿಗೆ ಎಂತಹ ಪ್ರೇಮಾಭಿ 
ನೋಡಿದಳು . 

ನಯ ? ಯೋಚಿಸುತ್ತಲೇ ಆಕೆಗೆ ರೋಮಾಂಚ 
ಇದರರ್ಥ ? ” 

ನವಾಯಿತು. ಲಜ್ಜೆ ಅಥವಾ ಸ೦ಕೋಚವಲ್ಲ, 
* ಈ ಕಾರದಲ್ಲಿ ನಿನ್ನ ಸಹಕಾರ ನನಗೆ ಅತ್ಮ ಯಾವುದೇ ಭಯ , ಸರ್ಪ ಹೆಡೆ ಎತ್ತುವಂತೆ 

ಆಕೆಯ ಹೃದಯದಲ್ಲಿ ಉತ್ಪನ್ನ ವಾಗುತ್ತಿದೆ. 
“ ನನ ಸಹಕಾರ ? ನಾನೇನು ಮಾಡಬೇಕು ಯಾವ ರೀತಿಯ ಭಯ , ಆಕೆಗೇ ಗೊತ್ತಿಲ್ಲ. 
ಎನ್ನು ತೀರಿ? ” 

ಯಾವುದೋ ಅಸ್ಸಪೈ , ಅಲಕ್ಷಿತ, ಅಮಂಗಳದ 
“ ಏನಿಲ್ಲ ಕೇವಲ ನಾಟಕ , ಅಭಿನಯ , ಆಕೆಗೆ ಆಶಂಕೆ ಆಕೆಯನ್ನು ಆವರಿಸುತ್ತಿದೆ. 
ಇದನ್ನು ಮನವರಿಕೆ ಮಾಡಿಕೊಡಬೇಕು - ಅಂದರೆ ಈ ಮಾರನೆಯ ದಿನ ಆಸ್ಪತ್ರೆಗೆ ಹೋಗುವಾಗ 
ನಾನು ನಿನ್ನ ಪ್ರೇಮಜಾಲದಲ್ಲಿ ಸಿಲುಕಿದ್ದೇನೆ ನವಿಂತಳ ನ್ನು ಕೇಳಿದ ಶಂಕರ , ನಿನ್ನೆ ನಾನ 
ಮತ್ತು ನೀನೂ ಸಹ ಈ ವಿಷಯದಲ್ಲಿ ಉದಾಸೀನ ಹೇಳಿದ್ದನ್ನು ವಿಚಾರ ಮಾಡಿದೆಯಾ ? 


ನಿಮ್ಮ ಕುಟುಂಬದ ಜನರ ಆರೋಗ್ಯಕ್ಕೆ ವಿಟಮಿನ್ ಮತ್ತು 

ಖನಿಜ ಪದಾರ್ಥಗಳು ಅತ್ಯಂತ ಆವಶ್ಯಕವಾಗಿವೆ . 
ಇವು ಅವರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತಿರುವವೋ ? 


in 


SQUIBB 


* $ 


1196 


NOTV 


IMGRANYMGRAN 


TAILS AIRERAS 


TABLETS 
SARASTAICIENI 


ABLETS 
SAREBBITCHES 


GE 


. 


1 


. 


SQUITB 


SQUIB 


VIMGRAN 


SÁRALIN CIENTALS 


ISSION 


ಹೊಸ ವಿಮ್ಗಾನ್ ಮಲ್ಟಿಪಲ್ ವಿಟಮಿನ್ - ಮಿನರಲ್ಸ್ ಟ್ಯಾಬ್ಲೆಟ್ 
ವಿಟಮಿನ್ ಮತ್ತು ಖನಿಜ ಪದಾರ್ಥಗಳ ಕೊರತೆಯು ನಿಮ್ಮ ಕುಟುಂಬದ ಜನರ ಆರೋಗ್ಯವನ್ನು ಕೆಡಿಸಬಹುದು. 
ನಿಮ್ಮ ಕುಟುಂಬದ ಪ್ರತಿಯೊಬ್ಬರಿಗೂ ಈ ಆವಶ್ಯಕವಾದ ಪೌಷ್ಟಿಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ಸಿಗುತ್ತಿವೆ 
ಯೆಂಬುದನ್ನು ಖಚಿತ ಮಾಡಿಕೊಳ್ಳಲು ಸ್ಮಿಬ್‌ರವರ ಮಲ್ಟಿಪಲ್ ವಿಟಮಿನ್ಸ್ -ಮಿನರಲ್ಸ್ ಟ್ಯಾಬ್ಲೆಟ್ಸ್ 
ವಿವರ್‌ಗ್ರಾನ್ ದಿನಕ್ಕೆ ಒಂದರಂತೆ ಕೊಡಿರಿ . 
ವಿವರ್‌ಗ್ರಾನ್‌ನಲ್ಲಿ ಅತ್ಯಂತ ಅವಶ್ಯಕವಾದ ಹನ್ನೊಂದು ವಿಟಮಿನ್‌ಗಳೂ ಮತ್ತು ಎಂಟು ಖನಿಜ ಪದಾರ್ಥಗಳ 
ಯೋಗ್ಯ ಪ್ರಮಾಣದಲ್ಲಿ ಒಳಗೊಂಡಿವೆ. ಕಬ್ಬಿಣ- - ರಕ್ತದ ಕೆಂಪು ಜೀವ ಕಣ (ಸೆಲ್) ಗಳನ್ನು ಉಂಟುಮಾಡುವು 
ದಕ್ಕೆ ಮತ್ತು ಕಡಿಮೆಯಾದ ಶಕ್ತಿಯನ್ನು ತಂದುಕೊಡಲು ಸಹಾಯಕವಾಗುತ್ತದೆ. ಕ್ಯಾಲ್ಸಿಯಮ್ - ಎಲುಬು 
ಗಳನ್ನು ಮತ್ತು ಹಲ್ಲುಗಳನ್ನು ಗಟ್ಟಿಮುಟ್ಟಾಗಿಡುವುದಕ್ಕೆ ; ವಿಟಮಿನ್ ಸಿ ಶೀತವನ್ನೆ ದುರಿಸುವ ಶಕ್ತಿಯನ್ನು 
ಹೆಚ್ಚಿಸುವುದಕ್ಕೆ ; ವಿಟಮಿನ್ ಎ ದೃಷ್ಟಿಯನ್ನು ಉತ್ತಮಗೊಳಿಸಲು ಮತ್ತು ಚರ್ಮವನ್ನು ನಿರೋಗಿಯಾಗಿರಿಸಲು 
ವಿಟಮಿನ್ ಬಿ-12 ಹಸಿವೆಯನ್ನು ಹೆಚ್ಚಿಸಲು ಮತ್ತು ಕಾರ್ಯಕ್ಷಮರನ್ನಾಗಿ ಮಾಡಲು, ಇವು ನಿಮ್ಮ ಕುಟುಂಬದ 
ಜನರ ಆರೋಗ್ಯಕ್ಕೆ ಅವಶ್ಯವಾಗಿರುವ ಪೌಷ್ಟಿಕ ಅಂಶಗಳು. 
ವಿವಮ್‌ಗ್ರಾನ್ನ ಒಂದು ಮಾತ್ರೆಯ ಬೆಲೆ ಸುಮಾರು 13 ಪೈಸೆ ಮಾತ್ರ . ಇಂದೇ ವಿಗ್ರಾನ್ ಕೊಂಡುಕೊಳ್ಳಿರಿ 
ಪ್ರತಿ ದಿನ ಏಗ್ರಾನ್ ತೆಗೆದುಕೊಳ್ಳಿರಿ. 


ವಿರಾನ್ 


ಏಗ್ರಾನ್ನ ಒಂದು ಮಾತ್ರೆಯು ನಿಮ್ಮನ್ನು ದಿನವಿಡೀ ಚಟುವಟಿಕೆಯುಳ್ಳವರನ್ನಾಗಿ ಇಡುತ್ತದೆ. 

® ಇದು ಇ. ಆರ್ ,ಸಿಬ್ ಅಂಡ್ ಸನ್ಸ್ ಇನ್ಕೊರ್ಪೊರೇಟೆಡ್ 

ಅವರ ರಿಜಿಸ್ಟರ್ ಟ್ರೇಡ್ವಾಕ್ ೯ ಆಗಿದ್ದು, ಕ ರ ಮ ಚಂದ್ ಪ್ರೇಮ್ ಚಂದ್ 
emಣn ಪೈವೇಟ್ ಲಿಮಿಟೆಡ್ ಆವರು ಉಪಯೋಗಿಸಲು ಲೈಸೆನ್ಸ್ ಪಡೆದಿರುವ ರು . 


Shilpi- SC - 256A -Kan 


35 - 19 


ಕಸ್ತೂರಿ, ಡಿಸೆಂಬರ್ ೧೯೬೭ 
ನಮಿತಳಿಗೆ ಉತ್ತರ ನೀಡಲಾಗಲಿಲ್ಲ. ಹೆದರಿದ ಹಾರಲಿಲ್ಲ . ಬೆಂಕಿ ಇನ್ನೊಂದೆಡೆಯಲ್ಲಿ ಕಾಣಿಸಿ 
ನೇತ್ರಗಳನ್ನು ಮೇಲಕ್ಕೆತ್ತಿ ತಗ್ಗಿಸಿದಳು, ಲಜ್ಜೆ ಕೊಂಡಿತು . ಬಹುರೂಪಿ ಯಾದ - ಅಗ್ನಿಯ 
ಬಿಂದ ಆಕೆಯ ಮುಖಾರವಿಂದ ರಕ್ತರಂಜಿತವಾ ಮತ್ತೊಂದು ರೂಪ. ಸ್ತ್ರೀಯ ಅರಕ್ಷಿತ ಸ್ಥಳದಲ್ಲಿ 
ಎತ್ತು , ಶಂಕರ ಮೊದಲು ವಿಸ್ಮಿತನಾದರೂ ಗುಪ್ತವಾಗಿದ್ದ ಅಗ್ನಿಯ ಆವಿರ್ಭಾವ, 
ನಂತರ ಹರ್ಷಗೊಂಡನು . ಆತನಿಗೆ ನಮಿತಳ ನಮಿತಳಿಗೆ ಮೊದಮೊದಲು ಅರ್ಥವಾಗಲಿಲ್ಲ. 
Vತ್ತರ ದೊರೆತಿತ್ತು . 

ಪ್ರತಿ ಸಂಜೆಯ ನಾಟಕವಾಡಿದ ತಕ್ಷಣ , ಶಂಕರ 
ಆ ಸಂಜೆ ಬೇಗನೇ ಮನೆಗೆ ಬಂದ ಮೇಲೆ ನಿಂದ ಬಿಡುಗಡೆ ಹೊಂದಿ ತನ್ನ ಕೋಣೆಯೊಳಗೆ 
ಯಲ್ಲಿ ನಿಂತಿದ್ದ ನಮಿತಳನ್ನು ಕೈಸನ್ನೆ ಮಾಡಿ ಓಡುತ್ತಿದ್ದಳು. ಒಂದು ದಿನ ಕನ್ನಡಿಯ ಮುಂದೆ 
ಹರೆದು ಮನೀಷಳ ಕೋಣೆಯ ಬಾಗಿಲನ್ನು ನಿಂತು ಬಟ್ಟೆ ಬದಲಿಸುತ್ತಿರುವಾಗ ತನ್ನ ಆಕೃತಿ 
ಸಮೀಪಿಸುತ್ತಿದ್ದ ಹಾಗೆಯೇ ಆವೇಗಭರಿತ ಸ್ವರ ಯನ್ನು ನೋಡಿ ಬೆಚ್ಚಿ ಬಿದ್ದಳು. ತನ್ನೆರಡು 
ದಲ್ಲಿ ನುಡಿದ - “ ನವರಾಣಿ, ಇದೇಕೆ ಮುಖ ನೇತ್ರಗಳಲ್ಲಿಯೂ ತೀಕ್ಷತೆ, ಕೆನ್ನೆಗಳ ಮೇಲೆ, 
ಮಾಡಿದೆ? ತಡವಾಗಿ ಬಂದನೆಂದೆ ? ನನ್ನ ಮೇಲೆ ಕುತ್ತಿಗೆಯಲ್ಲಿ, ಕೆಂಪು ಛಾಯೆ ಉನ್ನತ ವಕ್ಷ 
ಸಿಟ್ಟಾಗಬೇಡ, ಬಾ , ಬಾ ... ” ಎನ್ನುತ್ತಾ ಆಕೆಯ ಸ್ಥಳದ ತ್ವರಿತ ಚಲನೆ ! 
ನಡುವನ್ನು ಬಳಸಿ ಕೋಣೆಯೊಳಗೆ, ಕರೆದು ಅಭಿನಯದ ಅಂತರಂಗದಲ್ಲಿಯೂ ಉತ್ತೇಜನ! 
ಹೆಂಡುಹೋಗಿದೀಪವನ್ನು ಬೆಳಗಿಸಿದ . ಇದರ ಅರ್ಥವೇನು ? ಅನಂದವೇ ? ವೇದನೆಯೆ ? 

ಮನೀಷಾ ಎಂದಿನಂತೆ ಮಂಚದ ಮೇಲೆ ಕುಳಿತಿ ಆಳುಕಾಳುಗಳಲ್ಲಿಯೂ ಗುಸಗುಸು ಆರಂಭ 
- ಳು , ಇವರು ಬಂದಿದ್ದನ್ನು ತಲೆಯೆತ್ತಿ ನೋಡಿ ವಾಗಿತ್ತು . ಬೇರೆಯವರೂ ಆಡಿಕೊಳ್ಳುವ 
ದಳು , ಶಂಕರ ನಮಿತಳನ್ನು ಆಕೆಯ ಹೆಗಲ ಹಾಗಿತ್ತು . ಪತ್ನಿಯನ್ನು ಅರೆಗಳಿಗೆಯ 
ವುಲೆ ಕೈ ಹಾಕಿ ತನ್ನೆಡೆಗೆ ಎಳೆದುಕೊಂಡು, ನೋಡದೆ ಇರಲಾರನಾಗಿದ್ದ ಡಾಕೃರನಲ್ಲವೇ ? 
ಮನೀಷಳ ಎದುರಿಗೆ ಸರಿಯಾಗಿ ನಿಂತು, ಎರಡು ಇಂದು ಆತನ ಅಧಃಪತನ ಎಷ್ಟು ! ಅದೂ ಮನೆ 
ಕೈಗಳಿಂದ ನಮಿತಳ ಮುಖವನ್ನು ಮೇಲಕ್ಕೆತ್ತಿ ಯಲ್ಲಿ ನಾದಿನಿಯ ಜತೆಯಲ್ಲಿ ಎಲ್ಲರ ಮುಂದೆ 
ನುಡಿದ , 

ವಿಲಾಸ ! ಅಕ್ಕ ಅಲ್ಲವೇ , ಅವಳನ್ನು ಪ್ರೀತಿಯಿಂದ 
- “ ಬೇಗನೆ ಬರುತ್ತೇನೆಂದು ಪ್ರಮಾಣ ಮಾಡು ಈ ಮನೆಗೆ ಕರೆತಂದದ್ದು ! 
ತನೆ, ನಮಾ, ನಿನಗಾಗಿ ಏನು ತಂದಿದ್ದೇನೆ, ಜನರಿಗೆ ಬಹಳ ವೇದನೆಯನ್ನುಂಟುಮಾಡಿದ 
ನೋಡು, ” ಎಂದು ಜೇಬಿನಲ್ಲಿದ್ದ ಹೂವಿನ ಪೊಟ್ಟ ವಿಷಯವೆಂದರೆ ಇದನ್ನೆಲ್ಲ ನೋಡಲು ಮನೀಷ 
ಖದಿಂದ ಹೂಮಾಲೆಯನ್ನು ಹೊರತೆಗೆದು ನವಿ . ಬದುಕಿ ಉಳಿದಿರುವುದು , 
ಶಳ ಜಡೆಯಲ್ಲಿ ಮಂಡಿಸಿದ. 

ಅಂದು ರಾತ್ರಿ ಹತ್ತು ಘಂಟೆಯಾಗಿತ್ತು . ನಮಿತ 
“ ಎಷ್ಟು ಚೆನ್ನಾಗಿ ಕಾಣುತ್ತಾಳೆ, ನನ್ನ ನಮ . ” ತನ್ನ ಕೋಣೆಯಲ್ಲಿ ಬಂದಾಗ, ಮಗುವನ್ನು 
ನಮಿತ ಇದುವರೆಗೂ ಸುಮ್ಮನಿದ್ದಳು. ಇನ್ನು ತೊಟ್ಟಿಲಲ್ಲಿ ತೂಗುತ್ತಿದ್ದ ಕೆಲಸದವಳು ಹೇಳಿ 
ಮುಂದೆ ಆಕೆಗೆ ಸಹಿಸಲಾಗಲಿಲ್ಲ . ಅಕ್ಕ ತನ್ನ ದಳು : 
ಮುಖವನ್ನು ಮೇಲಕ್ಕೆ ಎತ್ತಲಿಲ್ಲವಾದ್ದರಿಂದ, ನಿಮ್ಮೊಂದಿಗೆ ಸ್ವಲ್ಪ ಮಾತನಾಡಬೇಕಾಗಿದೆ. ” 
ಬಹಳ ಹೊತ್ತು ಆಕೆಯ ಮುಂದೆ ನಿಲ್ಲಲು ಆಗದೆ " ಏನು ಸಮಾಚಾರ ? ” 
ಹೊರಗೆ ಹೋಗಲನುವಾದಳು , 

“ ನಿಮ್ಮನ್ನು ನೀವು ಹಿಡಿತದಲ್ಲಿಟ್ಟು ಕೊಳ್ಳ 
* ಎಲ್ಲಿಗೆ ಹೋಗುತ್ತೀಯಾ? ” ಎನ್ನುತ್ತಾ, ಬೇಕು, ಇಷ್ಟು ಸಲಿಗೆ ಕೊಡಬಾರದು. ” 
ಸೆರಗು ಹಿಡಿದು ಎಳೆದು, ನಮಿತಳನ್ನು ತನ್ನ “ ಏನು ನೀನು ಹೇಳುವುದು ? ” 
ಎದೆಗವಚಿಕೊಂಡ. 

“ನಿಮ್ಮ ಒಳ್ಳೆಯದಕ್ಕೇ ಹೇಳುತ್ತಿದ್ದೇನೆ. 
ಈ ನಾಟಕ ಅನೇಕ ಬಾರಿ ನಡೆಯಿತು. ಆದರೆ ಗಂಡಸರೇನೋ ಬೆರಳು ನೀಡಿದರೆ ಕೈ ನುಂಗು 
ಮನೀಷಳ ಈರ್ಷೆಯು ಅಗ್ನಿಯು ಒಂದು ಕಿಡಿಯ ವವರು ನೀವಿನ್ನೂ ಚಿಕ್ಕವರು, ಹಿಂದೆ ಮುಂದೆ 


FEBUOY 


* 


, 


ಲೈಫ್‌ಬಾಯ್ 
ಎಲ್ಲಿದೆಯೋ ಅಲ್ಲಿದೆ ಆರೋಗ್ಯ 
ಲೈಫ್‌ಬಾಯ್ ಹೊಳೆಯಲ್ಲಿರುವ ಕ್ರಿಮಿಗಳನ್ನು ತೆಗೆದುಬಿಡುತ್ತದೆ 


ಹಿಂದುಸ್ಥಾನ್ ಲೀವರ್' ಅವರ ತಯಾರಿಕೆ 


ಅಂಟಾಸ್ . , 51 .?? ಇk 


ಕಸ್ತೂರಿ, ಡಿಸೆಂಬರ್ ೧೯೬೭ 
ನೋಡಿ ಹೆಜ್ಜೆ ಇಟ್ಟರೆ ನಿಮಗೆ ಒಳ್ಳೆಯದು. ” ನೆರೆ ಹೊರೆಯವರ ದೃಷ್ಟಿಯಲ್ಲಿ ಎಷ್ಟು ಹೇಯ 

ನಾನೇನು ಮಾಡಿದೆ ಎನ್ನಬೇಕೆಂದುಕೊಂಡಳು ವಾಗಿದ್ದನೆಂದೂ ತಿಳಿಸಿಬಿಡುತ್ತೇನೆ. ಚಿಕಿತ್ಸೆಯ 
ನಮಿತ, ಆದರೆ ಹೇಳಲಾಗಲಿಲ್ಲ. ಒಳಗಿನ ಯಾವು ಹೆಸರಿನಲ್ಲಿ ನಮ್ಮ ಅಚರಣೆಯ ಅರ್ಥ ಯಾರಿಗೂ 
ದೊ ಶಕ್ತಿ ಗಂಟಲನ್ನು ಹಿಡಿಯಿತು. ಯಾರೋ ತಿಳಿಯುತ್ತಿಲ್ಲ. ಉದ್ದೇಶ ಕಣ್ಣುಗಳ ಅಂಚಿನಲ್ಲಿ 
ಕಿವಿಯಲ್ಲಿ ಉಸುರಿದಂತಾಯಿತು – “ ಆ ಪ್ರಶ್ನೆ ಇರುತ್ತದೆ, ಆದರೆ ಅದರ ಕಡೆ ಯಾರ ಲಕ್ಷವೂ 
ಯನ್ನು ಅವಳಿಗೆ ಹಾಕಬೇಡ, ನಿನಗೇ ಕೇಳಿ ಕೊ , ಹೋಗುವುದಿಲ್ಲ . 
ನಮಿತಾ, ನಿನ್ನ ಅಂತರ್ಮುಂದಿರವನ್ನು ಒಳ ಬೆಳಗಾಯಿತು. ಆದರೆ ಶಂಕರ ಕಾರ್ಯವಶ 
ಹೊಕ್ಕು ನೋಡು. ನೀನು ಮಾಡುತ್ತಿರುವುದು ದಿಂದ ಬೇಗನೆ ಆಸ್ಪತ್ರೆಗೆ ಹೋದ. ಊಟಕ್ಕೆ 
ಕೇವಲ ಅಭಿನಯವೇ , ಇಲ್ಲ ಹೊರಗೆ ನಾಟಕ , ಬಂದವನೇ ಮತ್ತೆ ಹೊರಟುಹೋದ. ಹೇಳಲು 
ಒಳಗೆ. .. .. . ” 

ಸಮಯವೇ ಸಿಗಲಿಲ್ಲ. 
ನವಿತಳಿಗೆ ರೋಮಾಂಚನವಾಯಿತು. ನಿಧಾ ಸಂಧ್ಯಾಕಾಲ . ನಮಿತಳ ಶರೀರದಲ್ಲಿ ರಾತಿ ಯ 
ನವಾಗಿ ಎದ್ದು ಅಂಗಳದಲ್ಲಿದ್ದ ಕಬ್ಬಿಣದ ಸರಳು ನಿರ್ಧಾರದ ಪ್ರತಿಧ್ವನಿಯಾಗುತ್ತಿತ್ತು . ರಾತ್ರಿಯ 
ಗಳನ್ನು ಹಿಡಿದುಕೊಂಡಳು . ಬಹಳ ಹೊತ್ತು ನಿರ್ಧಾರ, ಬೆಳಗಿನಿಂದಲೂ ಸಿದ್ಧತೆ, ಆದರೆ 
ಹಾಗೆಯೇ ನಿಂತಿದ್ದಳು. ವೈಶಾಖದ ಕೃಷ್ಣ ಪಕ್ಷದ ಪತಂಗದಂತೆ ಮನಸ್ಸು ವಿಹ್ವಲಗೊಳ್ಳುತ್ತಿತ್ತು . 
ರಾತ್ರಿ , ಆಗ ತಾನೆ ಅರಳುತ್ತಿದ್ದ ಮಲ್ಲಿಗೆ ಹೂಗಳ ನಿಲ್ಲಲೂ ಶಕ್ತಿ ಇಲ್ಲದಂತಾಗಿತ್ತು . ಎರಡು ಬಲ 
ಘಮಘಮ ವಾಸನೆ ಮೂಗನ್ನು ತಟ್ಟುತ್ತಿತ್ತು . ಭುಜಗಳ ಪ್ರಗಾಢ ಆಲಿಂಗನ, ಪ್ರಶಾಂತ ವಕ್ಷ 
ಮುಂದುಗಡೆ ಗ್ರಾಂಡ್ ಟ್ರಂಕ್ ರಸ್ತೆ , ಜನರ ಸ್ಥಳದ ವೇಗದ ಏರಿಳಿತ , ವದನಕ್ಕೆ ಬಿಸಿಯುಸಿ 
ಸುಳಿವಿಲ್ಲ. ಆಗೊಮ್ಮೆ ಈಗೊಮ್ಮೆ ಲಾರಿಗಳ ರಿನ ನಿಃಶ್ವಾಸದ ಮಾದಕ ಸ್ಪರ್ಶ, ಮತ್ತು ಕಂಠ 
ಓಡಾಟ, ಮತ್ತೆ ನಿಶ್ಯಬ್ದ , ಆದರೆ ಹೃದಯದಲ್ಲಿ ದಲ್ಲಿ ... ಕೇಶದಲ್ಲಿ... ಕಪೋಲದಲ್ಲಿ ... ಬಲಿಷ್ಠ 
ಎದ್ದಿದ್ದ ಬಿರುಗಾಳಿ ಶಾಂತವಾಗುವ ಸೂಚನೆಗಳೇ ಬೆರಳುಗಳ ನಡಿಗೆಯ ನರ್ತನ , ಕರ್ಣಗಳಲ್ಲಿ 
ಕಾಣಲಿಲ್ಲ . ಒಂದು ಕಡೆ- ನಮಿತ ಸರ್ವನಾಶದ ಪೆ ಪಂಪೂರಿತ ಭಾವಪೂರ್ಣ ಸ್ವರದ ಮಾರ್ದನಿ . 
ಹಾದಿಯನ್ನು ತುಳಿದಿದ್ದೀಯೆ. ನಿನ್ನನ್ನು ನೀನು ವಿಥ್ಯವೋ , ಅಭಿನಯವೊ , ಅದನ್ನೇ ಆಶಿಸುತ್ತದೆ 
ಸಂಬಾಳಿಸಿಕೆ . ಈ ಆತ್ಮಘಾತದ ಕಾರವನ್ನು ಶರೀರ ಹಾಗೂ ಮನ. 
ನಿಲ್ಲಿಸು . ಇನ್ನೊಂದು ಕಡೆ ಅವೇ ? ದ ಧ್ವನಿ - ಕೆಲಸದವಳು ಮರು ದಿನಗಳ ರಜೆ ಕೇಳಿ 
ಸರ್ವನಾಶವಾದರೂ ಸುಂದರವಾದ, ಮನೋಹರ ಹೋದಳು . ನಂತರ, ಅಪಘಾತದಲ್ಲಿ ಸಿಲುಕಿದ 
ಮಾರ್ಗ . ನೀನೇನೂ ನಿನ್ನ ಸ್ವ ಇಚ್ಛೆಯಿಂದ ಪ್ರಸಿದ್ಧ ವಕೀಲರ ಸ್ಥಿತಿ ಚಿಂತಾಜನಕವಾಗಿದ್ದರಿಂದ 
ಹೆಜ್ಜೆ ಇಟ್ಟಿಲ್ಲ, ' ನನಗೆ ನೀಡು' ಎಂದು ಕೈ ಶಂಕರ ರಾತ್ರಿ ಮನೆಗೆ ಬರುವುದಿಲ್ಲವೆಂದು 
ನೀಡಿಲ್ಲ. ಕೇವಲ ಅ . ಅಟದಲ್ಲಿ ಬಂದಿದ್ದು , ಡ್ರೈವರ ಸಂಗಡ ಹೇಳಿ ಕಳುಹಿಸಿದ . 
ಬೇಡದೆ ಬಂದ ಭಾಗ್ಯ . ಎಂದಾದರೂ ಒಂದು ಇಂದು ಬದುಕಿದೆ ಎಂದುಕೊಂಡಳು ನಮಿತ, 
ದಿನ ನಿಲ್ಲಬೇಕು. ಅದಕ್ಕೆ ಮೊದಲು ಸಿಕ್ಕಿದ್ದನ್ನು ಆದರೆ ಮನ ಸಮಾಧಾನವಾಗಲಿಲ್ಲ. ಹೇಳಬೇಕೆಂಬ 
ನಿನ್ನ ಮಡಲಲ್ಲಿ ತುಂಬಿಕೊ . 

ವಿಷಯ ಹೃದಯದಲ್ಲಿಯೇ ಉಳಿಯಿತು. 
ಇಡೀ ರಾತ್ರಿ ನಿದ್ದೆ ಬಾರದೆ ಹಾಸಿಗೆಯ ಮೇಲೆ ಮಾರನೆಯ ದಿನ ಶಂಕರ ಆಸ್ಪತ್ರೆಯಿಂದ 
ಹೊರಳಾಡಿದಳು . ಅನೇಕ ಸಲ ಮನಸ್ಸಿನಲ್ಲಿಯೇ ಇನ್ನೂ ಬಂದಿರಲಿಲ್ಲ. ಮಗುವನ್ನೆತ್ತಿಕೊಂಡು 
ಪ್ರತಿಜ್ಞೆ ಮಾಡಿದಳು - ಇನ್ನು ಹೆಚ್ಚು ಮುಂದು ತೋಟದಲ್ಲಿ ಓಡಾಡುತ್ತಿದ್ದ ನವಿತಳಿಗೆ, ಆಳು 
ವರೆಯುವುದಿಲ್ಲ . ಇಲ್ಲಿಗೇ ಇತಿಶ್ರೀ ಹಾಡುತ್ತೇನೆ. ಬಂದು ಹೇಳಿದ - “ ಅಮ್ಮನವರನ್ನು ನೆಡ 
ಬೆಳಿಗ್ಗೆ ಏಳುತ್ತಲೇ , ಈ ಪರೀಕ್ಷೆಯನ್ನು ನಿಲ್ಲಿಸಿ ಬನ್ನಿ . ” 
ನನಗೆ ಮುಕ್ತಿ ಕೊಡಿ ಎಂದು ಶಂಕರನಿಗೆ ಹೇಳಿ ಗಾಬರಿಯಿಂದ ನಮಿತ ಒಳ ಗೋ ಡಿ ದಾ ಗ 
ಬಿಡುತ್ತೇನೆ. ಆಗ ಕಾಳುಗಳ ದೃಷ್ಟಿಯಲ್ಲಿ ಹೊರಗಡೆಯ ಕೊಠಡಿಯ ಅರಾಮ ಕಲರ್ಹ 


ವಾತ್ಸಲ್ಯ ಬಂಧನ 
ಯಲ್ಲಿ ಕುಳಿತು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಚಿಹ್ನೆಯಷ್ಟೇ . ” 
ಮನೀಷಾ, 

ಮಗು ಅಳು ದೇವೇನನ ಹತ್ತಿರ ಅಳುತ್ತಿತ್ತು . 
“ ಯಾಕಕ್ಕಾ ಅಳುತ್ತಿದ್ದೀಯೆ ? ಒಳಗೆ ನವಿತಳನ್ನು ನೋಡಿದ ಕೂಡಲೇ “ ಮಾ ? 
ಬಾರಕ್ಕೆ ” 

ಎನ್ನು ತ್ರಾ ಕೈಚಾಚಿತು . ಮಗುವಿಗೆ ಅದೊಂದೇ 
- ಮನೀಷಾ ಹಠಾತ್ತನೇ ಅಳುವುದನ್ನು ನಿಲ್ಲಿಸಿ ಮಾತು ಬರುತ್ತಿತ್ತು . ಯಾರಾದರೂ ಇದ್ದಾಗ 
ತನ್ನ ಕೊಠಡಿಗೆ ಹೋಗಿ ಬಾಗಿಲನ್ನು ಹಾಕಿ ಮಗು ' ಮಾ ' ಎಂದರೆ ಆಕೆಗೆ ನಾಚಿಕೆಯಾಗು 
ಕೊಂಡಳು . ಅಕ್ಕನ ವರ್ತನೆ ನಮಿತಳಿಗೆ ಅರ್ಥ ತಿತ್ತು , 
ವಾಗಲಿಲ್ಲ . ಇದೆಂತಹ ಅಳು ? ಅಕ್ಕನಿಗೆ ಗುಣ ಶರತ್ ಕೆಲವು ದಿನಗಳ ಹಿಂದೆ ಬಂದಿದ್ದಾಗ 
ವಾಯಿತೇ ? ಅವರ ಅನಂದದ ದಿನಗಳು ಮರ ಹೀಗೇ ಆಗಿತ್ತು , 
ಳಿದವೇ ? ಯೋಚಿಸುತ್ತಿದ್ದಂತೆಯೇ ನಮಿತಳ ಶರತ್ ನಗುತ್ತಾ ನುಡಿದಿದ್ದ : “ ಮಗು 
ಮುಖದಲ್ಲಿ ಆನಂದದ ಕುಸುಮವೊಂದು ವಿಕಸಿತ ನಿನ್ನನ್ನೇ ಅಮಾ ಎಂದು ಕರೆಯಲು ಕಲಿತಿದೆ. ” 
ವಾಯಿತು. ಮರುಕ್ಷಣದಲ್ಲಿ ಮಾಯವಾಗಿ ಭಯ “ ಯಾರೂ ಕಲಿಸಿಲ್ಲ. ತುಂಟ ಹುಡುಗ. ” 
ಹಾಗೂ ಲಚ್ಚೆಯ ಕಾರ್ಮೋಡ ಕವಿಯಿತು. “ ಯಾರೂ ಕಲಿಸಬೇಕಾದ್ದಿಲ್ಲ. ಮಕ್ಕಳು 
“ ನಾನು ಸಿಕ್ಕಿ ಬಿದ್ದೆ " -- ಎಂದುಕೊಂಡಳು 
ಮನದಲ್ಲಿ , 
ಗೇಟಿನ ಬಳಿ ನಿಂತಿದ್ದ ನಮಿತಳ ಮುಖನೋಡಿ . 

ಕೊಲ್ಲಾಪುರದಲ್ಲಿ ನಿಮಗಾಗಿ 
ಭಯದಿಂದ ಕಾತರದಿಂದ ಕೇಳಿದ ಶಂಕರ , 
“ ಏನಾಯಿತು ನಮಿ ? ಕೆಟ್ಟ ಸುದ್ದಿ ಏನೂ ಇಲ್ಲ 


ವಲ್ಲ ? ೨೨ 


ಗೋಹಲಉಪಹಾರ 


- ಕೈಸನ್ನೆಯಿಂದ ಕರೆದುಕೊಂಡು ಹೋಗಿ ಎಲ್ಲ 
ವನ್ನು ಹೇಳಿದಳು ನಮಿತ, “ ಮಣೀ ” ಎಂದು 
ಕರೆದ ಶಂಕರ , 

ಯಾವ ಉತ್ತರವೂ ಬರಲಿಲ್ಲ . 
ಈಗ ಡಿಸ್ಟರ್ಬ್' ಮಾಡುವುದು ಒಳ್ಳೆಯದಲ್ಲ 
ವೆಂದುಕೊಂಡ, 
ಶಂಕರಣ್ಣ , ನಾನು ಒಮ್ಮೆ ಇಲ್ಲಿಂದ ಹೋಗ| 

enradi 
ಬೇಕು. ” 
“ ಯಾಕೆ ಬೇಸರವಾಯಿತೇ ನಮಿ ? ” 

ವಸತಿ 
ನಿಮಗೆ ಅರ್ಥವಾಗುವುದಿಲ್ಲ. ಆಕೆಯ ಮನ ಸ್ಟೇಶನ್‌ರೋಡ್, ಕೊಲ್ಲಾಪುರ > 
ಸ್ಸಿಗೆ ನೋವನ್ನುಂಟು ಮಾಡಿದ ನನಗೆ ಕಮಾ 
ಭಿಕ್ಷೆಯೇ ಇಲ್ಲ . ಆದರೂ ಒಮ್ಮೆ ಆಕೆಯ ಕಾಲು } ® ಸಸ್ಯಾಹಾರಿ ಊಟ, ಉಪಹಾರ 
ಹಿಡಿದು ಬೇಡಿಕೊಳ್ಳುತ್ತೇನೆ. ” 

© ಸುಖಕರವಾದ ವಸತಿ ಸೌಕಯ್ಯ ಸಕಲ 
- “ ನಿನ್ನ ಅಪರಾಧವಾದರೂ ಏನು ? ನೀನೇನೂ 

ಸೌಲಭ್ಯಗಳೊಂದಿಗೆ ಸಿಂಗಲ್ 
ಮಾಡಿಲ್ಲ . ಆಕೆಯ ಮನಸ್ಸಿಗೆ ನೋವನೂ 

ಜಾಗ ಡಬಲ್ ರೂಮುಗಳು 
ಮಾಡಿಲ್ಲ . ಮನೀಷಳನ್ನು ವಾಪಸ್ಸು ನಮ್ಮ ವಶಕ್ಕೆ 
ತೆಗೆದುಕೊಳ್ಳಲು ಬೇರಾವ ಮಾರ್ಗವೂ ಇಲ್ಲದಾ 

} ® ಕಾರುಗಳನ್ನು ನಿಲ್ಲಿಸಲು ಅನುಕೂಲ 
ದಾಗ ಈ ನೋವೇನು ಬಿಡು, ಇನ್ನೂ ಚಿಕಿತ್ಸೆ JEUX (Car parking ) 
ಮುಗಿದಿಲ್ಲ . ಶುಭೋದಯದ ಅರುಣಕಾಂತಿಯ 


ಸಿತ್ತು . 


೧೫೦ 

ಕಸ್ತೂರಿ, ಡಿಸೆಂಬರ್ ೧೯೬೭ 
ದೇವತೆಗಳು , ಅವರಲ್ಲಿ ದಿವ್ಯದೃಷ್ಟಿ ಇರುತ್ತದೆ. ಇದಕ್ಕಿಂತ ಘೋರ ಪಾಪ ಮತ್ತಾವುದೂ 

ಆದರೆ ಇಂದು ಮಗುವಿನ ಕರೆ ಕೇಳಿದಾಗ , ಇಲ್ಲ. ” 
ತಾನು ಯಾವುದೋ ಅಪರಾಧ ಮಾಡಿ ಆ ಅಪ “ ಸುಳ್ಳು , ಇದರಲ್ಲಿ ಯಾವ ಪಾಪವೂ ಇಲ್ಲ. 
ರಾಧಕ್ಕೆ ಕ್ಷಮೆಯೇ ಇಲ್ಲದ ಹತಭಾಗಿನಿ ಎಂದು ನಾವು ಮಾಡಿದ್ದೆಲ್ಲ ಸದ ದೇಶದಿಂದ ಮಾಡಿದಕಾರ . 
ತಲೆ ತಗ್ಗಿಸಿದಳು ನಮಿತ, 

ಒಂದು ವೇಳೆ ತಪ್ಪಾಗಿದ್ದರೂ ಅದು ನನ್ನ ಹೊಣೆ , 
- ಮಗು ಅಂಬೆಗಾಲಿಡುತ್ತಿತ್ತು . ಮನೆಯಲ್ಲಿ ನಾನೇ ಅದಕ್ಕೆ ಕಾರಣ .” 
ಕೆಲಸದವಳ ಇರಲಿಲ್ಲ . ನಮಿತಳೇ ಎಲ್ಲ ಕೆಲಸ ಆಮೇಲೆ ಒಂದು ಕ್ಷಣ ನಿಟ್ಟುಸಿರು ಬಿಟ್ಟು 
ವನ್ನೂ ಮಾಡಬೇಕಾಗಿತ್ತು . ಅದೇ ಮುಹೂರ್ತ ಮಂದ ಸ್ವರದಲ್ಲಿ ಹೇಳಿದ, 
ನೋಡಿ ಮಗುವೂ ತನ್ನ ಚೇಷ್ಟೆಯನ್ನು ಹೆಚ್ಚಿ ಒಂದು ಸಣ್ಣ ನಾಟಕದಿಂದ ಇಂತಹ ಭೀಕರ 

ಅಂತ್ಯ ಸಂಭವಿಸಬಹುದೆಂದು ಯಾರಾದರೂ 
* ಮಗುವಿನ ಅಳು ಕೇಳಿ ಬಂತು . ಅದು ಯೋಚಿಸಿದ್ದರೆ ? ೫ 
ಅ೦ಗಳದ ಮೆಟ್ಟಲಿನಿಂದ ಕೆಳಗೆ ಬಿದ್ದು ತುಟಿ “ ಆದರೆ ನನ್ನ ನಟನೆ ನಟನೆಯಾಗಿರಲಿಲ್ಲ. ” 
ಯನ್ನು ಒಡೆದುಕೊಂಡಿತ್ತು . ಆಳು ಶಂಕರನನು " ಹಾಗಾದರೆ ಮತ್ತೇನು? ” ಚಕಿತನಾಗಿ 
ಕರೆತರಲು ಸೈಕಲ್ ತೆಗೆದುಕೊಂಡು ಹೋದ, ಕೇಳಿದ ಶಂಕರ. 

ಮನಿಷಳಿಗೆ ಊಟದ ಹೊತ್ತಾಗಿತ್ತು . ಇನ್ನೂ “ನೀವು ನಾಟಕವಾಡಿದಿರಿ , ನಾನು ಅಭಿನಯಿ 
ಸ್ನಾನವೂ ಆಗಿರಲಿಲ್ಲ. 

ಸಲು ಪ್ರಯತ್ನ ಪಟ್ಟೆ , ಆದರೆ ಸಾಧ್ಯವಾಗಲಿಲ್ಲ. ” 
“ಮೊದಲು ಊಟವನ್ನು ತೆಗೆದುಕೊಂಡು ನಂತರದ ಮಾತುಗಳಲ್ಲಿ ವೇದನೆ ತುಂಬಿತ್ತು . 
ಹೋಗು. ನಂತರ ಸ್ನಾನ ಮಾಡಿಸೋಣ” ಅಳಿಗೆ ಗದ್ದದ ಕಂಠದಿಂದ ನಮಿತ ನುಡಿದಳು - ' ತಲೆ 
ಹೇಳಿದಳು ನಮಿತ. 

ತಗ್ಗಿಸುವಂತಹ ಆ ಮಾತುಗಳನ್ನು ಹೇಗೆ 
(" ಬಾಗಿಲನ್ನು ಒಳಗಿನಿಂದ ಮುಚ್ಚಲಾಗಿದೆ . ” ಹೇಳಲಿ ? ನೀವು ಒಂದನ ನೋಡಲಿಲ್ಲವೇ ? 
- ಮಗು ಅಳುವನ್ನು ನಿಲ್ಲಿಸಿತ್ತು . ಆಗಾಗ್ಗೆ ಬೆಚ್ಚಿ ನಾನು ಅಪರಾಧಿನಿ ” ಹೇಳುತ್ತ ಹೇಳುತ್ತ ಎರಡೂ 
ಬೀಳುತ್ತಿತ್ತು . ಶಂಕರ ಬಂದ. ಆತ ಮಗುವನ್ನು ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ 
ಎತ್ತಿಕೊಂಡು ಅಂಗಳಕ್ಕೆ ಬಂದಾಗ ಅಳು ಅಳಲು ಪ್ರಾರಂಭಿಸಿದಳು. 
ಹೇಳಿದ, “ ಅಮ್ಮಾವರು ರೂಮಿನಲ್ಲೂ ಇಲ್ಲ. ” ಶಂಕರನ ವಿಸ್ಟಾರಿತ ನೇತ್ರಗಳ ಎದುರಿಂದ 
- ನವಿತಾ ಓಡಿ ಹೋಗಿನೋಡಿದಳು . ಹಾಸಿಗೆ ಒಂದು ಪರದೆಯನ್ನು ಎಳೆದಂತಾಯಿತು. ಆತನ 
ಖಾಲಿಯಾಗಿತ್ತು . ಕೋಣೆಯ ಪಕ್ಕದಲ್ಲಿ ಬಚ್ಚಲು ಏಕಮಾತ್ರ ಲಕ್ಷ ಮನೀಷಾ- ಆಕೆಗೆ ಯಾವ 
ಮನೆ ಇತ್ತು . ನೀರು ಬೀಳುವ ಸದ್ದನ್ನು ಆಲಿಸಿ ರೀತಿಯಿಂದಲಾದರೂ ಒಳ್ಳೆಯದನ್ನು ಉಂಟು 
ದಳು . ಆದರೆ ಅದೂ ಕೇಳಿಸಲಿಲ್ಲ. 

ಮಾಡುವುದು . ಆ ದೃಷ್ಟಿಯಿಂದ ಆಕೆಯ ಏಕಾಂತ 
ಬಾಗಿಲನ್ನು ಸ್ವಲ್ಪ ನೂಕಿದಾಗ ಚಿಲಕ ಹಾಕಿ ಸ್ನೇಹಿತೆ ನಮಿತಳೊಂದಿಗೆ ನಾಟಕವಾಡಿದ್ದ . 
ದಂತೆ ಕಾಣಲಿಲ್ಲ . ಮನೀಷಳ ಶವ ವಿದ್ದು ತ್ ಆ ನಾಟಕ ಬೆಂಕಿಯೊಡನೆ ಸರಸ ಎಂಬುದನ್ನು 
ಪಂಖದ ಕೊಂಡಿಯಿಂದ ನೇತಾಡುತ್ತಿತ್ತು . ಮರೆತಿದ್ದ . ಆಕೆ ಬೆಂಬೆಯಲ್ಲ, ಆಕೆಗೂ ಶರೀರ 

ಮನೆಯಲ್ಲಿ ಸ್ಮಶಾನ ಮೌನ ನೆಲೆ ಸಿ ತ್ತು . ವಿದೆ, ಮನಸ್ಸಿದೆ, ಆಕೆಯ ಶರೀರದ ಕಣಕಣದಲ್ಲಿ 
ಅಗ್ನಿಗೆ ಮನೀಷಳನ್ನು ಅರ್ಷಿಸಿ ಬಂದು ಸ್ನಾನಾದಿ ಯ , ಉದ್ವಿಗ್ನ ಯೌವನ ರಕ್ತದೊಂದಿಗೆ ಪ್ರವ 
ಗಳನ್ನು ಮುಗಿಸಿದ ಶಂಕರ, ನಮಿತಳಿಗೆ ಅನ್ನ ಹಿಸುತ್ತಿದೆ. ಈ ಅಂಶವನ್ನು ಆತ ಮರೆತಿದ್ದ , 
ಪಾನಾದಿಗಳು ಯಾವುದೂ ಬೇಕಾಗಿರಲಿಲ್ಲ . 

ಸ್ವಲ್ಪ ಅತ್ತು ಹೃದಯ ಹಗುರಾದ ಮೇಲೆ 
" ಇದೆಲ್ಲ ನನ್ನ ಪಾಪದ ಫಲ ” ಎಂದಳು ನಮಿತ ಮತ್ತೆ ಮಾತನಾಡಲಾರಂಭಿಸಿದಳು. 
ನಮಿತ, 

“ ಅಂದು, ನನ್ನ ವಿಥ್ಯ ಆವರಣದಿಂದ ಹೊರ 
“ ಪಾಪ ! ಎಂತಹ ಪಾಪ ? 12 

ಬಂದೆ ಎಂಬುದರ ಅರಿವಾಗುತ್ತಲೇ , ಆಕೆಯ 


ವಾತ್ಸಲ್ಯ ಬಂಧನ 

೧೫೧ 
ಎದುರಿನಲ್ಲಿ ನನ್ನ ಸರ್ವಾಪರಾಧವನ್ನೂ ಹೇಳಿ, ಹೋಗಲೇಬೇಕಾಗಿದೆ. ” 
ಕ್ಷಮೆ ಕೇಳಬೇಕೆಂದುಕೊಂಡೆ, ಆದರೆ ನನಗೆ ಅವ “ ನಿನ್ನ ನ್ನು ತಡೆಹಿಡಿಯುವ ಅಧಿಕಾರ ನನಗಿಲ್ಲ . 
ಕಾಶ ಸಿಗಲಿಲ್ಲ . ನಾನೇನಾದರೂ ಆಕೆಯ ಕಾಲು ಆ ಶಕ್ತಿಯನ್ನು ನನಗೆ ನೀಡಿದ್ದ ವ್ಯಕ್ತಿ ಇನ್ನಿಲ್ಲ, 
ಗಳನ್ನು ಹಿಡಿದುಕೊಂಡಿದ್ದರೆ ಈ ರೀತಿ ಆಗು ಆದರೂ ಒಂದು ಮಾತನ್ನು ಹೇಳಬೇಕೆನಿಸುತ್ತದೆ. ” 
ತಿರಲಿಲ್ಲ. ” 

ನವಿತಳಿಗೆ ಮಾತಿನಲ್ಲಿ ಆಸಕ್ತಿ ಇರಲಿಲ್ಲ , ಶಂಕರನು 
“ ನನಗೆ ಅರ್ಥವಾಗಲಿಲ್ಲ, ನಮಿತ, ನಾನು ಒಮ್ಮೆ ಆಕೆಯ ಕಡೆ ನೋಡಿ, ಹೊರಗೆನೋಡುತ್ತ 
ಇಲ್ಲಿಯ ಮತ್ತೊಂದು ತಪ್ಪು ಮಾಡಿದೆ . ಹೇಳಿದ 
ಪ್ರಾಯಶಃ ಆ ತಪ್ಪಿನ ಪರಿಣಾಮವನ್ನು ಜೀವನ “ ನನ್ನ ಮತ್ತು ನಿನ್ನ ನಡುವೆ ಆಗಿರುವು 
ವಿಡೀ ಭೋಗಿಸಬೇಕಾಗಿದೆ. ” 

ದೇನೋ ಆಯಿತು. ನೀನು ಹೋಗಬೇಕೆನ್ನು 
“ ನಾನು ಇಲ್ಲಿಂದಹೋಗುತ್ತಿದ್ದೇನೆ. ವುದೂ ಸರಿ. ಆದರೆ ಈ ಮನೆಯಲ್ಲಿ ನನ್ನನ್ನು 
“ ಎಲ್ಲಿಗೆ ? ” 

ಮತ್ತು ನಿನ್ನನ್ನು ಬಿಟ್ಟು ಮತ್ತೊಂದು ಜೀವವಿದೆ 
“ ಎಲ್ಲಿಗಾದರೂ ಸರಿ , ನಾನು ಇಲ್ಲಿಂದ ಎನ್ನುವುದು ನಿನಗೆ ಗೊತ್ತಿದೆಯಲ್ಲವೇ ? ಅಬೇಧ 


ಸ್ತ್ರೀ ಪುರುಷರೆಲ್ಲರ ನಂಬಿಕೆಗೆ ಅರ್ಹವಾದ 
ನವಜೀವ ಕಲ೦ ” (ರಿ) 

ಆಯುರ್ವೇದೀಯ ಟಾನಿಕ್ 


ಶಕ್ತಿವರ್ಧಕ, ಆರೋಗ್ಯದಾಯಕ, ಉಲ್ಲಾಸಕರ ಟಾನಿಕ್ 

ಖಾತರಿಯಾದ ಆಯರ್ವೇದ ಔಷಧಿಗಳಿಗೂ ಮತ್ತು 
ಪಕ ವೈದ್ಯಕೀಯ ಸಲಹೆಗೂ ಇವರಿಗೆ ಬರೆಯಿರಿ, 


SHANKAR PHARMACY 

BHADRAVATI.(MYSORE.) 


೧೫೨ 

ಕಸೂರಿ, ಡಿಸೆಂಬರ್ ೧೯೬೬ 
- ಅಸಹಾಯ ಶಿಶು . ಅದಕ್ಕೆ ಯಾವ ಅಪರಾಧದ ಸೌಭಾಗ್ಯ . ” 
ಶಿಕ್ಷೆ ನೀಡುತ್ತೀಯೆ ? ” 

“ ಹಾಗಾದರೆ ಹೊತ್ತು ಮಾಡಬೇಡ, ಗಾಡಿ 
ಆ ಮಗುವಿನ ಭವಿಷ್ಯದ ಸುಧಾರಣೆಗಾಗಿ ಯನ್ನು ತೆಗೆದುಕೊಂಡು ಬಾ . ಮರು ಗಂಟೆಯ 
ನ ನಿಲ್ಲದಿರುವುದು ಮತ್ತೂ ಒಳ್ಳೆಯದು ” ನಮಿತ ಗಾಡಿಗೆಹೋಗೋಣ. ” 
ದೃಢನಿರ್ಧಾರದಿಂದ ನುಡಿದಳು . 

ಶರತ್ ಕುದುರೆ ಗಾಡಿಯನ್ನು ತಂದನು. 
- `ಮಗುವಿನ ಒಳ್ಳೆಯದಕ್ಕೆ ? ” ಯಾವುದೋ ಶಂಕರನಿಂದ ಬಿಳೆಳ್ಳಲು ಅಂಗಳದಲ್ಲಿ ನಿಂತಿದ್ದ . 
ಕೆಟ್ಟ ಸುದ್ದಿಯನ್ನು ಕೇಳುವಂತೆ ಬೆಚ್ಚಿಬಿದ್ದ , ನಮಿತ ಸೂಟ್ಕೇಸನ್ನು ತಂದುಕೊಟ್ಟಳು. 
ಶ೦ಕರ, 

ಹಳೆಯ ನೆನಪುಗಳು ಮರುಕಳಿಸಿದವು ಶರತನಿಗೆ 
“ ಹೌದು, ದೊಡ್ಡವನಾದ ಮೇಲೆ ಅವನು “ ನಿನ್ನ ಮಗು ಎಲ್ಲಿ ? ” ಶರತ್ ಕೇಳಿದ ... 
ನನ್ನನ್ನು ತಾಯಿಯೆಂದು ಭಾವಿಸಬಾರದೆಂದು, ಬೇರೆಡೆ ನೋಡುತ್ತಾ " ( ಗೋ ಣ ” 
ಅವನಿಂದ ದೂರವಿರಬೇಕೆನ್ನುತ್ತೇನೆ. ಮಗು ಎನುತ ನಮಿತ ಗಾಡಿಯನ್ನು ಸಮೀಪಿಸಿದಳು. 
ದೊಡ್ಡ ನಾದ ಮೇಲೆ, ನಾನು ಅವನ ಪರಮ ಅಷ್ಟರಲ್ಲಿ ಒಳಗಿನಿಂದ ಮಗುವಿನ ರೋದನದ 
ಶತು ಎಂದು ಮಾತ್ರ ತಿಳಿಸಿಬಿಡಿ . ಈ ಕೈಗಳಿಂದ ಧ್ವನಿ ಕೇಳಿಸಿತು . ಒಂದೆರಡು ಕ್ಷಣ ನಿಂತು ನಮಿತ 
ಅವನಿಗೆ ಜನ್ಮ ನೀಡಿದ ತಾಯಿಯ ರಕ್ತವನ್ನು ಓಡಿ ಗಾಡಿಯನ್ನು ಹತ್ತಿದಳು . 
ಹೀರಿದ್ದೇನೆ- ನಾನು ಅವನ.. . ” 

ಮಗು ಅಳುತ್ತಲೇ ಇತ್ತು . ತಂದೆ ಶಂಕರನ 
ಮಾರನೆಯ ದಿನ ಶಂಕರ ಆಸ್ಪತ್ರೆಗೆ ಹೋಗಿ ಪ್ರಯತ್ನ ವೆಲ್ಲವೂ ನಿಷ್ಪಲವಾಗಿತ್ತು . ಕೆಲಸದವಳ 
ಲಿಲ್ಲ. ನಮಿತಳ ಟೆಲಿಗಾಂ ನೋಡಿ ಶರತ್ ಓಡಿ ಧ್ವನಿಯ ಕೇಳಿಸಿತು . 
ಬಂದಿದ್ದ . 

ನಮಿತ ಕಲ್ಲಾಗಿ ಗಾಡಿಯ ಮೂಲೆಯಲ್ಲಿ ಕುಳಿ 
ಶರಶನ ಊಟ ತಿಂಡಿಯಾದ ಮೇಲೆ ನಮಿತ ತಿದ್ದಳು. 
ಶರತನನ್ನು ಕೇಳಿದಳು , ಹೃದಯವಿಡಿಯುವ ಶರತ್ ಆಕೆಯ ಮುಖವನ್ನೊಮ್ಮೆ ನೋಡಿ 
ಸಂಕೋಚದ ಸ್ವರದಲ್ಲಿ: 

“ ಈಗಲೇ ಬಂದೆ ” ಎನ್ನುತ್ತ ಮನೆಯ ಒಳಗೆ 
“ ನಿನ್ನ ಮನೆಯಲ್ಲಿ ನನಗೆ ಆಶ್ರಯವನ್ನು ಬಂದ . 
ಕೆಡುತ್ತೀಯಾ, ಶರತ್ ? ” 

ಆ ಮಗುವನ್ನೆ ೩ ಕೊಂಡು, ಶಂಕರ್ ಕೊಣೆ 
“ ನನ್ನ ಮನೆ! ” ಶರತ್ ನಗಲು ಯತ್ರಿ ಯಲೆಲ್ಲ ಓಡಾಡುತ್ತಿದ್ದ , 
ಸಿದ. ಹೀಗೆ ಹೇಳಿ ನನಗೆ ಅವಮಾನ ಮಾಡ - ಶರತ ಕೈನೀಡಿದ ನನಗೊಮ್ಮೆ ಕೊಡಿ. ” 
ಬೇಡ, ನಾನು ನಿಮ್ಮ ಮನೆಯ ಉಪ್ಪು ತಿಂದ ಶರತ ಮಗುವನ್ನೆತ್ತಿಕೊಂಡು ಶಂಕರನ ಕಡೆ 
ವನು . ಇಂದು ನನ್ನ ಕಾಲುಗಳ ಮೇಲೆ ನಿಲ್ಲು ನೋಡಿ, ಮಂದಸ್ಮಿತನಾಗಿ, ಗಾಡಿಯ ಕಡೆ ಬಂದು 
ವಂತಾಗಿರುವುದು ನಿನ್ನ ತಂದೆಯ ಕೃಪೆಯಿಂದ, ನಮಿತಳಿಗೆ ಮಗುವನ್ನು ಕೊಡುತ್ತ ಹೇಳಿದ. 
ನನ್ನ ಮನೆಯಲ್ಲ. ನಿನ್ನ ಮನೆಯೆಂದೇ ತಿಳಿದರೆ ತೆಗೆದುಕೋ . ” 
ನನಗೆ ಅದಕ್ಕಿಂತ ಮತ್ತಾವ ಆನಂದವೂ ಆಗುವು ನಮಿತಳ ಇದನ್ನೆ , ಇಚ್ಚಿಸಿದ್ದಳೋ ಏನೋ . 

ತಕ್ಷಣವೇ ಮಗುವನ್ನು ಒಳಕ್ಕೆತ್ತಿ ಕೊಂಡಳು. 
“ ಹಾಗಲ್ಲ, ನನ್ನಿಂದ ನಿನಗೆ ಯಾವ ತೊಂದ ಆ ಮಗುವಿನ ಅಳು ನಿಂತಿತು . 
ರೆಯ ಆಗದಿದ್ದಲ್ಲಿ ಎಂದು. ” 

ಶರತನ ಧ್ವನಿ ಕೇಳಿಸಿತು - '' ಬೇಗ ಬೇಗ 
ತೊಂದರೆಯೇನು ಬಂತು ? ಅದು ನನ್ನ ಓಡಿಸು. ರೈಲಿಗೆ ಹೊತ್ತಾಗುತ್ತದೆ. ” 


ಸವಿತುಂಬಿದ 
ಸರಸ ಸಲ್ಲಾಪ 


BA 


ಪ್ರೇಮ ಭರಿತ ಸವಿಮಾತು 
ಹಾಗೂ ಮೃದು, ಮಧುರ ಪಿಸುಮಾತು 
“ ಬಿನಾಕಾ ಗ್ರೀನ್' ನಲ್ಲಿ ಅಡಕವಾಗಿರುವ 
“ಕ್ಲೋರೋಫಿಲ್ - ಇದು ದುರ್ಗಂಧವನ್ನು 
ದೂರಗೊಳಿಸಿ ಸರಸ ಸಲ್ಲಾಪದ ಸವಿಯನ್ನು ಸದಾಕಾಲ 
ನಿಮಗೊದಗಿಸುವ ಆಶ್ವಾಸನೆಯನ್ನೀಯುತ್ತದೆ. 


U 


Binaca 


CI 


This Magazine owned by the Loka Shikshana Trust Hubli is printed and publishad 

by B . G . Guttal at the Samyukta Karnatak Press , Koppikar Road , Hubli. 


KASTURI 

Regd . No. BG 131 
Registered with the Registrar of Newspapers for India under No . 3633/57 


| ಅಂಗೈ ಹುಣ್ಣಿಗೆ 


ಏಕೆ ? 


ನೀವು ಸುರೂಪಿಗಳೇ ? ಅಂದ ಮೇಲೆ ನಿಮ್ಮ ಸೌಂದರ್ಯವನ್ನು ಕನ್ನಡಿಯಲ್ಲಿ ನೋಡಿ 
ಕೊಳ್ಳುವ ಅಗತ್ಯವೇ ಇಲ್ಲ. ಏಕೆಂದರೆ ಅನೇಕರ ಕಣ್ಣುಗಳು ನಿಮ್ಮ ಅಪ್ರತಿಮವಾದ 
ಸೌಂದರ್ಯದ ಪ್ರಶಂಸೆಯನ್ನು ವರಾಡುವವು; ಆದರೆ ಇಂಥ ಸೌಂದರ್ಯವನ್ನು ಪಡೆಯಲು 
ರೆವಿಯವರ ಸೌಂದರ್ಯವರ್ಧಕ ಪ್ರಸಾಧನಗಳನ್ನು ಉಪಯೋಗಿಸುವುದು ಅತ್ಯವಶ್ಯ 
ವಾಗಿದೆ. ಒಂದುವೇಳೆ ಬೇಸಿಗೆಯ ಬೇಗೆಯಿಂದ ಮತ್ತು ಮೈ ಕೊರೆಯುವ ಚಳಿಯಿಂದ 
ನಿಮ್ಮ ಚರ್ಮವನ್ನು ರಕ್ಷಿಸುವ ನಿಮನ್ನು ಸದಾಕಾಲವೂ ಚೇತೋಹಾರಿಯಾಗಿರಿಸುವ 


ಮತ್ತು ನಿಮ್ಮ ಚರ್ಮವನ್ನು ರೇಶೆಯ೦ತೆ 
ಮೃದುವಾಗಿಯ ಕಾಂತಿಯುತವಾಗಿಯೂ 
ಇರಿಸುವಂಥ ಸೌಂದರ್ಯವರ್ಧಕ ಪ್ರಸಾಧನ 
ಗಳು ಬೇಕಿದ್ದರೆ ನೀವು ನಿಸ್ಸಂಶಯವಾಗಿಯ 
ರೆವಿ ಸ್ಮವನ್ನು ಮೆಚ್ಚುವಿರಿ, 


CROW 


THIS 


ಕೆಮಿ 


Resu 


TOILET 
POWDER 


ಸೌಂದರ್ಯವರ್ಧಕ 
ಪ್ರಸಾಧನಗಳು. 


DIMAS/KA /I / KAN 


